ಸೈಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅನುವಾದಕರು 
ಇಬ್ರಾಹೀಮ್‌ ಸಕಈದ್‌ 


ಪರಮ ದೆಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶಕರ ಮಾತು 

ಮೌ| ಸೈಯದ್‌ ಅಬುಲ್‌ ಆಲಾ ಮೌದೂದಿ(ರ) ಇಪ್ಪತ್ತನೇ ಶತಮಾನದ ಓರ್ವ 
ಕ್ರೀಷ್ಠ ವಿದ್ವಾಂಸ ಭಾರಶೀಯ ಉಪಭೂಖಂಡದಲ್ಲಿ ಇಸ್ಲಾಮೊೂ ಆಂದೋಲನದ 
ಸಂಸ್ಥಾಪಕ. ತಮ್ಮ ಅಮೂಲ್ಯ ಇಸ್ಲಾಮೊ ಆಂದೋಲದ ಸಂಸ್ಥಾಪಕ. ತಮ್ಮ ಅಮೂಲ್ಯ 
ಇಸ್ಲಾಮೀ ಸೇವೆಗಾಗಿ ಅವರು ಜಾಗತಿಕ ಶಾಫೆನಲ್‌ ಪ್ರಶಸ್ತಿಯನ್ನು ಪಡೆದಿದ್ದರು. 
೨೦ತರಾಷ್ಟ್ರೀಯ ಇಸ್ಲಾಮೂ ವಿದ್ವಾಂಸರ ವೇದಕೆಯಾದ 'ರಾಬಿತತುಲ್‌ ಆಲಮುಲ್‌ 
ಇಸ್ಲಾಮೊ'ಯ ಸ್ಥಾಪಕ ಸದಸ್ಯರಾದ ಮೌ|ಮೌದೂದಿಯವರು ಜಗದ್ದಿಖ್ಯಾತ ಕುರ್‌ಆನ್‌ 
یسید‎ ಗ್ರಂಥವಾದ ತಪ್ಲೀಮುಲ್‌ ಕುರ್‌ಆನ್‌ ಸಹಿತ ಸುಮಾರು 200 ಗ್ರಂಥಗಳನ್ನೂ 
'ರು ಹೊತ್ತಗೆಗಳನ್ನೂ ರಚಿಸಿರುವರು. 

ಜಗತ್ತಿನಾದ್ಯಂತ ಇಸ್ಲಾಮ್‌ನ ಜ್ಞಾನ ದಾಹಿಗಳು ತಮಗೆ ಎದುರಾದ ಪ್ರಶ್ನ, ಸಮಸ್ಯೆ, 
ಶಯ ಮತ್ತು ಗೊಂದಲಗಳು ನಿವಾರಿಸುವ ಸಲುವಾಗಿ ಸೈಯದ್‌ ಮೌದೂದಿಯವರಿಗೆ, 
3ತ್ರಗಳನ್ನು ಬರೆಯುತ್ತಿದ್ದರು. ಅಂತಹ ಪತ್ರಗಳಿಗೆ ಮೌಲಾನಾ ಅವರು ಕುರ್‌ಆನ್‌ 
ಖಿತ್ತುಹಪದೀಸ್‌ಗಳ ಬೆಳಕಿನಲ್ಲಿ ಸಮರ್ಪಕ ಉತ್ತರಗಳನ್ನು ನೀಡುತ್ತಿದ್ದರು. 

ಜೀವನದ ವಿವಿಧ ರಂಗಗಳಿಗೆ ಸಂಬಂಧಿಸಿದ ಈ ಪ್ರಶ್ನೆಗಳಿಗೆ ಮೌಲಾನಾ 
ಖೌದೂದಿಯವರು ನೀಡಿದ ಉತ್ತರಗಳು "ರಸಾಇಲ್‌ ವ ಮಸಾ ಇಲ್‌" ಎಂಬ ಹೆಸರಲ್ಲಿ 
ರ್ದ ಭಾಷೆಯಲ್ಲಿ 65 ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ. 

ಕನ್ನಡ ಇಸ್ಲಾಮೊ ಜನಮಾನಸವನ್ನು ಮುಂದಿಟ್ಟುಕೊಂಡು ಅವುಗಳಿಂದ ಆಯ್ದ 
'ತೈಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ಕನ್ನಡೀಕರಿಸಿ ವಾಚಕರ ಮುಂದಿಡುತ್ತಿದ್ದೇವೆ. 
ಸದಾಹಿಗಳಗೆ ತಮ್ಮ ಸಮಸ್ಯೆಗಳ ನಿವಾರಣೆಗೆ ಇದು ಬಾರಿ ದೀಪವಾಗಲೆಂದು' 
ಇರೈಸುತ್ತೇವೆ. 

ಉರ್ದು ಮೂಲದ ನೂರಾರು ಪ್ರಶ್ನೋತ್ತರಗಳಿಂದ 65 ಪ್ರಶ್ನೋತ್ತರಗಳನ್ನು 
ہج‎ ಇಬ್ರಾಹೀಮ್‌ سن‎ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. 

ಕ. ಮುಸ್ಲಿಮರಿಗೂ ಮುಸ್ಲಿಮೇತರರಿಗೂ ಈ ಕೃತಿ ಇನ್ನಾಮಿನ ಬಗ್ಗೆ ತಮ್ಮ 
೦ಶಯಗಳನ್ನು ನಿವಾರಿಸಿಕೊಳ್ಳೆಲು ಒರಿದು ಉಪಯುಕ್ತ ಕೃತಿಯಾಗುವುದೆಂದು 
ರೀಕ್ಷಿಸುತ್ತೇವೆ. 


- ಪ್ರಕಾಶಕರು. 


7 و 


8 


9 


«13 


15 
17 
20, 
22 
26 
28 
29 


32 


34 


ಅಅಳಿಅಅಿ 


ಅರಬಿ ಭಾಷೆಯ ಕುರ್‌ಆನ್‌. ಎಟ 
ಪ್ರವಾದಿತೃದ: ಅಂತ್ಯವಾದ 
ಪ್ರವಾದಿಗಳ ಅದೃಶ್ಯ ಜ್ಞಾನ... 
ಕುರ್‌ಆನ್‌, ಹದೀಸ್‌ ಮತ್ತು ವೈಜ್ಞಾನಿಕ ಸತ್ಯಗಳು... 
ದಜ್ಞಾಲ್‌ನ ಕುರಿತ ایت ہت‎ 00285 
ಲಂಚ ಮತ್ತು ಅನಿವಾರ್ಯತೆ... aes 
ಲಂಚ, ವಂಚನೆಗಳನ್ನು ಧರ್ಮ ಬದ್ಧಗೊಳಿಸುವ سس لع‎ 
ನಿಷಿದ್ದ ಸಂಪಾದನೆ ಮಾಡುವವನೊಂದಿಗೆ ಅರ್ಥಿಕ ಸಂಬಂಧದ ಮೇರೆಗಳು. ....... 
ತಂಡೆ-ತಾಯಿಗಳೆ ಸಂಶಯಾಸ್ಪದ ಸೊತ್ತು ಮತ್ತು ಸಂಪಾದನೆಯ ಉಪಯೋಗ..... 
ಇಸ್ಲಾಮೇತರ ವ್ಯವಸ್ಥೆಯಲ್ಲಿ ಬಡ್ಡಿಯ ವಿಧಿ... 
ಆಲ್ಕೋಹಾಲ್‌ .ಯುಕ್ತ ಔಷಧಿಯ ಬಳಕೆ................ ۱ PE 
ತಕ್‌ಲೀದ್‌ನ ವಾಸ್ತವಿಕತೆ... 
ಹನಫೀ ಮದ್‌ಹೆಬ್‌ یت و تج‎ 0 0 


سس میں ವಹ್ಹಾಬಿ.‏ 


ರಮರಾನ್‌ನಲ್ಲಿ 006ہی‎ 
ಪರಸ್ಸರ ಶಪಿಸುವುದು ಮತ್ತು ವಾದ ಪ್ರತಿವಾದ... 


ವಿದ್ವಾಂಸರ ಮತ್ತು ಸಜ್ಜನರ ಅನುಸರಣೆ. ... 


ಶಿರ್ಕ್‌ ಎಂಬ ಪದದ ಪಾರಿಭಾಷಿಕ ಪ್ರಯೋಗ. ............ 
ಮನುಷ್ಯನು 'ಪ್ರಕೃಶಿಯಲ್ಲಿ ಹುಟ್ಟುವುದರ ತಾತ್ಸರ್ಯ............. ا‎ 


20. 


21. 


ಮನೆ, ವಾಹನ ಮತ್ತು ಮಹಿಳೆಯಲ್ಲಿ ಅಪಶಕುನ. 0000000 سیت‎ 59 
'ದುಆ'ದಲ್ಲಿ ಮಹಾತ್ಮರ. ವಸೀಲಾ. ............ nes 1 
ಇಸ್ಲಾಮೇತರ ರಾಷ್ಟ್ರಗಳಲ್ಲಿರುವ ಮುಸ್ಲಿಮರ ಸಂಕಷ್ಟಗಳು. ....................... 64 
ಧ್ರುವಗಳ ಹತ್ತಿರದ ಸ್ಥಳಗಳಲ್ಲಿ ನಮಾರಖ್‌ ಮತ್ತು ಉಪವಾಸ ವ್ರತದ ವೇಳೆಗಳು. 66 
ಹರಾಮನ್ನು ಹಲಾಲ್‌ ಗೊಳಿಸುವ ನೆಪ.............. و ا‎ 67 


08 بب وی ہو وو جن 


edie 72‏ ا ا ا ا وا ”یم ہی ین 
ಸವಾಬ್‌. PR AR is 74‏ جو ಮತ್ತು‏ 208 
76 089ب ಬಡ್ಡಿ ಮತ್ತು ಗೇಣಿಯ‏ 
ವ್ಯಾಪಾರಕ್ಕೆ ಸಂಬಂಧಿಸಿದ -ಕೆಲವು ಸಮಸ್ಯೆಗಳು. .............. a 77‏ 
80 000007ص یی ےج ನಮಾರು್‌ನ‏ 
ನಿಕಾಹ್‌ಗಿಂತ ಮೊದಲು ತಲಾಕ್‌. 82‏ 
84 ا ابٗسھھمممفف مس سے ಇಂಗ್ಲಿಷ್‌ನಲ್ಲಿ ನಮಾರು್‌.‏ 
89 مو0 ಬಿಟ್ಟು ಹೋದ 'ಕಡ್ಡಾಯ್ದ ವಿಧಿಗಳ ಸಂದಾಯ........ ER‏ 
'ಸಂತಾನ ನಿಯಂತ್ರಣ... 020007 96‏ 


ಸಂತಾನ ನಿಯಂತ್ರಣ ಮತ್ತು ನೇತ್ರದಾನ. ............ nn 99 


ಧರ್ಮ ವಿಧಿಗಳಲ್ಲಿ ಸಂಶೋಧನೆ. ........ 102 
'ವಿಮೆ' ಧರ್ಮ ಸಮ್ಮತವೇ. ಸಿ... 105” 
مہ‎ ಮತ್ತು ಕರಾ ನಮಾಯ್‌. 0 107 
ಬಿದ್‌ಆತ್‌ ಎಂದರೇನು?. 4ٗ 0 110 
ತವಸ್ಸುಲ್‌ ie 114 
'ಅಲ್ಲಾಹನ ಮತ್ತು ಹೆತ್ತವರ ಹಕ್ಕುಗಳು... ... 6 
ಅಲ್ಲಾಹೇತರರಿಗೆ ಸುಜೂದ್‌... 0 0 18 


ek 10]‏ مہو ھت 


ಪರೋಕ್ಷ ಜ್ಞಾನ... 
ಪರ್ದಾದ ಕುರಿತು ಕೆಲವು ಪ್ರಶ್ನೆಗಳು. ...................... ಟಂ. 127 


132 اب سو ہیی ہت 


ನಮ್ಮಿಂದ ಸಾಧ್ಯವೇ? 
ಹಂದಿ ಮತ್ತು ಕ್ರೂರ ಮೃಗಗಳು ನಿಷಿದ್ದವೇಕೆ? 0 1750 136 
ರುಕಾತ್‌ ಮತ್ತು ತೆರಿಗೆಯ ವೃತ್ಕಾಸ................. 138 


ಗೋರಿಯವರಲ್ಲಿ ಪ್ರಾರ್ಥಿಸಲಿಕ್ಕೆ ಕೋರುವುದು... 
ಸಂಕಷ್ಪಗಳೆ" ಸುರಿಮೆಳೆಯ ವೇಳೆ ಸತ್ಯವಿಶ್ವಾಸಿಯ ದೃಷ್ಟಿಕೋನ................. 141 
ವಯಸ್ಕ ಮಹಿಳೆಗೆ ತನ್ನ ವಿವಾಹ ತಾನೇ ಮಾಡುವ ಅಧಿಕಾರವಿದೆಯೇ........... "144 
ಸತ್ಯ-ಮಿಥ್ಮ ಸಂಘರ್ಷದ ವಾಸ್ತದಿಕತೆ......... "و 0 0 0 ی‪ِ‎ 149 
ಶಘಫಾಅತ್‌ನ ಸರಿಯಾದ سس یں ر86‎ 153- 
ಗಡ್ಡೆದ ಕುರಿತು ಒಂದು ಪ್ರಶ್ನೆ. 156 
ಹದೀಸ್‌ನ ಕೆಲವು ವಿಧಿಗಳು ಕುರ್‌ಆನ್‌ಗೆ ವಿರುದ್ಧವೆಂಬ ಕಲ್ಪನೆ............... 159 


ಪಾಲುದಾರಿಕೆಯ ವ್ಯಾಪಾರದ ರುಕಾತ್‌. .. 
ಮೊಮ್ಮಗನು ವಾರಿಸು ಹಕ್ಕಿನಿಂದ ವಂಚಿತನಾಗುವುದು. پ سس سے‎ 164 
ನೈಜ سی ہت‎ ಎಮ 0پ پ ی‎ 168 


ಸ್ತಿ 


ಪಶ್ನಿ ಮತ್ತು ಹೆತ್ತವರ  .  - 70 172 


ಶೈತಾಸನ ನ ಮಾಸ್ಪನ್ನಿಕತೆ ನ 174 


45. 


46. 


47. 


48. 


49. 


50. 


51. 


52. 


53. 


54, 


55. 


56. 


57. 


58. 


59. 


60. 


61. 


62. 


63. 


64. 


65. 


ಅರಬಿ ಭಾಷೆಯ ಕುರ್‌ಆನ್‌ 


'ವಮಾ ಆರ್‌ಸಲ್ಫಾ ಮಿರ್ರಸೂಲಿನ್‌ ಇಲ್ಲಾ ಬಿ ಲಿನಾನಿ ಕೌಮಿಹೀ ಲಿಯುಬಯ್ಯಿನ‏ ہ 
ಲಹುಮ್‌್‌' ಎಂಬ ಸೂರಃ ಇಬ್ರಾಹೀಮ್‌ನ ಆಯಶನ್ನು ಓದಿದಾಗ 'ನಮ್ಮ ಮತ್ತು‏ 
ನಮ್ಮ ಪೂರ್ವಜರ ಭಾಷೆ ಆರಟಿ ಅಲ್ಲ ದಿದುವಾಗ ಆರಬಿ ಭಾಷೆಯಲ್ಲಿ ರುವ ಕುರ್‌ಆನ್‌ನ‏ 
ಮೇಲೆ ನಾವೇಕೆ ವಿಶ್ವಾ ಸಏರಿಸಬೇಕು? ನಾವು ಪ್ರವಾದಿ ಮುಹಮ್ಮ ದ್‌(ಸು ಅವರನ್ನು‏ 
ಏಕೆ ಅನುಸರಿಸಬೇಕು?' ಎಂಬ ಯೋಚನೆ ಮೂಡುತ್ತದೆ.‏ 

೦ ಪ್ರತಿಯೊಂದು ಜನಾಂಗವು ಅದರ ಭಾಷೆಯಲ್ಲಿ ಬಂದ ಸಂದೇಶದ ಮೇಲೆ 
ನಿಶ್ವಾಸವಿರಿಸಿದರೆ ಸಾಕು ಎಂಬುದೇ ಪ್ರಾಯಶಃ ನಿಮ್ಮ ಉದ್ದೇಶವಾಗಿರಬೇಕು. ನಿಮ್ಮ 
ಸಿಭಿಪ್ರಾಯ ಪ್ರಕಾರ ಬೇರಾವ ಭಾಷೆಯಲ್ಲಿ ಅಲ್ಲಾಹನ ಕಡೆಯಿಂದ ಬಂದ ಸಂದೇಶವು 
ಸತ್ಮವಾಗಿದ್ದರೂ ಅನುವಾದ, ವ್ಯಾಖ್ಯಾನ, ವಿವರಣೆ ಮತ್ತು ವ್ಯಾವಹಾರಿಕ ಮಾದರಿಗಳ 
ಶೂಲಕ ನಿಮಗೆ ತಲುಪಿದರೂ ಅದನ್ನು ಅನುಸರಿಸಬೇಕಾಗಿಲ್ಲ. ಏಕೆಂದರೆ ಅದನ್ನು 
)ಮ್ಮದೇ ಆದ ಭಾಷೆಯಲ್ಲಿ ಕಳುಹಿಸಲಾಗಿಲ್ಲ. ಇದುವೇ ನಿಮ್ಮ ಉದ್ದೇಶವಾಗಿದ್ದರೆ 
ಇದೊಂದು ತಪ್ಪು ಕಲ್ಪನೆಯಾಗಿದೆ. ಅದು ಪ್ರಸ್ತುತ ಆಯತ್‌ನ ತಾತ್ಸರ್ಯವನ್ನು ಸರಿಯಾಗಿ 
ಸಹಿಸದ ಕಾರಣ ಉಂಟಾಗಿದೆ. ಅಲ್ಲಾಹನು ಒಂದು ಜನಾಂಗಕ್ಕೆ ಅಥವಾ ಇಡೀ ಲೋಕಕ್ಕೆ 
ರ್ವ ಪ್ರವಾದಿಯನ್ನು ಕಳುಹಿಸಿದಾಗ ಅವರು ತಮ್ಮ ಪ್ರಥಮ ಸಂಬೋಧಿತರನ್ನು - ಅವರು 
ಮ್ಮ ಸಂದೇಶವನ್ನು ಚೆನ್ನಾಗಿ ತಿಳಿಯುವಂತಾಗಲು - ಅವರ ಭಾಷೆಯಲ್ಲೇ ಸಂಬೋಧಿಸಿದ್ದಾರೆ. 
೨ನೃಥಾ ಅವರು 'ರುಬಾನೆ ಯಾರೆ ಮನ್‌ ತುರ್ಕಿ ವಮನ್‌ ತುರ್ಕಿನಮೂ ದಾನಮ್‌' (ನನ್ನ 
ಖುತ್ರನ ಭಾಷೆಯು ತುರ್ಕಿಯಾಗಿದೆ. ತುರ್ಕಿ ನನಗೆ ತಿಳಿದಿಲ್ಲ) ಎಂಬ ನೆಪ ಒಡ್ಡುತ್ತಿದ್ದರು. 
ಕ್ರಿತಿಯೊಂದು ಜನಾಂಗಕ್ಕೆ ಪ್ರತ್ಯೇಕ ಪ್ರವಾದಿ ಬರಲೇಬೇಕು ಮತ್ತು ಆ ಪ್ರವಾದಿ 
ತನಾಂಗವನ್ನು ಅದರ ಭಾಷೆಯಲ್ಲೇ ಸಂಬೋಧಿಸಬೇಕು ಎಂಬುದು ಇದರ ಅರ್ಥವಲ್ಲ. 
ಎ೦ದು ಜನಾಂಗದ ಸತ್ಯವಿಶ್ವಾಸಿಗಳು ಇನ್ನೊ೦ದು ಜನಾಂಗಕ್ಕೆ ಅದರೆ ಭಾಷೆಯಲ್ಲಿ ಮತ್ತು 
೨ದಕ್ಕೆ ಅರ್ಥವಾಗುವ ರೀತಿಯಲ್ಲಿ ಅಲ್ಲಾಹನ ಶಿಕ್ಷಣವನ್ನು ತಲುಪಿಸಿದರೂ 'ಅಲ್ಲಾಹನ 
ಶಂಥವನ್ನು ಪ್ರವಾದಿಯು ನಮ್ಮ ಭಾಷೆಯಲ್ಲಿ ತಂದಿಲ್ಲ' ಎಂಬ ಕಾರಣಕ್ಕಾಗಿ ಅದನ್ನು 
'ರಸ್ಕರಿಸಬಹುದಾಗಿದೆ. ಈ ಮಾತನ್ನು ಪ್ರಸ್ತುತ ಆಯತ್‌ನಲ್ಲಿ ಹೇಳಿಯೂ ಇಲ್ಲ, 
ದರಿಂದ ಈ ರೀತಿ ಭಾವಿಸಲು ಆಸ್ಪದವೂ ಇಲ್ಲ. ತನ್ನ ಭಾಷೆಯಲ್ಲಿ ಸ್ಪಷ್ಟ ರೂಪದಲ್ಲಿ 
೨೦ದ ಪವಿತ್ರ ಕುರ್‌ಆನ್‌ನ ಶಿಕ್ಷಣದ ಮೇಲೆ ವಿಶ್ವಾಸವಿರಿಸದೆ ಇರಲು ಯಾವುದೇ 
ಇರಣವಿಲ್ಲ. ” (ತರ್ಜುಮಾನುಲ್‌ ಕುರ್‌ಆನ್‌ ಜುಲ್ವೆ-ಅಕ್ಟೋಬರ್‌ 1944) 


ಪ್ರವಾದಿಗಳ ಪಾಪಮುಕ್ತತೆ 


೪ ಪ್ರವಾದಿಗಳು ಪಾಪಮುಕ್ತರು ಎಂಬುದು ಸರ್ವಸಮ್ಮ ತ ವಿಷಯ. ಆದರೆ ಆದಮ್‌) 
ಅವರು ದೋಷ ಎಸಗಿದರು ಮತ್ತು ಅಲ್ಲಾಹನ ಆಜ್ಞೋಲ್ಲ ೦ಫನೆ ಮಾಡಿದರೆಂದು 
ھت‎ ಕುರ್‌ಆನ್‌ನ ಪದಗಳಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಉದಾ: "ಲಾ ತಕ್ರಬಾ 
ಹಾದಿಹಿಶ್ಯಜರತ ಫತಕೂನಾ ಮಿನರ್ಗ್ನಾ ಲಿಮೊನ್‌." (ನೀವಿಬ್ಬರು ಆ ಮರದ ಬಳ 
ಸುಳಿಯದಿರಿ ಅನ್ನಥಾ ಅಕ್ರಮಿಗಳೆಂದು ಪರಿಗಣಿಸಲ್ಪಡುವಿದ್ರಿ. ಈ ಬಗ್ಗೆ ನಿಮ್ಮ 
ಸಂಶೋಧನೆ ಏನು ತಿಳಿಸುತ್ತದೆ? 

೦ ಪ್ರವಾದಿಗಳು ಮಲ್‌ಸೂಮ್‌ (ಪಾಪಮುಕ್ತರು) ಎಂಬುದರ ತಾತ್ಸರ್ಯ 
ಮಲಕ್‌ಗಳಂತೆ ಅವರಿಂದಲೂ ತಪ್ಪು ಮಾಡುವ ಸಾಮರ್ಥ್ಯವನ್ನೇ ಕಸಿದುಕೊಳ್ಳಲಾಗಿದೆ 
ಯೆಂದಲ್ಲ. ಅದರ ತಾತ್ಸರ್ಯವೇನೆಂದರೆ ಪ್ರವಾದಿಗಳು ಎಂದೂ ಬೇಕು ಬೇಕೆಂದೇ 
ಅವಿಧೇಯತೆ ತೋರುವುದಿಲ್ಲ. ಒಂದು ವೇಳೆ ಅವರಿಂದ ಏನಾದರೂ ತಪ್ಪಾಗಿ ಬಿಟ್ಟರೆ 
ಅಲ್ಲಾಹನು ಅವರನ್ನು ಆ ತಪ್ಪಿನಲ್ಲೇ ಇರಲು ಬಿಡುವುದಿಲ್ಲ. 

ಇನ್ನೊ೦ದು ವಿಷಯವೂ ಗಮನಾರ್ಹವಾಗಿದೆ. ಹ. ಆದಮ್‌(ಅ) ಅವರಿಂದ 
ಆಜ್ಞೋಲ್ಲಂಘನೆಯಾದುದು ಪ್ರವಾದಿತ್ವ ಪ್ರಾಪ್ತಿಗಿಂತ ಮುಂಚೆಯಾಗಿತ್ತು. ಪ್ರವಾದಿತ್ವಕ್ಕೆ 
ಮುಂಚಿ ಯಾವ ಪ್ರವಾದಿಗೂ ಪ್ರವಾದಿತ್ವ ಲಭಿಸಿದ ನಂತರ ಸಿಗುವ 'ಇಸ್‌ಮತ್‌' 
(ಪಾಪಮುಕ್ತತೆ) ಲಭಿಸುವುದಿಲ್ಲ. ಪ್ರವಾದಿಯಾಗುವುದಕ್ಕಿಂತ ಮುಂಚೆ ಮೂಸಾ(ಅ) 
ಅವರಿಂದಲೂ ಒಂದು ದೊಡ್ಡ ತಪ್ಪು ಆಗಿತ್ತು. ಅವರು ಒಬ್ಬ ವ್ಯಕ್ತಿಯನ್ನು ಕೊಂದಿದ್ದರು. 
ಫಿರ್‌ಔನನು ಅವರನ್ನು ಆ ಕೃತ್ಯದ ಬಗ್ಗೆ 'ಅಕ್ಸೇಪಿಸಿದಾಗ ಅವರು ತುಂಬಿದ ದರಬಾರಿನಲ್ಲಿ 
ಈ ರೀತಿ ಹೇಳಿದ್ದರು, "ಫ ಅಲ್ಪುಹಾ ಇದಂವ ಮಿನದ್ದಾಲ್ಲೀನ್‌." (ಅಶ್ಕುಅರಾ) ಅರ್ಥಾತ್‌ 
ಈ ಕೃತ್ಯ ನನ್ನಿಂದಾದುದು ನನಗೆ ಸನ್ಮಾರ್ಗದರ್ಶನ ಲಭಿಸುವುದಕ್ಕೆ ಮುಂಚೆಯಾಗಿತ್ತು. 

ಒಟ್ಟಿನಲ್ಲಿ ಹೇಳುವುದಾದರೆ ಪ್ರವಾದಿಯ ಪಾಪಮುಕ್ತತೆಯು ಮಲಕ್‌ಗಳ (ದೇವಚೆರರ; 
ಮುಕ್ತತೆಯಂತಲ್ಲ. ಅವರಿಗೆ ತಪ್ಪು ಪ್ರಮಾದ ಮತ್ತು ಪಾಪಕೈತ್ಯ ಎಸಗುವ ಸಾಮರ್ಥ್ಯವೇ ಇಲ್ಲ, 
ಅದರೆ ಪ್ರವಾದಿಯನ್ನು ಆ ಅತ್ಯಂತ ಹೊಣೆಗಾರಿಕೆಯ ಪದವಿಗೆ ಏರಿಸಿದ ಬಳಿಕ ಅಲ್ಲಾಹನ: 
ಅವರನ್ನು ತನ್ನ ವಿಶೇಷ ಮೇಲ್ನೋಟ ಮತ್ತು ರಕ್ಟಣೆಯಲ್ಲಿಟ್ಟಿರುತ್ತಾನೆ. ಅವರನ್ನು ತಪ್ಪುಗಳಿಂ೭ 
ರಕ್ಟಿಸುತ್ತಾನೆ. ಏನಾದರೂಸಣ್ಣ ಪುಟ್ಟ ಪ್ರಮಾದಗಳು ಅವರಿಂದಾಗಿ ಬಿಟ್ಟರೆ ವಹ್ಕ್‌ (ದಿನೈವಾಣಿ)ಿಯ 
ಮೂಲಕ ಕೂಡಲೇ ಅದನ್ನು ತಿದ್ದುತ್ತಾನೆ. ಅನ್ಮಥಾ ಅದು ಒಂದು ಇಡೀ ಸಮುದಾಯ 

ಪಥಭ್ರಷ್ಟತೆಗೆ ಕಾರಣವಾಗುತ್ತದೆ. (ತರ್ಜುಮಾನುಲ್‌ ಕುರ್‌ಆನ್‌ ”رد رولت مد‎ 1944, 


ಪ್ರವಾದಿತ್ವದ ಅಂತ್ಯ 


ನನ್ನ ಒಬ್ಬ ಮಿತ್ರರಿದ್ದಾಲೆ ಅವರು ನನ್ನಲ್ಲಿ ಸಂವಾದ ಮಾಡುತ್ತಿರುತ್ತಾರೆ. 
ಮರದ್ಭೃಷ್ಟವಶಾತ್‌ ಅವರ ಒಬ್ಬ ಕಾದಿಯಾನಿ ಸಂಬಂಧಿಕರು ಅವರನ್ನು ತಮ್ಮ 
ಜಮಾಲತ್‌ನ ಕಡೆಗೆ ಆಹ್ಟಾನಿಸುತ್ತಿ ರುತ್ತಾರೆ. ಆದರೆ ನನ್ನ ಮಿತ್ರರಿಗೆ ಅವರ ಪ್ರಶ್ನೆಗಳಿಗೆ 
ಸರಿಯಾದ ಉತ್ತರ ನೀಡಲಿಕ್ಕಾಗುವುದಿಲ್ಲ. ಅವರು ನನ್ನಲ್ಲಿ ಹೇಳಿದರು. ನನಗೂ 
ಉತ್ತರಿಸಲಾಗಲಿಲ್ಲ. ನಾನು ಒಬ್ಬ ವಿದ್ವಾಂಸರಲ್ಲಿ ಅದರ ಉತ್ತರ ಕೇಳಿದೆ. ಆದರೆ 
ಅವರ ಉತ್ತರದಿಂದ ನನಗೂ ಪಪ್ತಿಯಾಗಲಿಲ್ಲ. ಆದ್ದರಿಂದ ಈಗ ನಿಮ್ಮಲ್ಲಿ 
ಕೇಳುತ್ತಿ ದ್ದೇನೆ. 

ಸಮಸ್ಥೆ ಏನೆಂದರೆ ಕಾದಿಯಾನಿಗಳು 'ಖಾತಮ್‌' ಎಂಬ ಪದದ ಅರ್ಥ ಉನ್ನ ತಿಯನ್ನು 
ಅಲ್ಲಗಳೆಯುವುದು ಆಗಿದೆಯೇ ಹೊರತು ವರ್ಗವನ್ನೇ ಅಲ್ಲಗಳೆಯುವುದಲ್ಲ. 
'ಖಾತಮ್‌' ಎಂಬ ಪದವು ವರ್ಗವನ್ನೇ ಅಲ್ಲಗಳೆಯಲಿಕ್ಕಾಗಿ ಎಲ್ಲಿಯೂ 
ಬಳಕೆಯಾಗಿಲ್ಲವೆಂದು ಅವರು ಹೇಳುತ್ತಾರೆ ಒಂದು ವೇಲೆ ಬಳಕೆಯಾಗಿದ್ದುರೆ 
ಉದಾಹರಣೆ ಕೊಡಿರಿ. ಯಾರಾದರೂ ಅರಬ ನಿಘಂಟಿನಲ್ಲಿ 'ಖಾತಮ್‌ನ ಆರ್ಥ 
ವರ್ಗವನ್ನು ಅಲ್ಲಗಳೆಯುವುದು ಎಂದು ತೋರಿಸಿಕೊಟ್ಟರೆ ಅವರಿಗೆ ಬಹುಮಾನ 
ಕೊಡುವುದಾಗಿ ಅವರು ಪಂಥಾಹ್ವಾನ ನೀಡುತ್ತಾರೆ ಉನ್ನತಿಯನ್ನು ಅಲ್ಲಗಳೆಯುವುದರ 
ಉಬಾಹರಣೆಯನ್ನು ಅವರು ಹೀಗೆ ನೀಡುತ್ತಾರೆ ಯಾರನ್ನಾದರೂ 'ಖಾತಮುಲ್‌ 
ಔಲಿಯಾ' ಎನ್ನುವುದರ ಅರ್ಥ ಅವನಲ್ಲಿ 'ವಿಲಾಯತ್‌' ಪರಿಸಮಾಪ್ತಿ ಯಾಯಿತು 
. ಎಂಜಲ್ಲ. ವಾಸ್ತವದಲ್ಲಿ ಅದರ ಅರ್ಥ 'ವಿಲಾಯತ್‌'ನ ಉನ್ನತಿ ಅವರಲ್ಲಿ 
ಕೊನೆಗೊಂಡಿತು ಎಂದಾಗಿದೆ. ಇಕ್ಟಾಲರ ಈ ಹ೦ಕ್ತಿಯನ್ನು ಅವರು ಉಬಾಹರಣೆಯೂಾಗಿ 
ಮುಂದಿಡುತ್ತಾರೆ. 

"ಆಖಿರಿ ಶಾಯಿರ್‌ ಜಹಾನಾಬಾದ್‌ ಕಾ ಖಾಮೋಷ್‌ ಹ್ಠೆ” 

ಇದರ್‌ ಅರ್ಥ- ಜಹಾನಾಬಾದ್‌ನಲ್ಲಿ ಅವರ ನಂತರ ಇನ್ನಾವ ಕವಿಯೂ 
" ಹೆಟ್ಟಿಲಿಲ್ಲವೆಂದಲ್ಲ, ಬದಲಾಗಿ ಅವರು ಜಹಾನಾಬಾದ್‌ನ ಕೊನೆಯ ಉನ್ನತ 
ಮಟ್ಟದ ಕವಿಯಾಗಿದ್ದರು ಎಂದಾಗಿದೆ. ಇದೇ ನಿಯಮಬಂತೌ ಅವರು 
'ಖಾತಮುನ್ನ ”ہہ یحم‎ ಎಂಬುದರ ಅರ್ಥ ಮುಹಮ್ಮ ದ್‌!ಸು ಅವರಲ್ಲಿ ಪ್ರವಾದಿತ್ವದ 
ಔನ್ನತ್ಯಗಳು ಸಮಾಪ್ತ್ರಗೊಂಡವು ಎಂದಾಗಿದೆಯೇ ಹೊರತು ಪ್ರವಾದಿತ್ಸವೇ 
ಕೊನೆಗೂಂಡಿತೆಂದಲ್ಲ ಎನ್ನುತ್ತಾರೆ. 


0 ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 


೦ ಪವಿತ್ರ ಕುರ್‌ಆನ್‌ನ ಯಾವುದಾದರೂ ಆಯತ್‌ನ ಕುರಿತು ಏನಾದರೂ ಪ್ರಶ 
ಎದ್ದರೆ ಮೊಟ್ಟ ಮೊದಲು ಕುರ್‌ಆನ್‌ನಿಂದಲೇ ಅದರ ಅರ್ಥವನ್ನು ತಿಳಿಯುವ ಪ್ರಯತ 
ಮಾಡಬೇಕು. ಅನಂತರ ಯಾವುದಾದರೂ ಪ್ರಾಮಾಣಿಕ ಹದೀಸ್‌ ಅದನ್ನು ಸಮರ್ಥಿಸುತ್ತದೆಯೆ 
ಎಂದು ನೋಡಬೇಕು. ಎರಡೂ ಕಡೆಯಿಂದ ಉತ್ತರ ಸಿಗದಿದ್ದರೆ (ಹಾಗೆ ಆಗುವುದು ಬಹ 
ಕಡಿಮೆ) ಬೇರಾವುದಾದರೂ ಮೂಲವನ್ನು ಶೋಧಿಸೆಬಹುದು. 


'ಖತಮುನ್ನುಬುವ್ವತ್‌'ನ ಪ್ರಸ್ತಾಪವು ಸೂರಃ ಅಹ್‌ರಾಬ್‌ನಲ್ಲಿ ಬಂದಿದೆ 
ಅರೇಬಿಯಾದಲ್ಲಿ ದತ್ತು ಪುತ್ರನಿಗೆ ನೈಜ ಪುತ್ರನ ಸ್ಥಾನಮಾನ ನೀಡಲಾಗಿತ್ತು. ಆತನಿಗೆ ನೈಃ 
ಪುತ್ರನಂತೆ ವಾರೀಸುಹಕ್ಕು' ನೀಡಲಾಗಿತ್ತು. ದತ್ತುತಂದೆಯ ಪತ್ನಿ ಮತ್ತು ಪುತ್ರಿಯರೊಂದಿ; 
ತಾಯಿ-ಮಗ ಹಾಗೂ ಸೋದರಿ-ಸೋದರರ ಮಧ್ಯೆ ಇರುವಂತಹ ಮುಕ್ತ ಸಂಪರ್ಕವನ. 
ಆತನು ಇರಿಸುತ್ತಿದ್ದನು. ದತ್ತು ಪುತ್ರನಾದ ಬಳಿಕ ಆತನನ್ನು ದತ್ತು ಸ್ವೀಕರಿಸಿದ ತಂದ 
ತಾಯಿಯರ ಮೇಲೆ ನೈಜ ಪುತ್ರನಿಂದ ಉಂಟಾಗುವ ಸಂಬಂಧ ನಿಷೇಧಗಳೆಲ್ಲವು 
ಉಂಟಾಗುತ್ತಿತ್ತು. ಅಲ್ಲಾಹನು ಈ ಸಂಪ್ರದಾಯವನ್ನು ಮುರಿಯ ಬಯಸಿದ್ದನು. ಆತನ 
ಮೊದಲು "ಒಬ್ಬನನ್ನು ಪುತ್ರನೆಂದು ಸಾರಿದ ಮಾತ್ರಕ್ಕೆ ಅವನು ನೈಜ ಪುತ್ರನಾ 
ಬಿಡುವುದಿಲ್ಲ.""(ಅಹ್‌ರುಖಾಬ್‌ : 4-5) ಎಂದು ಆದೇಶಿಸಿದನು. ಆದರೆ ಶತಮಾನಗಳಿಂ। 
ಹೃದಯದಲ್ಲಿ ಬೇರೂರಿದ್ದ ಸಂಪ್ರದಾಯದಿಂದಾಗಿ ಯಾವ ಸಂಬಂಧಗಳನ್ನು ನಿಷಿದ್ಧವೆಂದ 
ಪರಿಗಣಿಸಲಾಗಿತ್ತೋ ಅದು ಸುಲಭದಲ್ಲಿ ಹೋಗುವಂತಿರಲಿಲ್ಲ. ಆದ್ದರಿಂದ ಈ ಪದ್ಧತಿಯನ 
ಕಾರ್ಯತಃ ಮುರಿಯುವುದು ಅಗತ್ಯವಾಗಿತ್ತು. ಆಕಸ್ಮಿಕವೆಂಬಂತೆ ಅದೇ ಕಾಲದಲ್ಲಿ دص‎ 
ಘಟನೆ ನಡೆಯಿತು. ಹ. ಮುಹಮ್ಮದ್‌(ಸ) ಅವರ ದತ್ತು ಪುತ್ರರಾದ ಹ. ರ್ಳುದ್‌(೭ 
ತಮ್ಮ ಪತ್ನಿ ಹ. ರಯುನಬ್‌(ರ) ಅವರಿಗೆ ತಲಾಕ್‌ ನೀಡಿದರು. ಈ ಅಜ್ಞಾನ 
ಸಂಪ್ರದಾಯವನ್ನು ಮುರಿಯಲು ಇದು ಸೂಕ್ತ ಸಂದರ್ಭವಾಗಿದೆ ಎಂದು ಪ್ರವಾದಿ( 
ಭಾವಿಸಿದರು. ಪ್ರವಾದಿ(ಸ) ಸ್ವಯಂ ತಮ್ಮ ದತ್ತು ಪುತ್ರರಾದ ಹ. ರುದ್‌ರ(ರ) ಏಚ್ಛೇದಿ 
ಪತ್ನಿಯೊಂದಿಗೆ ವಿವಾಹ ಮಾಡದಿದ್ದರೆ ದತ್ತು ಪುತ್ರನನ್ನು ನೈಜ ಪುತ್ರನಂತೆ ಪರಿಗಣಿಸು 
ಅಜ್ಞಾನದ ಕಲ್ಪನೆ ಅಳಿಯಲಾರದು ಎಂದು ಅವರು ಭಾವಿಸಿದ್ದರು. ಆದರೆ ಮದೀನಾ 
ಮುನಾಫಿಕ್‌ಗಳು (ಕಪಟವಿಶ್ವಾಸಿಗಳು), ಪರಿಸರದ ಯಹೂದಿಗಳು ಮತ್ತು ಮಕ್ಕಾ 
ಬಹುದೇವಾರಾಧಕರು ಈ ಕಾರ್ಯದ ವಿರುದ್ಧ ಒಂದು ಮಹಾ ಕೋಲಾಹಲನನ್ನ 
ಎಬ್ಬಿಸಬಹುದೆಂಬ. ಆಶಂಕೆ ಅವರಿಗಿತ್ತು. ಪ್ರವಾದಿ(ಸ) ಮತ್ತು ಇಸ್ಲಾಮನ್ನು ಅಪಕೀತಿ 
ಮಾಡಿ ನಿಂದಿಸಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ನಡೆಸುವರು ಎಂಬ ಭಾವನೆಯ 
ಅವರಲ್ಲಿತ್ತು. ಆದ್ದರಿಂದ ಈ ಕಾರ್ಯಕ್ಕೆ ಮುಂದಡಿಯಿಡಲು ಅವರು ಅಳುಕುತ್ತಿದ್ದರ 
ಕಟ್ಟಕಡೆಗೆ ಅಲ್ಲಾಹನ ಆದೇಶ ಬಂತು. ಪ್ರವಾದಿ(ಸ) ಹ. ರುನಬ್‌ರನ್ನು(ರ) ವಿವಾಹವಾದರ 
ನಿರೀಕ್ಷೆಯಂತೆ ಆಕ್ಟೇಪ, ಆರೋಪ ಮತ್ತು ವದಂತಿಗಳೆ ಒಂದು ಬಿರುಗಾಳಿಯೇ ಎದ್ದಿತ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 11 


ಖುಸ್ಲಿಮ್‌ ಜನಸಾಮಾನ್ಯರ ಮನಸ್ಸಿನಲ್ಲೂ ತರತರದ ಆತಂಕೆಗಳು ಹುಟ್ಟತೊಡಗಿದುವು. 
» ಆಕ್ಷೇಪ ಮತ್ತು ಅಶಂಕೆಗಳನ್ನು ದೂರೀಕರಿಸಲಿಕ್ಕಾಗಿಯೇ ಸೂರಃ ಅಹ್‌ರಾಬ್‌ನ 
»ದನೆಯ ಪಾರಾದ 27 ರಿಂದ 40ರ ವರೆಗಿನ ಆಯತ್‌ಗಳು ಅವತೀರ್ಣಗೊಂಡುವು. 

ಈ ಸೂಕ್ತಗಳಲ್ಲಿ ಈ ವಿವಾಹವು ಅಲ್ಲಾಹನ ಆದೇಶದ ಮೇರೆಗೆ -ಆಗಿದೆ ಮತ್ತು 
ಸದು ಸತ್ಯವಿಶ್ವಾಸಿಗಳಿಗೆ ತಮ್ಮ ದತ್ತುಪುತ್ರರ ವಿಧವೆ ಮತ್ತು ವಿಚ್ಛೇದಿತ ಪತ್ನಿಯರನ್ನು 
)ವಾಹವಾಗುವುದು ಆಕ್ಸೇಪಾರ್ಹವಲ್ಲ ಎಂದು ತೋರಿಸಲಿಕ್ಕೆ ಆಗಿದೆ ಎಂದು ತಿಳಿಸಲಾಯಿತು. 
ಲ್ಲಾಹನ ಅದೇಶವನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಯಾರ ಭಯದಿಂದಲೂ 
೦ದೇಟು ಹಾಕುವುದು ಓರ್ವ ಪ್ರವಾದಿಯ ಮಟ್ಟಿಗೆ ಭೂಷಣವಲ್ಲವೆಂದು ತಿಳಿಸಲಾಗಿದೆ. 
با‎ ಚರ್ಚೆಯನ್ನು ಈ ಕೆಳಗಿನ ಪದಗಳಲ್ಲಿ ಮುಕ್ತಾಯಗೊಳಿಸಲಾಗಿದೆ: 

"ಮುಹಮ್ಮದ್‌ರು(ಸೆ) ನಿಮ್ಮ ಪುರುಷರ ಪೈಕಿ ಯಾರ ತಂದೆಯೂ ಅಲ್ಲ. ಅವರು 
1ಲ್ಲಾಹನ ಸಂದೇಶವಾಹಕರು ಮತ್ತು 'ಖಾತಮುನ್ನಬಿಯ್ಕೀನ್‌' (ಪ್ರವಾದಿಗಳ ಪರಿಸಮಾಪ್ತಿ) ' 
۱:۸8:28.” 

ಈ ಸಂದಭರ್ದಲ್ಲಿ ಬಂದಿರುವ ಈ ಮಾತು ಆಕ್ಟೇಷಕರಿಗೆ ಉತ್ತರವಾಗಿ ಮೂರು 
ಸಿರಾವೆಗಳನ್ನು ಮುಂದಿಡುತ್ತದೆಂದು ಸ್ಪಷ್ಯವಾಗಿ ತಿಳಿದು ಬರುತ್ತದೆ. 

ಮೊದಲನೆಯದಾಗಿ ಈ ವಿವಾಹವು ಒಂದು ಆಕ್ಸೇಪಾರ್ಹ ವಿಷಯವಲ್ಲ. ಏಕೆಂದರೆ 
ಖಾರ ವಿಚ್ಛೇದಿತ ಪತ್ನಿಯೊಂದಿಗೆ ವಿವಾಹ ಮಾಡಲಾಗಿದೆಯೋ ಅವರು ಮುಹಮ್ಮದರ(ಸ) 
مم‎ ಪುತ್ರರಲ್ಲ ಮತ್ತು ಮುಹಮ್ಮದ್‌ರು(ಸ) ಅವರ ನೈಜ ತಂದೆಯೂ ಅಲ್ಲ. 

ಎರಡನೆಯದಾಗಿ ಈ ವಿವಾಹವು ಕೇವಲ ಧರ್ಮಸಮ್ಮತ ಮಾತ್ರವಾಗಿರದೆ 
ಬುಹಮ್ಮದ್‌(ಸ) ಅವರ ಹಾಲಿಗೆ ಈ ಧರ್ಮಸಮ್ಮತ ಕಾರ್ಯವನ್ನು ಮಾಡುವುದು 
'ಗತ್ಯವಾಗಿತ್ತು. ಏಕೆಂದರೆ ಅವರು ಅಲ್ಲಾಹನ ಪ್ರವಾದಿಯಾಗಿರುವರು. ಪ್ರವಾದಿಯು 
'ಲ್ಲಾಹನ ನಿಯಮವನ್ನು ಕಾರ್ಯರೂಪದಲ್ಲಿ ತರಬೇಕಾದುದು ಅನಿವಾರ್ಯ. ಯಾವ 
ಷೆಯಗಳನ್ನು ಅನಾವಶ್ಯಕ ಸಂಪ್ರದಾಯದ ರೂಪದಲ್ಲಿ ನಿಪಿದ್ಧಗೊಳಿಸಲಾಗಿದೆಯೋ ಆ 
ಷೇಧವನ್ನು ಮುರಿಯಬೇಕಾದುದು ಅವರಿಗೆ ಅತ್ಮಗತ್ಯವಾಗಿತ್ತು. 

ಮೂರನೆಯದಾಗಿ ಮುಹಮ್ಮದ್‌(ಸ) ಕೇವಲ ಪ್ರವಾದಿಯಾಗಿರದೆ ಅಂತಿಮ 
;ವಾದಿಯಾಗಿದ್ದರು. ಆದ್ದರಿಂದ ಈ ಕೆಲಸ ಮಾಡುವುದು ಅವರ ಹಾಲಿಗೆ ಇನ್ನೆಷ್ಟು 
ಗತ್ಕವಾಗಿತ್ತು. ಈಗ ಇವರ ಮೂಲಕ. ಈ ಅಜ್ಞಾನದ ಸಂಪ್ರದಾಯವನ್ನು ಮುರಿಯದೆ 
ೂೋದರೆ ಪ್ರಳಯಕಾಲದ ತನಕ ಅದು ಕೊನೆಗೊಳ್ಳಲಾರದು” ಅವರ ನಂತರ ಯಾವ 
ವಾದಿಯೂ ಬರಲಿಕ್ಕಿಲ್ಲ. ಆದ್ದರಿಂದ ಅವರು ಬಿಟ್ಟುಹೋದ ಕೊರತೆಯನ್ನು ಯಾರೂ 
೦ದು ತುಂಬಲಾರರು. ಆದ್ದರಿಂದ" ಈ ಕೆಲಸವು ಧರ್ಮಸಮ್ಮತವಾದರೂ ಅದನ್ನು 
ಾಡಲೇಬೇಕೆಂಬ ಅನಿವಾರ್ಯತೆ ಏನಿತ್ತು ಎಂದು ನೀವು ಹೇಳುವಂತಿಲ್ಲ. 


12 ಸ್ಥೆಯದ್‌ ಮೌದೊದಿ ಉತ್ತರಿಸತ್ತಾರೆ 


ಈಗ ನೀವೇ ಯೋಚಿಸಿ ನೋಡಿ. ಈ ವಿವರಣೆಯಲ್ಲಿ ಬಂದಿರುವ 'ಖತಮ್‌'ನ ನೈಜ 
ಅರ್ಥವೇನು? ಅದನ್ನು ಇಲ್ಲಿ ಉನ್ನತಿಯನ್ನು ಅಲ್ಲಗಳೆಯುವ ಅರ್ಥದಲ್ಲಿ ತೆಗೆದುಕೊಂಡರೆ ಈ 
ಪದವು ಈ ಸಂದರ್ಭದಲ್ಲಿ ತೀರಾ ಅರ್ಥಹೀನವೆನಿಸುತ್ತದೆ. ಸಂದರ್ಭ ಮತ್ತು ಸನ್ನಿವೇಶವುಇಲ್ಲಿ 
ಆ ಪದವನ್ನು ಸ್ಪಷ್ಟವಾಗಿ 'ಸಮಾಪ್ತಿ'ಯ ಅರ್ಥದಲ್ಲಿ ತೆಗೆಯಬೇಕೆಂದೇ ಬಯಸುತ್ತದೆ. 

ಆ ಬಳಿಕ ಹದೀಸ್‌ಗಳನ್ನು ನೋಡಿರಿ- ಪ್ರವಾದಿ(ಸ) ಸ್ವಯಂ 'ಖತಮುನ್ನುಬುವ್ಯತ್‌' 
ಅನ್ನು ಈ ರೀತಿ ವ್ಯಾಖ್ಯಾನಿಸಿರುವರು: "ನನ್ನ ಮತ್ತು ಇತರ ಪ್ರವಾದಿಗಳೆ ಉಪಮೆಯು 
ಒಂದು ಅರಮನೆಯಂತಿದೆ. ಅದರ ಕಟ್ಟಡವನ್ನು ಬಹಳ ಸುಂದರವಾಗಿ ನಿರ್ಮಿಸಲಾಗಿತ್ತು. 
ಆದರೆ ಅದರಲ್ಲಿ ಒಂದು ಇಟ್ಟಿಗೆಯ ಸ್ಥಳವು ಖಾಲಿಯಿತ್ತು. ಈಗ ನಾನು ಬಂದು ಆ 
' ಸ್ಥಳವನ್ನು ಭರ್ತಿ ಮಾಡಿರುವೆನು ಮತ್ತು ಕಟ್ಟಡವು ಈಗ ಪೂರ್ಣಗೊಂಡಿದೆ." ಇದು 
ಬುಖಾರಿ ಮತ್ತು ಮುಸ್ಲಿಮ್‌ಗಳ ಸರ್ವಸಮ್ಮತ'ಹದೀಸ್‌. ಇದು 'ಮಿಷ್ಕಾತ್‌'ನ 'ಫರಭಾಯಿಲ್‌ 
ಸಯ್ಕಿದಿಲ್‌ ಮುರ್ಸಲೀನ್‌'ನಲ್ಲಿ ನಮಗೆ ಸಿಗುತ್ತದೆ. ಈ ವ್ಯಾಖ್ಯಾನದ ಪ್ರಕಾರ ಪ್ರವಾದಿತ್ವದ 
ಕಟ್ಟಡವು ಪೂರ್ಣಗೊಂಡಿದೆ. ಕೊನೆಯ ಇಟ್ಟಿಗೆಯ ಜಾಗವೂ ಭರ್ತಿಯಾಗಿದೆ. ಇನ್ನು ಹೊಸ 
ಇಟ್ಟಿಗೆ ಬಂದರೆ ಅದನ್ನು ಜೋಡಿಸುವುದೆಲ್ಲಿ? ಕಟ್ಟಡದ ماف‎ ಹೊರಗೋ? 

ಇನ್ನು ನಾವು ನಿಘಂಟಿನಲ್ಲಿ ಪರಿಶೀಲಿಸೋಣ. ಅರಬಿ ಭಾಷೆಯ ಯಾವುದೇ ಅಧಿಕೃತ 
ಪದಕೋಶವನ್ನು ತೆಗೆದು 'ಖತಮ್‌' ಎಂಬ ಪದದ ಅರ್ಥ ನೋಡಿರಿ. ನಾನು ಮೇಲ 
ಕುರ್‌ಆನ್‌ ಮತ್ತು ಹದೀಸ್‌ನ ಬೆಳಕಿನಲ್ಲಿ ಸೂಚಿಸಿದ ವಿಶದೀಕರಣವನ್ನು ಅರಬಿ 
ಭಾಷೆಯೂ ಸಮರ್ಥಿಸುತ್ತದೆಯೆಂದು ನಿಮಗೆ ತಿಳಿದು ಬರುವುದು. 'ಖತಮ್‌ನ' ಮೋ 
ಅರ್ಥ ಮುದ್ರೆಯೊತ್ತುವುದು, ಮುಚ್ಚುವುದು ಮತ್ತು ಯಾವುದಾದರೂ ವಸ್ತುವಿನ 
ಪರಂಪರೆಯನ್ನು ನಿಲ್ಲಿಸುವುದು ಎಂದಾಗಿದೆ. 'ಖತಮಲ್‌ ಇನಾಲ' ಎಂದರೆ ಪಾತ್ರೆಯ 
ಬಾಯಿ ಮುಚ್ಚಲಾಯಿತು ಎಂದಾಗಿದೆ. 'ಖತಮುಲ್‌ ಅಮಲ' ಎಂದರೆ ಕೆಲಸ ಪೂರ್ಣಗೊಳಿ? 
ಅದರಿಂದ ಮುಕ್ತವಾದ ಎಂದಾಗಿದೆ. 'ಖತಮುಲ್‌ ಕಿತಾಬ' ಎಂದರೆ ಪತ್ರವನ್ನು ಪೂರ್ಣಗೊಳಿ? 
ಅದಕ್ಕೆ ಮುದ್ರೆಯೊತ್ತಿದ ಎಂದಾಗುತ್ತದೆ. ಪವಿತ್ರ ಕುರ್‌ಆನ್‌ನಲ್ಲಿಯೂ ಸತ್ಯನಿಷೇಧಿಗಃ 
ಕುರಿತು 'ಖತಮಲ್ಲಾಹುಅಲಾ ಕುಲೂಬಿಹಿಮ್‌' ಅಲ್ಲಾಹನು ಅವರ ಹೃದಯಗಳ ಮೇ 
ಮುದ್ರೆಯೊತ್ತಿದನು ಎಂದು ಹೇಳಲಾಗಿದೆ. ಅರ್ಥಾತ್‌: ಅವರ ಹೃದಯಗಳು ಸತ್ಯಸ್ಟೀಕಾರಕ 
ಮುಚ್ಚಲ್ಪಟ್ಟೆವೆ. ಸತ್ಯವಿಶ್ವಾಸವು ಅವುಗಳೊಳಗೆ ಪ್ರವೇಶಿಸುವಂತೆಯೇ ಇಲ್ಲ. ಸತ್ಯನಿಷೇಧನ 
ಅವುಗಳಿಂದ ಹೊರಬರುವಂತೆಯೂ ಇಲ್ಲ. ಒಟ್ಟಿನಲ್ಲಿ ಹ. ಮುಹಮ್ಮದ್‌(ಸ) ಅವರನು 
'ಖಾತಮುನ್ನಬಿಯ್ಕೀನ್‌' “ಎಂದು ಹೇಳಿರುವುದರ ತಾತ್ಸರ್ಯವೇನೆಂದರೆ ಅಲ್ಲಾಹನ 
ಪ್ರವಾದಿಗಳ ಪರಂಪರೆಯನ್ನು ಪೂರ್ಣಗೊಳಿಸಿ ಹ: ಮುಹಮ್ಮದ್‌ರನ್ನು(ಸ) ಅದರ ಮೇ 
ಮುದ್ರೆಯಾಗಿ ಇಟ್ಟಿರುವರು. ಇನ್ನು ಈ, ಪರಂಪರೆಗೆ ಯಾವುದೇ ಹೊಸ ಪ್ರವಾದಿಯ 


ಪ್ರವೇಶಿಸುವಂತಿಲ್ಲ. ۱ 
(ಸ್ಯೂ ಸೆಂಟ್ರಲ್‌ ಜ್ಞೆಲ್ಸ್‌ ಮುಲ್ತಾನ್‌ 16-4-1954 


ಪ್ರವಾದಿಗಳ ಅದೃಶ್ಯ ಜ್ಞಾನ 


ಒಬ್ಬ ಧಾರ್ಮಿಕ ವಿದ್ವಾಂಸರು ತಮ್ಮ ಗ್ರಂಥದಲ್ಲಿ ಹೀಗೆ ಬರೆದಿರುವರು: "ಅಲ್ಲಾಹನು 
ಸಂದೇಶವಾಹಕರ ಮೂಲಕ ಜನರಿಗೆ ತಲುಪಿಸಲು ಬಯಸುವ ವಿಷಯಗಳನ್ನು ಮಾತ್ರ 
ಅವರಿಗೆ یریب‎ ಲೋಕದಿಂದ ತಿಳಿಸಲಾಗುತ್ತದ್‌' ಅವರು ತಮ್ಮ ವಾದದ ಸಮರ್ಥನೆಗೆ 
ಈ ಆಯತನ್ನು ಮುಂದಿಡುತ್ತಾರೆ 

"ಅವನು ಅದ್ಭಶ್ವ ಜ್ಞಾನಿಯಾಗಿದ್ದಾನೆ. ತನ್ನ ಅದ್ಭಶ್ವ ಜ್ಞಾನವನ್ನು ಅವನು ಯಾರಿಗೂ 
ತಿಳಿಯ ಪಡಿಸುವುದಿಲ್ಲ. (ಅದ್ಭಶ್ವ ಜ್ಞಾನವನ್ನು ನೀಡಲಿಕ್ಕಾಗ)ಿ ತಾನು ಮೆಚ್ಚಿಕೊಂಡ 
ತನ್ನ ಸಂದೇಶವಾಹಕನ ಹೊರತು. ಅಗ' ಅವನ (ಸಂದೇಶವಾಜಕನುಿ ಮುಂದೆಯೂ 
ಹಿಲಿದೆಯೂ ಕಾವಲುಗಾರರನ್ನು ನೇಮಿಸಿ ಬಿಡುತ್ತಾನೆ. ಅವರು ತಮ್ಮ ಪ್ರಭುವಿನ 


ಸಂದೇಶಗಳನ್ನು ತಲುಪಿಸಿರುವರೆಂಬುದನ್ನು ಅವನು ತಿಳೆಯಲಿಕ್ಕಾಗಿ . 
(ಪವಿತ್ರ ಕುರ್‌ಆನ್‌ 72:26-28) 


ಗ್ರಂಥಕರ್ತರ ಈ ಮಾತಿನಿಂದ ತಿಳಿದು ಬರುವುದೇನೆಂದರೆ ಜನರಿಗೆ ತಲುಪಿಸಲಿಕ್ಸಿರುವಖ್ತು 
ಅದ್ಯ ಜ್ಞಾನವನ್ನು ಮಾತ್ರ ಪ್ರವಾದಿಗಳಿಗೆ ನೀಡಲಾಗುತ್ತದೆ. ಅದಕ್ಕಿಂತ ಹೆಚ್ಚಿನ 
ಯಾವ ವಿಷಯವನ್ನೂ ಅವರಿಗೆ ಪಿಳಿಸಲಾಗುತ್ತಿ ರಲಿಲ್ಲ. ಈ ಮಾತು ಸರಿಯೇ? ಅವರು 
ತಮ್ಮ ವಾದದ ಸಮರ್ಥನೆಗೆ ಬಳುರುವ ಆಯತ್‌ ಈ ಬಗ್ಗೆ ನಿರ್ಣಾಯಕವೇ? 


೦ ಗ್ರಂಥಕರ್ತರು ವಾಸ್ತವದಲ್ಲಿ ಜನಸಾಮಾನ್ಯರಲ್ಲಿರುವ ತಪ್ಪು ಕಲ್ಪನೆಯನ್ನು 


ಖಂಡಿಸಿದ್ದಾರೆ. "ಪ್ರವಾದಿಯು ಎಲ್ಲ ಭೂತ-ಭವಿಷ್ಯತ್‌ಗಳನ್ನು ತಿಳಿದವರಾಗಿದ್ದಾರೆ. ಅಲ್ಲಾಹನು " 
ಅವರಿಗೆ ಪೂರ್ಣ ಅದೃಶ್ಯ ಜ್ಞಾನವನ್ನು ನೀಡಿದ್ದಾನೆ. ಎಷ್ಟರವರೆಗೆಂದರೆ ಅಲ್ಲಾಹನಿಗೆ 
ಶಳಿದದ್ದೆಲ್ಲವನ್ನೂ ಆತನ ಪ್ರವಾದಿಯೂ ತಿಳಿದಿದ್ದಾರೆ” ಎಂಬುದು ಜನಸಾಮಾನ್ಯರ 
ಸಲ್ಪನೆಯಾಗಿದೆ. ಈ ವಿಶ್ವಾಸವು ಮಿಥ್ಕೆಯಾಗಿದೆಯೆಂಬುದು ಸ್ಪಷ್ಟ. ಅದರ ಖಂಡನೆಯ 
ಮಟ್ಟಿಗೆ ಗ್ರಂಥಕರ್ತರ ಮಾತು ಸರಿಯಾಗಿದೆ. ಆದರೆ ಜನರಿಗೆ ತಲುಪಿಸಲಿರುವಷ್ಟು ಅದೃಶ್ಯ 
ಜ್ಞಾನವನ್ನು ಮಾತ್ರ ಅವರಿಗೆ ನೀಡಲಾಗಿತ್ತು ಎಂಬುದು ಸರಿಯಲ್ಲ. ಈ ಮಾತು ಕುರ್‌ಆನ್‌ 
ಮತ್ತು ಹದೀಸ್‌ಗಳ ವಿವರಣೆಗೆ ವಿರುದ್ಧವಾಗಿದೆ. ಗ್ರಂಥಕರ್ತರು ತಮ್ಮ ವಾದದ 
ಸಮರ್ಥನೆಗೆ ಉದ್ದರಿಸಿರುವ ಈ ಆಯತ್‌ನಿಂದಲೂ ಈ ಮಾತು ವ್ಯಕ್ತವಾಗುವುದಿಲ್ಲ. 
ಪವಿತ್ರ ಕುರ್‌ಆನ್‌ನಲ್ಲಿ ಹೆ.ಯಾಕೂಬ್‌(ಅ) ಅವರ ಕುರಿತು ಈ ರೀತಿ ಹೇಳಲಾಗಿದೆ: 
"ಅವರು ತಮ್ಮ ಪುತ್ರರಿಗೆ ಹೀಗೆ ಹೇಳಿದರು: 


ನಾನು ಅಲ್ಲಾಹನ ಕಡೆಯಿಂದ ನಿಮಗೆ ತಿಳಿಯದ ವಿಷಯಗಳನ್ನು ತಿಳಿದವನಾಗಿದ್ದೇನೆ.” 
(ಸೂರಃ ಯೂಸುಫ್‌ : 1) 


14 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಇದಲ್ಲದೆ ಪವಿತ್ರ ಕುರ್‌ಆನ್‌ನಲ್ಲಿ ಅನೇಕ ಕಡೆಗಳಿಂದ ತಿಳಿದು ಬರುವಂತೆ 
ಜನಾಂಗಗಳಿಗೆ ಯಾತನೆಯನ್ನು ಎರಗಿಸುವ ಮುಂಚೆ ಅವರ ಪ್ರವಾದಿಗಳಿಗೆ ಅದರ ಸುದ್ದಿ 
ಮುಟ್ಟಿಸಲಾಗಿತ್ತು. ಆದರೆ ಅವರು ಯಾತನೆಯ ಸಮಯ ಮತ್ತು ಅದರ ವಿವರವಾದ 
ರೂಪವನ್ನು ತಮ್ಮ ಜನರಿಗೆ ತಿಳಿಸಿರಲಿಲ್ಲ. ಹ. ನೂಹ್‌(ಅ) ಅವರಿಗೆ ಯಾತನೆಯ ಸುದ್ದಿ 
ಎಷ್ಟು ಮೊದಲು ತಿಳಿಸಲಾಗಿತ್ತೆ೦ದರೆ ಅವರು ಚಂಡಮಾರುತ ಬರುವುದಕ್ಕಿಂತ ಮುಂಚೆಯೇ 
ಹಡಗನ್ನು ಸಿದ್ಧಗೊಳಿಸಿದ್ದರು. ಆದರೆ ನಿಮ್ಮ ಮೇಲೆ ಜಲ ಪ್ರಳೆಯ ಬರಲಿಕ್ಕಿದೆಯೆಂದು 
ಅವರು ತಮ್ಮ ಜನತೆಗೆ ತಿಳಿಸಿರಲಿಲ್ಲ. 
ಮಾತ್ರವಲ್ಲ ಹದೀಸ್‌ನಿಂದ ತಿಳಿದು ಬರುವಂತೆ ಪ್ರವಾದಿ ಮುಹಮ್ಮದ್‌(ಸ) 
ಅವರಿಗೆ ಅವರ ಸಮುದಾಯಕ್ಕೆ ತಿಳಿಸದ ಅನೇಕ ಅದೃಶ್ಯ ಘಟನೆಗಳ ಕುರಿತು ತಿಳಿಸಲಾಗಿತ್ತು. 
ಒಮ್ಮೆ ಖುತ್‌ಬಾ (ಪ್ರವಚನ) ನೀಡುತ್ತಾ ಪ್ರವಾದಿ(ಸ) ಈ ರೀತಿ ಹೇಳಿದರು: 
"ಮುಹಮ್ಮದರ ಜನಾಂಗವೇ! ಅಲ್ಲಾಹನಾಣೆ. ನನಗೆ ತಿಳಿದ ವಿಷಯ ನಿಮಗೆ 
ತಿಳಿದಿದ್ದರೆ ನೀವು ಕಡಿಮೆ ನಗುತ್ತಿದ್ದಿರಿ ಮತ್ತು ಹೆಚ್ಚು ಅಳುತ್ತಿದ್ದಿರಿ*" (ಬುಖಾರಿ) 
ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿ(ಸ) ಹೀಗೆ ಹೇಳಿದರು: 
"ನಾನು ನಿಮ್ಮನ್ನು ಮುಂದಿನಿಂದ ನೋಡುವಂತೆಯೇ ಹಿಂದಿನಿಂದಲೂ ನೋಡುತ್ತೇನೆ." 
(ಬುಖಾರಿ) 
ಒಟ್ಟಿನಲ್ಲಿ ಅನೇಕ ಆಯತ್‌ ಮತ್ತು ಹದೀಸ್‌ಗಳಿಂದ ತಿಳಿದು ಬರುವಂತೆ 
ಪ್ರವಾದಿಗಳಿಗೆ ನೀಡಲಾಗಿದ್ದ ಅದೃಶ್ಯ ಜ್ಞಾನವು ಅವರ ಮೂಲಕ ಜನರಿಗೆ ತಲುಪಿದುದಕ್ಕಿಂತ 
ಬಹಳ ಹೆಚ್ಚಿತ್ತು. ಹಾಗೆಯೇ ಆಗಬೇಕೆಂದು ಬುದ್ಧಿಯೂ ಬಯಸುತ್ತದೆ. ಏಕೆಂದರೆ ಜನರಿಗೆ 
ವಿಶ್ವಾಸ-ಶ್ರದ್ಧೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮಾತ್ರ ತಿಳಿಸಿದರೆ ಸಾಕು. ಆದರೆ 
ಪ್ರವಾದಿಗಳಿಗೆ ಅದರ ಹೊರತು ಇನ್ನೂ ಅನೇಕ ವಿಷಯಗಳು ತಿಳಿದಿರಬೇಕು. ಅವು ಅವರ 
ಪ್ರವಾದಿತ್ವದ ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಸಹಕಾರಿಯಾಗುತ್ತವೆ. ರಾಷ್ಟ್ರದ ಧೋರಣೆ 
ಮತ್ತು ಅದರ ರಹಸ್ಯಗಳು ಒಂದು ಮಿತಿಯೊಳಗೆ ಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ 
ತಿಳಿದಿರಬೇಕಾದುದು ಅಗತ್ಯ. ಸಾರ್ವಜನಿಕರಿಗೆ ಈ ಧೋರಣೆ ಮತ್ತು ರಹಸ್ಯಗಳು ತಿಳಿದರೆ 
ಪ್ರಯೋಜನಕ್ಕಿಂತಲೂ ಹೆಚ್ಚು ಹಾನಿಯಾಗುವ ಸಂಭವವಿದೆ. ಅದೇ ರೀತಿ ಅಲ್ಲಾಹನ 
'ಮಲಕೂತ್‌' (ಸಾಮ್ರಾಜ್ಯ)ನಲ್ಲಿಯೂ ಅನೇಕ ರಹಸ್ಯಗಳಿವೆ. ಅದನ್ನು ಅಲ್ಲಾಹನ ವಿಶಿಷ್ಟ 
ಪ್ರತಿನಿಧಿಗಳು ಮತ್ತು ಅವನ ಪ್ರವಾದಿಗಳು ತಿಳಿದಿದ್ದಾರೆ. ಆದರೆ ಜನಸಾಮಾನ್ಯರು ಅದರ 
ಬಗ್ಗೆ ಏನೇನೂ ತಿಳುವಳಿಕೆಯನ್ನು ಹೊಂದಿಲ್ಲ. ಈ ಅದೃಶ್ಯ ಜ್ಞಾನವು ಪ್ರವಾದಿಗಳಿಗೆ ಅವರ 
ಕರ್ತವ್ಯ ನಿರ್ವಹಣೆಯಲ್ಲಿ ನೆರವಾಗುತ್ತವೆ. ಆದರೆ ಜನಸಾಮಾನ್ಯರಿಗೆ ಆ ಜ್ಞಾನದ ಅಗತ್ಯವೂ 
ಇರುವುದಿಲ್ಲ. ಅದನ್ನು ಅವರು ವಹಿಸಲು ಶಕ್ತರಲ್ಲ. ; 
(ತರ್ಜುಮಾನುಲ್‌ ಹುರ್‌ಆನ್‌ ಆಗಸ್ಟ್‌ 1934) 


: ಕುರ್‌ಆನ್‌, ಹದೀಸ್‌ ಮತ್ತು ವೈಜ್ಞಾನಿಕ ಸತ್ಯಗಳು 


ಅ . ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ವಿವರಿಸಲಾಗಿರುವ ಅನೇಕ ವಿಷಯಗಳನ್ನು 
, ಅಧುನಿಕ ಸಂಶೋಧನೆಗಳು ಅಲ್ಲಗಲೆಯುತ್ತವೆ. ಇಂತಹ ಸಂದರ್ಭದಲ್ಲಿ ನಾವು 
ಕುರ್‌ಆನ್ಸ್‌ ಹದೀಸ್‌ಗಳನ್ನು ನಂಬಬೇಶೇ ಅಥವಾ ವೈಜ್ಞಾನಿಕ ಸಂಶೋಧನೆಗಳನ್ನು 
ನಂಬಬೇಕೇ?ಿ ಉದಾ: : 
1. ಮಾನವ ಕುಲವು ಆದಮ್‌(ಲ ಅವರಿಂದ ಆರಂಭವಾಯಿತೆಂದು ಕುರ್‌ಆನ್‌ 
ಹೇಳುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಆಧುನಿಕ ವಿಜ್ಞಾನಿಗಳು ಮನುಷ್ಠರು ಪ್ರಾಣಿಗಳ 
ವಂಶಕ್ಣೇ ಸೇರಿದವರಾಗಿದ್ದು ಮಂಗಗಳು ಮತ್ತು ಕಾಡುಮನುಷ್ಠರಿಂದ ಅಭಿವೃದ್ಧಿ 
ಹೊಂದುತ್ತಾ ಮನುಷ್ಠರಾದರು ಎನ್ನುತ್ತಾರೆ. 
2. ಸೂರ್ಯನು ಚಲಿಸುತ್ತಿ ರುವನೆಂದು ಕುರ್‌ಆನ್‌ ಹೇಳುತ್ತದೆ. ಆದರೆ ವಿಜ್ಞಾನದ 
ಪ್ರಕಾರ ಸೂರ್ಯನು ಚಲಿಸುವುದಿಲ್ಲ. 
3. ಇದೇ ರೀತಿ ಮೋಡಗಳಿಂದ ಉಂಟಾಗುವ ಸಿಡಿಲು ಮತ್ತು ಮಿಂಚು ಮೋಡಗಳನ್ನು 
ಆಟ್ಟುತ್ತಿರುವ ದೇವಚರರ ಕೊರಡೆಯ ಶಬ್ದ ಮತ್ತು ಮಿನುಗು ಆಗಿದೆ ಎಂಬುದು 
ಇಸ್ಲಾಮ್‌ನ ನಿಲುವು. ಅದರೆ ಆಧುನಿಕ ವಿಜ್ಞಾನದ ಪ್ರಕಾರ ಸಿಡಿಲು ಮತ್ತು ಮಿಂಚು 
ಮೋಡಗಳೆ ಘುರ್ಹಣೆಯಿಂದ್‌ ಉಂಟಾಗುತ್ತದೆ. 
4. 'ಕಾನಾ ದಜ್ಞಾಲ್‌' (ಒಕ್ಕಣ ದಜ್ಞಾಲ)ನ ಕುರಿತು ಆಶ ಇಲ್ಲಿಯೇ 
ಬಂಧಿತನಾಗಿದ್ದಾ ನೆಂಬುದು ಜನಜನಿತವಿದೆ. ಆದು ಯಾವಸ್ಥಳ? ಇಂದು ಮನುಷ್ಠನು 
ಭೂಮಿಯ ಮೂಲೆ ಮೂಲೆಗಳನ್ನೂ ಜಾಲಾಡಿದ್ದಾನೆ. ಅದರೂ ಅತನ 
ಹತ್ತೆಯಾಗಿಲ್ಲವೇಕೆ? 


೦ ಪವಿತ್ರ ಕುರ್‌ಆನ್‌ಗೆ ವಿರುದ್ಧವಾದ ಯಾವುದಾದರೂ ವಾಸ್ತವಿಕತೆಯನ್ನು ಕಂಡು 
ಹಿಡಿಯಲಾಗಿದೆ ಎಂಬುದಕ್ಕೆ ಒಂದಾದರೂ ನಿದರ್ಶನವು ನನ್ನ. 25 ವರ್ಷಗಳ ಸಂಶೋಧನೆ 
ಮತ್ತು ಅಧ್ಯಯನದ ವೇಳೆ ನನಗೆ ಸಿಗಲಿಲ್ಲ. ಆದರೆ ವಿಜ್ಞಾನಿ ಮತ್ತು ತತ್ವಜ್ಞಾನಿಗಳು ತಮ್ಮ 
ಊಹೆಯಿಂದ ರಚಿಸಿದ ಸಿದ್ದಾಂತಗಳ ಪೈಕಿ ಅನೇಕ ಸಿದ್ದಾಂತಗಳು ಪವಿತ್ರ ಕುರ್‌ಆನ್‌ನ 
ವಚನಗಳಿಗೆ ವಿರುದ್ಧವಾಗಿವೆ. ಈ ರೀತಿಯ ಊಹನಾತ್ಮಕ ಸಿದ್ಧಾಂತಗಳೆ ಚರಿತ್ರೆಯನ್ನು 
ಅವಲೋಕಿಸಿದರೆ, ಒಮ್ಮೆ ಯಾವ ಸಿದ್ದಾಂತವನ್ನು ವಾಸ್ತ್ರವಿಕತೆಯೆಂದು ಪರಿಗಣಿಸಿ ಸ್ಟೀಕರಿಸ 
ಲಾಗಿತ್ತೋ ಅದುವೇ ಇನ್ನೊಮ್ಮೆ ಸುಳ್ಳೆಂದು ಸಾಬೀತಾಗಿ ಮನುಷ್ಕನು ಅದರ ಸ್ಥಾನದಲ್ಲಿ 
ಬೇರೆಯದನ್ನು ವಾಸ್ತವಿಕತೆಯೆಂದು ಅಂಗೀಕರಿಸಿದುದಕ್ಕೆ ಅನೇಕ ನಿದರ್ಶನಗಳು ನಮಗೆ 


16 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಸಿಗುತ್ತವೆ. ಪವಿತ್ರ ಕುರ್‌ಆನ್‌ನ ವಚನಗಳಿಗೆ ವಿರುದ್ಧವಾಗಿವೆಯೆಂದು ಕಂಡು ಬಂದ ಕೂಡಲೆ 
ಕುರ್‌ಆನನ್ನು ಬಿಟ್ಟು ಅವುಗಳನ್ನು ಸ್ವೀಕರಿಸಬೇಕಾದಂತಹ ಮಹತ್ವವನ್ನು ನಾವು ಇಂತಃ 
ಅಸ್ಲಿರ ಸಿದ್ಧಾಂತಗಳಿಗೆ ನೀಡಲು ಸಿದ್ದರಿಲ್ಲ. ಯಾವುದಾದರೂ ದೃಢಪಟ್ಟ ವಸ್ತು ಸ್ಲಿತಿ ಅರ್ಥಾತ 
ಅನುಭವ ಮತ್ತು ವೀಕ್ಷಣೆಯಿಂದ ಸಾಬೀತಾದ ಯಾವುದಾದರೂ ವಿಷಯವು ಪವಿತ್ರ ಕುರ್‌ಆನ್‌: 
ಯಾವುದೇ ವನಚನವನ್ನು ಸುಳ್ಳಾಗಿಸಿದಾಗ ಮಾತ್ರ ನಮ್ಮ ವಿಶ್ವಾಸವು ಚಂಚಲವಾಗಬಹುಮ 
ಆದರೆ ಇಂದಿನ ತನಕ ಅಂತಹ ಯಾವುದೇ ವಿಷಯವೂ ನನ್ನ ಗಮನಕ್ಕೆ ಬಂದಿಲ್ಲ. 

ಇನ್ನು ನೀವು ಉದಾಹರಣೆಯಾಗಿ ಮುಂದಿಟ್ಟಿರುವ ವಿಷಯಗಳ ಕುರಿತು ಒಂದೊಂದಾ! 
ತ 

. ಡಾರ್ವಿನನ ವಿಕಾಸವಾದವು ಕೇವಲ ಒಂದು ಸಿದ್ಧಾಂತವಾಗಿದೆ. ಅದು ಒಂದ 
ಸಾ ವಾಸ್ತವಿಕತೆಯಲ್ಲ. ಈ ಸಿದ್ದಾಂತವನ್ನು ನಂಬಿರುವ ಅನೇಕ ಮಂದಿ ನಮ್ಮ 
ವಿಶ್ವವಿದ್ಮಾನಿಲಯಗಳಲ್ಲಿದ್ದಾರೆ. ಆ ಪೈಕಿ ಯಾರನ್ನಾದರೂ ಡಾರ್ವಿನನದ್ದು ಒಂದ 
ಸಿದ್ಧಾಂತ (Theory) ಆಗಿದೆಯೇ ಅಥವಾ ಒಂದು ವಸ್ತುಸ್ಸಿತಿ (೯8೦) ಆಗಿದೆಯೇ ಎಂದ 
ವಿಚಾರಿಸಿ ನೋಡಿ. ಅವರಲ್ಲಿ ಯಾರಾದರೂ ಅದನ್ನು ಒಂದು ವಾಸ್ತ ಸವಿಕತೆಯಂದರೆ ಅವೇ 
ಹೆಸರು ವಿಳಾಸವನ್ನು ಸ್ವಲ್ಪ ನನಗೂ ತಿಳಿಸಿ. 

2. ನಿಮ್ಮಲ್ಲಿ ಖಗೋಳಶಾಸ್ತ್ರ (Astrಂnಂmy) ತಿಳಿದವರಿಗೆ ಕೊರತೆಯಿಲ್ಲ. ಸೂರ್ಯನ: 
ನಿಜಕ್ಕೂ ನಿಶ್ಚಲವಾಗಿದ್ದಾನೆಯೇ ಎಂದು ಸ್ವಲ್ಪ ಅವರಲ್ಲಿ ವಿಚಾರಿಸಿ ನೋಡಿ. ಅಂತಕ 
ವ್ಯಕ್ತಿ ಸಿಕ್ಕಿದರೆ ಅವರ ಹೆಸರು ಸಾರಸ್ವತ ಲೋಕಕ್ಕೆ ತಿಳಿಯಬೇಕು. ಬಹುಶಃ ನೀವು ಈಗಲೂ 
19ನೇ ಶತಮಾನದ ವಿಜ್ಞಾನವನ್ನು ವಿಜ್ಞಾನವೆಂದು ಬಗೆದಿರಬೇಕು. 19ನೇ ಶತಮಾನ 
ಸೂರ್ಯನು ನಿಶ್ಚಲವಾಗಿದ್ದನು. ಆದರೆ ಆಧುನಿಕ ವಿಜ್ಞಾನದ ಸೂರ್ಯನು تمہدہ‎ 
ವೇಗವಾಗಿ ಚಲಿಸುತ್ತಿದ್ದಾನೆ. 4 

3. ಮೋಡಗಳ ಮಿಂಚು ಮತ್ತು ಸಿಡಿಲು ವಿದ್ಯುತ್‌ನ ಬದಲು ದೇವಚರ 
ಚಾಟಿಯೇಟು ಬಾರಿಸುತ್ತವೆಯೆಂದು ಹೇಳುವ ಪವಿತ್ರ ಕುರ್‌ಆನ್‌ನ ಯಾವುದೇ ಆಯತ್‌ 
ನನ್ನ ಗಮನಕ್ಕೆ ಬಂದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪವಿತ್ರ ಕುರ್‌ಆನ್‌ನಲ್ಲಿ ವಿವರಿಸಲಾಗಿರುವ 
ಮಳೆಯ ಪದ್ಧಶಿಯು (Prಂಂes)ಆಧುನಿಕ ವಿಜ್ಞಾನದ ಸಂಶೋಧನೆಗಳಿಗೆ ಅನುರೂಪವಾಗಿದೆ. 
ಅದು ಎಷ್ಟು ಹೊಸದಾಗಿದೆಯೆಂದರೆ (Up ₹೦ 4೩) ಕಳೆದ' ಶತಮಾನದ ಮಧ್ಯ 
ಭಾಗದವರೆಗೆ ಮಳೆಯ ಕುರಿತು ಮನುಷ್ಯನಿಗಿದ್ದ ತಿಳುವಳಿಕೆಯಿಂದಾಗಿ ಆ ಸೂಕ್ತಗಳ 
ವ್ಯಾಖ್ಯಾನ ಮಾಡುವಲ್ಲಿ ಕೆಲವರಿಗೆ ಬಹಳ ತೊಡಕುಂಟಾಗುತ್ತಿತ್ತು. 

4. 'ಕಾನಾ ದಜ್ಞಾಲ್‌' ಇತ್ಯಾದಿಗಳು ಕಟ್ಟುಕಥೆಗಳಾಗಿವೆ. ಅದಕ್ಕೆ ಶರೀಅತ್‌ನಲ್ಲಿ 
ಯಾವುದೇ ಸ್ಥಾನಮಾನವಿಲ್ಲ. ಅವುಗಳನ್ನು ಹುಡುಕುವ ಅಗತ್ಯವೂ ನಮಗಿಲ್ಲ. ಜನರಲ್ಲಿ 
ಪ್ರಚಲಿತವಾಗಿರುವ ಇಂತಹ ವಿಷಯಗಳ ಹೊಣೆ ಇಸ್ಲಾಮಿನ ಮೇಲಿಲ್ಲ. ಅವುಗಳ ಪೈಕಿ 
ಯಾವುದಾದರೂ ವಿಷಯ ಸುಳ್ಳೆಂದು ಸಾಬೀತಾದರೆ ಅದರಿಂದ ಇಸ್ಲಾಮ್‌ಗೆ ಏನೂ 
ನಷ್ಟವಿಲ್ಲ. . (ತರ್ಜುಮಾನುಲ್‌ ಕುರ್‌ಆನ್‌ ಸೆಪ್ರೆಂಬರ್‌ ಅಶ್ಟೋಟಬರ್‌. 1945) 


ದಜ್ಞಾಲ್‌ನ ಕುರಿತ ಹದೀಸ್‌ಗಳು 


ತರ್ಜುಮಾನುಲ್‌ ಕುರ್‌ಆನ್‌ನಲ್ಲಿ ಒಬ್ಬರು ಈ ರೀತಿ ಪ್ರಶ್ಲಿಸಿದ್ದರು: "ಕಾನಾ 
ದಜ್ಞಾಲ್‌ (ಒಕ್ಕಣ್ಣ ದಜ್ಞಾಲ್‌)ನ ಕುರಿತು ಆತ ಎಲ್ಲಿಯೋ ಬಂಧಿತನಾಗಿದ್ದಾ ನೆಂಬುದು 
ಜನಜನಿಶವದೆ ಅದು ಯಾವ ಸ್ಥಳ? ಇಂದು ಮನುಷ್ಠನು ಭೂಮಿಯ ಮೂಲೆ 
ಮೂಲೆಗಳನ್ನೂ ಜಾಲಾಡಿಸಿದ್ದಾರೆ. ಆದರೂ ಆತನ ಪತ್ತೆಯಾಗಿಲ್ಲ ಮೇಕ?” ಇದಕೆ 
ತಾವು ಈ ರೀತಿ ಉತ್ತರಿಸಿದ್ದೀರಿ "ಕಾನಾ ವಜ್ಞಾಲ್‌' ಇತ್ಯಾದಿಗಳು ಕಟ್ಟು 
ಕಥೆಗಳಾಗಿವೆ. ಅದಕ್ಕೆ ಶಲೀಅತ್‌ನಲ್ಲಿ ಯಾವುದೇ ಸ್ಥಾನಮಾನವಿಲ್ಲ. ಆದರೆ ನನಗೆ 
ತಿಳಿದಿರುವಂತೆ ಕನಿಷ್ಠ ಮೂವತ್ತು ಹದೀಸ್‌ ವರದಿಗಳಲ್ಲಿ ದಜ್ಞಾಲ್‌ನ ಪ್ರಸ್ತಾಪವಿದೆ. 
ಅದನ್ನು ಬುಖಾರಿ ಮುಸ್ಲಿಮ್‌, ಅಬೂ ದಾವೂದ್‌, تدع‎ ಶರಜಸ್ಸುನ್ನ:, 
دہف ہد‎ ನೋಡಬಹುಬಾಗಿಬೆ. ಹಾಗಿರುವಾಗ ತಮ್ಮ ಉತ್ತರಕ್ಕೆ ಆಧಾರವೇನು? 


೦ ನಾನು ಕಟ್ಟು ಕಥೆ ಎಂದಿರುವುದು 'ದೆಜ್ಞಾಲ್‌' ಎಲ್ಲಿಯೋ? ಬಂಧಿತನಾಗಿದ್ದಾನೆಂಬ 
کت ار‎ ಮಾತ್ರ. ಉಳಿದಂತೆ 'ಅದ್ದಜ್ಞಾಲ್‌' ಎಂಬ ಮೊಡ್ಡ ಕ್ಷೋಭೆ ಸೃಷ್ಟಿಸುವವನು 
ತೃಕ್ಷವಾಗುವ ವಿಷಯದ ಬಗ್ಗೆ ಅನೇಕ ಹದೀಸ್‌ಗಳಲ್ಲಿ ಉಲ್ಲೇಖವಿದೆ. ನಾನು ಅದನ್ನು 
ಪ್ಲುತ್ತೇನೆ ಮತ್ತು ನನ್ನ ಎಲ್ಲ ನಮಾರು್‌ಗಳಲ್ಲೂ ಇತರ ಕ್ಷೋಭೆಗಳಿಂದ ಅಲ್ಲಾಹನ 
ಭಯ ಯಾಚಿಸುವಂತೆ 'ಅಊದು ಬಿಕ ಮಿನ್‌ ಫಿತ್ನತಿಲ್‌ ಮಸೀಹಿದ್ದಜ್ಞಾಲ್‌' 
ಸಿಸೀಹುದ್ದಜ್ಞಾಲ್‌ನ ಕ್ಷೋಭೆಯಿಂದ ನಾನು ನಿನ್ನ ಅಭಯ ಯಾಚಿಸುತ್ತೇನೆ) ಎಂಬ 
ಿರ್ಥನೆಯನ್ನೂ ಮಾಡುತ್ತೇನೆ. 

ದಜ್ಞಾಲ್‌ನ ಕುರಿತು ಪ್ರವಾದಿವರ್ಯರಿಂದ(ಸ) ವರದಿಯಾಗಿರುವ ಹದೀಸ್‌ಗಳನ್ನು 
ವಲೋಕಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಒಬ್ಬ ದೊಡ್ಡ ದಜ್ಞಾಲ್‌ 
ತೈಕ್ಷವಾಗಲಿದ್ದಾನೆ. ಅವನ ಗುಣ-ವಿಶೇಷತೆಗಳು ಹೀಗಿವೆ ಎಂಬಷ್ಟರ ಮಟ್ಟಿಗೆ ಮಾತ್ರ 
'ವಾದಿವರ್ಯರಿಗೆ(ಸ) ಅಲ್ಲಾಹನಿಂದ ಜ್ಞಾನ ಮೊರೆತಿತ್ತು. ಅದರೆ ಆತ ಯಾವಾಗ 
ತೈಕ್ಷಗೊಳ್ಳುವನು. ಎಲ್ಲಿ ಪ್ರತ್ಮಕ್ಷಗೊಳ್ಳುವನು. ಅವನು ಪ್ರವಾದಿವರ್ಯರ(ಸ) ಕಾಲದಲ್ಲೇ 
:ಟಿರುವನೇ ಅಥವಾ ಪ್ರವಾದಿವರ್ಯರ(ಸ) ನಂತರ ದೀರ್ಫು ಕಾಲದ ಬಳಿಕ ಹುಟ್ಟುವನೇ 
೦ಬ ಬಗ್ಗೆ ಅವರಿಗೆ ತಿಳಿಸಲಾಗಿರಲಿಲ್ಲ. 


ಈ ಬಗ್ಗೆ ಪ್ರವಾದಿವರ್ಯರಿಂದ(ಸ) ವರದಿಯಾಗಿರುವ ವಿಭಿನ್ನ ವಿಷಯಗಳು 


18 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅವೆರ(ಸ) ಗುಮಾನಿಗಳಾಗಿದ್ದುವು. ಅವುಗಳ ಬಗ್ಗೆ ಪ್ರವಾದಿವರ್ಯರಿಗೆ(ಸ) ಸಂಶಯವಿತ 
ಒಮ್ಮೆ ದಜ್ಞಾಲ್‌ 'ಖುರಾಸಾನ್‌'ನಿಂದ ಪ್ರತ್ಯಕ್ಷವಾಗುವನೆಂದು ಪ್ರವಾದಿ(ಸ) ಹೇಳಿ 
ಇನ್ನೊಮ್ಮೆ 'ಅಸ್‌ಫಹಾನ್‌'ನಲ್ಲೆಂದೂ ಮತ್ತೊಮ್ಮೆ ಸಿರಿಯಾ ಮತ್ತು ಇರಾಕ್‌ಗಳ ಮಃ 
ಇರುವ ಪ್ರದೇಶದಲ್ಲಿ ಪ್ರತ್ಯಕ್ಷಗೊಳ್ಳುವನೆಂದೂ ಹೇಳಿರುವರು. ಒಮ್ಮೆ ಸುಮಾರು 
ಅಥವಾ 3ನೇ ಹಿಜರಿಯಲ್ಲಿ ಮದೀನಾದಲ್ಲಿ ಹುಟ್ಟಿದ ಓರ್ವ ಯಹೊದಿ ಬಾಲಕ 'ಇಂ 
ಸಯ್ಯಾದ್‌'ನ ಕುರಿತು ಆತನೇ ದಜ್ಞಾಲ್‌ ಆಗಿರಬೇಕೆಂಬ ಸಂಶಯವನ್ನು ವ್ಯಕ್ತಪಡಿಸಿದ್ದ 
9ನೇ ಹಿಜರಿಯಲ್ಲಿ ತಮೊಮ್‌ ದಾರೀ ,ಎಂಬ ಕ್ರೈಸ್ತ ಪಾದ್ರಿ ಬಂದು ಇಸ್ಲಾಮ್‌ ಸ್ಟೀಕರಿ 
ಪ್ರವಾದಿ(ಸ) ಅವರಿಗೆ ಒಂದು ವೃತ್ತಾಂತವನ್ನು ತಿಳಿಸಿದರು. ಒಮ್ಮೆ ಅವರು ಸಮುದ್ರದ 
(ಹೆಚ್ಚಿನಂಶ ರೋಮನ್‌ ಅಥವಾ ಅರಬಿ ಸಮುದ್ರ) ಯಾತ್ರೆ ಮಾಡುತ್ತಾ ಒಂದು ನಿರ್ಜ 
ದ್ವೀಪಕ್ಕೆ ತಲಪಿದರು. ಅಲ್ಲಿ ಒಬ್ಬ ವಿಚಿತ್ರ ವ್ಯಕ್ತಿಯನ್ನು ಅವರು ಭೇಟಿಯಾದರು. 
ಪೃಕ್ತಿ ತಾನು ದಜ್ಞಾಲ್‌ ಆಗಿಬ್ದೇನೆಂದು ಅವರಿಗೆ ತಿಳಿಸಿದ. ಆಗ ಪ್ರವಾದಿ(ಸ) ಅಃ 
ಹೇಳಿಕೆಯನ್ನು ಅಲ್ಲಗಳೆಯಲಿಲ್ಲ. ಆದರೆ ಆ ಬಗ್ಗೆ ತಮ್ಮ ಸಂಶಯವನ್ನು ವ್ಯಕ್ತಪಡಿಸುಃ 
ಆತ ರೋಮ್‌ ಸಮುದ್ರ ಅಥವಾ ಅರಬೀ ಸಮುದ್ರದಲ್ಲಿ ಪ್ರತ್ಯಕ್ಷನಾಗಲಾರ. ಬದಲ್‌ 
ಪೂರ್ವದಿಂದ ಪ್ರತ್ಮಕ್ಷನಾಗುವನೆಂದು ನಾನು ಭಾವಿಸುತ್ತೇನೆ ಎಂದಿರುವ ವರದಿಯೂ اہ‎ 
ಪ್ರವಾದಿ ಮುಹಮ್ಮದ್‌(ಸ) ಅವರು ಈ ಮಾತುಗಳನ್ನು 'ವಹೀಯ ಜ್ಞಾನ 
ಆಧಾರದಲ್ಲಿ ಹೇಳಿರಲಿಲ್ಲ. ಬದಲಾಗಿ ತಮ್ಮ ಗುಮಾನಿಯ ಆಧಾರದಲ್ಲಿ ಹೇಳಿದ್ದ 
ಎಂಬುದು ಅವರ ಈ ಅನುಮಾನದಿಂದಲೇ ವ್ಯಕ್ತವಾಗುತ್ತದೆ. ಪ್ರವಾದಿವರ್ಯರ ಗುಮಾನಿ: 
ಸರಿಯಾಗದೆ ಇದ್ದರೆ ಅದರಿಂದ ಅವರ ಪ್ರವಾದಿತ್ವಕ್ಕೆ ಯಾವುದೇ ಕುಂಮಂಟಾಗುವುದೀ 
ಅದರ ಮೇಲೆ ವಿಶ್ವಾಸವಿಡುವುದನ್ನೂ ಕಡ್ಣಾಯಗೊಳಿಸಲಾಗಿಲ್ಲ. ಮುಂದಿನ ಘಟನೆಗಳಿc 
ಪ್ರವಾದಿವರ್ಯರು(ಸ) ಗುಮಾನಿಯ ಆಧಾರದಲ್ಲಿ ಹೇಳಿದ ಈ ಮಾತುಗಃ 
ಅಲ್ಲಗಳೆಯಲ್ಪಟ್ಟಿರುವಾಗ ಅವುಗಳನ್ನು 'ಅಕಾಇದ್‌' (ವಿಶ್ವಾಸವಿಡಬೇಕಾದ ವಿಷಯಗಳು)ನ 
ಸೇರಿಸುವುದಕ್ಕೆ ಪಟ್ಟು ಹಿಡಿಯಲು. ಯಾವ ಕಾರಣವೂ ಇಲ್ಲ. 'ಇಬ್ಲು ಸಯ್ಯಾದ್‌'ನ ಬ 
ಆತನೇ ದಜ್ಞಾಲ್‌ ಆಗಿರಬಹುದೆಂದು ಪ್ರವಾದಿ(ಸ) ಅವರಿಗೆ ಸಂಶಯವಾಯಿತು. ; 
ಉಮರ್‌(ರ) ಅವರಂತೂ ಆತನೇ ದಜ್ಞಾಲ್‌ ಆಗಿರುವನೆಂದು ಆಣೆಯಿಟ್ಟು ಹೇಳಿದ್ದ 
ಆದರೆ ಅನಂತರ ಆತ ಮುಸ್ಲಿಮನಾಗಿ ಮಕ್ಕಾ-ಮದೀನಾಗಳಲ್ಲಿ ವಾಸವಾದ. ಮುಸ್ಲಿಮನಾಗಿಯ: 
ನಿಧನ ಹೊಂದಿದ ಮತ್ತು ಮುಸ್ಲಿಮರು ಅವನ ಜನಾರು ನಮಾರು್‌ ನಿರ್ವಹಿಸಿದ 
ಹಾಗಿರುವಾಗ ಇಂದಿಗೂ ಆ ಇಬ್ದು ಸಯ್ಯಾದ್‌ನ ಕುರಿತು ಆತ ದಜ್ವಾಲ್‌ ಆಗಿರಬಹುದೆಂ; 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 19 


ಸುಮಾನಿಸಲು ಕಾರಣವಾದರೂ ಏನಿದೆ. ತಮೊಮ್‌ ದಾರೀಯವರ ಹೇಳಿಕೆಯನ್ನು 
ವಾದಿ(ಷ) ಆಗ ಸರಿಯೆಂದೇ ಪರಿಗಣಿಸಿದ್ದರು. ಆದರೆ ತಮೊಮ್‌ ದಾರಿಯವರು 
ಧಿಸಲ್ಪಟ್ಟ ಸ್ಥಿತಿಯಲ್ಲಿ ಕಂಡ ಆ ವ್ಯಕ್ತಿಯು ಹದಿಮೂರುವರೆ ಶತಮಾನಗಳವರೆಗೆ 
ತೈಕ್ಷವಾಗದಿರುವುದರಿಂದ ಅವರು ಆತನನ್ನು ಕುರಿತು ನೀಡಿದ ಹೇಳಿಕೆ ಸರಿಯಲ್ಲವೆಂಬುದನ್ನು 
ಬೀತುಗೊಳಿಸುವುದಿಲ್ಲವೇ? ದಜ್ಞಾಲ್‌ ತಮ್ಮ ಕಾಲದಲ್ಲೇ ಪ್ರತ್ಯಕ್ಸಗೊಳ್ಳಬಹುದೆಂದು 
ನಾದಿವರ್ಯರಿಗೆ(ಸ) ಅಶಂಕೆ ಇತ್ತು ಅಥೆವಾ ಅವರ ಕಾಲಾನಂತರ ಶೀಘ್ರವೇ ಗೋಚರಿಸ 
ಕುದೆಂಬ ಅನುಮಾನವಿತ್ತು. ಹದಿಮೂರುವರೆ ಶತಮಾನಗಳ ಇತಿಹಾಸವು 
ನಾದಿವರ್ಯರ(ಸ) ಆ ಆಶಂಕೆಯು ಸರಿಯಾಗಿರಲಿಲ್ಲವೆಂದು ಸಾಬೀತುಗೊಳಿಸುವುದಿಲ್ಲವೇ? 
ಗ ಆ ವಿಷಯಗಳನ್ನು ಇಸ್ಲಾಮೊ ಅಕೀದಃ (ವಿಶ್ವಾಸ)ದ ರೂಪದಲ್ಲಿ ಉಲ್ಲೇಖಿಸುವುದು ۔‎ 
ھچ‎ ಸರಿಯಾದ ಪ್ರಾತಿನಿಧ್ಯವಾಗಲಿ ಹದೀಸ್‌ನ ಸರಿಯಾದ ವ್ಯಾಖ್ಯಾನವಾಗಲಿ ಅಲ್ಲ. 
ಕು ಈಗಾಗಲೇ ಹೇಳಿರುವಂತೆ ಇಂತಹ ವಿಷಯಗಳಲ್ಲಿ ಪ್ರವಾದಿವರ್ಯರ(ಸ) ಅನುಮಾನವು 
ಯಾಗದಿದ್ದರೆ ಅದರಿಂದ ಪ್ರವಾದಿಗಳ ದೋಷ ಮುಕ್ತತೆಗೇನೂ ಚ್ಯುತಿ ಬರುವುದಿಲ್ಲ. 
'ತಹ ವಿಷಯಗಳ ಮೇಲೆ ವಿಶ್ವಾಸವಿರಿಸಬೇಕೆಂದು ಶರೀಅತ್‌ ನಮಗೆ ಆದೇಶಿಸುವುದೂ 
ಓ ಈ ಮೂಲಭೂತ ವಾಸ್ತವಿಕತೆಯನ್ನು ತೋಟದ ಬೆಳೆಯ ಕುರಿತು ಒಂದು 
ೀಸ್‌ನಲ್ಲಿ ಪ್ರವಾದಿವರ್ಯರೇ(ಸ) ಸ್ಪಷ್ಟಪಡಿಸಿದ್ದಾರೆ. 

(ತರ್ಜುಮಾನುಲ್‌ ಕುರ್‌ಆನ್‌. ಫೆಬ್ರವರಿ1946) 


ಲಂಚ ಮತ್ತು ಅನಿವಾರ್ಯತೆ 


€ (1) ಆನಿವಾರ್ಯಷರಿಸ್ಥಿ ತಿಯೆಂದರೇನು? ಪರಿಕ್ಕಿ ھ‎ ಮತ್ತು ಸನ್ನಿವೇಶಕ್ಕೆ ಆನುಗುಣವ: 
ಅನಿವಾರ್ಯತೆಯ ವಿವಿಧ ಶ್ರೇಣಿಗಳಿವೆಯೇ? 
(2) ಪ್ರಸಕ್ತ ಹರಿಸ್ಥಿತಿ ಮತ್ತು ಪ್ರಸಕ್ಷ ಸನ್ನಿವೇಶದಲ್ಲಿ ಮುತ್ತಿ ಮರಿಗೆ ಯಾವುದಾದರ 
ರೀತಿಯಲ್ಲಿ ಲಂಚವು ಧರ್ಮ ಸಮ್ಮ ತವಾಗುತ್ತದೆಯೇ? 
ಈ ಪ್ರಶ್ನೆಗೆ ಉತ್ತರ ನೀಡುತ್ತಾ ಲಂಚದ ಒಂದು ಸಮಗ್ರ ನಿರ್ವಚನದನ್ನು ನೀಡಿ 
ಅದರಿಂದ ಎಂತಹ ವ್ಯವಹಾರಗಳು ಲಂಚದ ಅರ್ಥ ವ್ಯಾಪ್ತಿಯಲ್ಲಿ ಬರುತ್ತದೆಂಃ 
ತಿಳೆಯಲು ಅನುಕೂಲವಾಗುವುದು. 


೦ ಒಬ್ಬ ವೃಕ್ತಿಗೆ ಶರೀಅತ್‌ ನಿಗದಿ ಪಡಿಸಿದ ಮೇರೆಗಳ ಪೈಕಿ ಯಾವುದಾದರೊಂ 
ಮೇರೆಯಲ್ಲಿ ಸ್ಥಿರವಾಗಿರುವುದರಿಂದ ಸಹಿಸಲಸಾಧ್ಯವಾದ ನಷ್ಟ ಅಥವಾ ಸಂಕಷ್ಟ ಉಂಟಾದ 
ಅದನ್ನು ಅನಿವಾರ್ಯತೆ ಎನ್ನಲಾಗುತ್ತದೆ. ಈ ವಿಷಯದಲ್ಲಿ ವ್ಯಕ್ತಿ - ವ್ಯಕ್ತಿಗಳ ಸಹಿಷ್ಣು; 
ಶಕ್ತಿಯ ಮಧ್ಯೆ ವ್ಯತ್ಯಾಸವಿದೆ. ಅದೇ ರೀತಿ ಪರಿಸ್ಥಿತಿ ಮತ್ತು ಸನ್ನಿವೇಶದ ದೃಷ್ಟಿಯಿಂದಲ 
ಬಹಳಷ್ಟು ವ್ಯತ್ಯಾಸವಿರಬಹುದು. ಆದ್ದರಿಂದ ಯಾರಿಗೆ ಯಾವ ಸಂದರ್ಭ ಮತ 
ಸನ್ನಿವೇಶದಲ್ಲಿ ಅನಿವಾರ್ಯತೆಯಿದೆ ಎಂಬುದನ್ನು ನಿರ್ಧರಿಸುವುದು ಆ ಸ್ಥಿತಿಯಲ್ಲಿರು 
ವ್ಯಕ್ತಿಯ ತೀರ್ಮಾನಕ್ಕೆ ಬಿಟ್ಟದ್ದಾಗಿದೆ. ಸ್ವತಃ ಅವನು ಅಲ್ಲಾಹನನ್ನು ಭಯ دہ‎ 
ಪರಲೋಕದ ವಿಚಾರಣೆಯ ಪ್ರಜ್ಞೆ ಇರಿಸಿಕೊಂಡು ಈ ತೀರ್ಮಾನ ಮಾಡಬೇಕು. 

ಪ್ರಸಕ್ತ ಪರಿಸ್ಥಿತಿಯಲ್ಲಾಗಲೀ ಅಥವಾ ಇನ್ನಾವುದೇ ಪರಿಸ್ಸಿ ತಿಯಲ್ಲಾಗಲೀ دہ‎ 
ತೆಗೆದು ಕೊಳ್ಳುವುದು ನಿಷಿದ್ದವೇ ಆಗಿದೆ. ಆದರೆ ಲಂಚ ಕೊಡುವ ವಿಷಯ ಅನಿವಾಯ 
ಪರಿಸ್ತಿತಿಯಲ್ಲಿ ಧರ್ಮಸಮ್ಮತವಾಗಬಹುವು. ಒಬ್ಬ ವ್ಯಕ್ತಿಗೆ ಒಬ್ಬ ಅಕ್ರಮಿಯಿಂದ ತ 
ಧರ್ಮಬದ್ದ ಹಕ್ಕು ಸಿಗದೇ ಇದ್ದರೆ ಮತ್ತು ಆ ಹಕ್ಕನ್ನು ಬಿಟ್ಟು ಬಿಡುವುದು ಅವನ ಪಾಲ 
ಸಹಿಸಲಸಾಧ್ಯವಾದ ನಷ್ಟವನ್ನುಂಟು ಮಾಡುವುದಿದ್ದರೆ ಹಾಗೂ ದೂರು ನೀಡಿ ತನ್ನೆ ಹಕ್ಕನ 
ಗಳಿಸಿಕೊಳ್ಳಲು ಸಾಧ್ಯವಾಗುವಂತಹ ಓರ್ವ ಸಮರ್ಥ ಅಧಿಕಾರಿಯೂ ಇಲ್ಲದಿದ್ದರೆ ಮಾ 
ಈ ಅನಿವಾರ್ಯತೆ ಉಂಟಾಗುತ್ತದೆ. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 21 


ಲಂಚದ ನಿರ್ವಚನವೇನೆಂದರೆ- 'ಒಬ್ಬನು ಯಾವುದಾದರೂ ಸೇವೆಗೆ ಸೆಂಬಳೆ 
ಸಿಯುತ್ತಿದ್ದು ಅದೇ ಸೇವೆಯ ಬಗ್ಗೆ ಯಾರ ಸೇವೆಗಾಗಿ ಅವನು ನಿಯುಕ್ತನಾಗಿರುವನೋ 
ವರಿಂದ ಯಾವುದೇ ರೀತಿಯ ಪ್ರಯೋಜನ ಪಡೆಯುವುದು. ಅವರು ಆತನಿಗೆ ಸಂತೋಷ 
ಯೋಜನ ಉಂಟು ಮಾಡಿದರೂ ಅನಿವಾರ್ಯವಾಗಿ ಉಂಟುಮಾಡಿದರೂ ಸರಿಯೇ. 
ಬಿಕಾರಿಗಳು ಮತ್ತು. ಸರಕಾರಿ ನೌಕರರು ತಮಗೆ ಸಿಗುವ ಪಾರಿತೋಷಕಗಳನ್ನು ಲಂಚದ 
ಸಿಿಯಿಂದ ಹೊರಗಿಡುವ ಪ್ರಯತ್ನ ಮಾಡುತ್ತಾರೆ. ಅದು ತಪ್ಪು. ಆ ಅಧಿಕಾರ ಅಥವಾ 
ಸಿಕರಿಯಲ್ಲಿ ಅವನು ಇಲ್ಲ ದಿರುತ್ತಿದ್ದರೆ ಅವನಿಗೆ ಸಿಗಲಾರದ ಯಾವುದೇ ಪಾರಿತೋಷಕವು 
ವನಿಗೆ ನಿಷಿದ್ಧವಾಗಿದೆ. ಕೇವಲ ವೈಯಕ್ತಿಕ ಸಂಬಂಧದ ಆಧಾರದಲ್ಲಿ ಏನಾದರೂ 
ರಿತೋಷಕ ಲಭಿಸಿದರೆ ಮತ್ತು ಅವನು ಯಾವುದೇ ಹುದ್ದೆಯಲ್ಲಿ ಇದ್ದರೂ ಇಲ್ಲದಿದ್ದರೂ 
ದು ಸಿಗಬಹುದಾಗಿದ್ದರೆ ಅಂತಹ ಪಾರಿತೋಷಕ ಖಂಡಿತ ಲಂಚದ ಅರ್ಥ ವ್ಯಾಪ್ತಿಯಲ್ಲಿ 
ರುವುದಿಲ್ಲ. (ತರ್ಜುಮಾನುಲ್‌ ಕುರ್‌ಆನ್‌ چم‎ 1952) 


ಲಂಚ, ವಂಚನೆಗಳನ್ನು ಧರ್ಮ ಬದ್ಧಗೊಳಿಸುವ ನೆಪ 


€ ಸರಕಾರಿನೌಕರಂಗೆ ನ್ಯಾಪಾರಿಗಳು ಯಾವುದೇ ಅಖೇಕ್ಲಿ, ಒತ್ತಾಯ್ಯ ಬಲಾತ್ಯಾರಗಳಿಲ್ಲ. 
ಕೊಡುವ್‌ ಕಾಣಿಕೆ- ಉಡುಗೊರೆಗಳನ್ನು ಆ ' ನೌಕರರು ಸಾಮಾನ್ಯವಾ 
ಧರ್ಮಸವಮ್ಮ ತವೆಂದು ಬಗೆಯುತ್ತಾರೆ ಆದು ಲಂಚದ ಅರ್ಥ ವ್ಯಾಪ್ತಿಯ 
ಬರುವುದಿಲ್ಲವೆಂದು ಅವರು ಹೇಳುತ್ತಾರೆ ಆದ್ದರಿಂದ ಇದು ಭರ್ಮ ಸಮ್ಮತನ 
ಆಗಿದೆ ಎಂಬುದು ಅವರ ಭಾವನೆ. ಇದೇ ರೀತಿ ಈ ಸರಕಾರಿ ನೌಕರರ ವಶದಲ್ಲಿರು 
ಸರಕಾರಿ ಸೊತ್ತು-ಸಂಪತ್ತುಗಳನ್ನು ತಮ್ಮ ವೈಯತ್ಷಿಕ ಅಗತ್ಯಗಳಿಗೆ ಬಳನುವುದನ 
ಅವರು ಸಮರ್ಥಿಸುತ್ತಾರೆ. ನಾನು ನನ್ನ ಪರಿಚಿತರ ಬಳಗದಲ್ಲಿ ರುವ ಇಂತಹ ಜನರಿ 
ಬುದ್ದಿವಾದ'ಹೇಳಲು ಪ್ರಯತ್ನಿಸುತ್ತೇನೆ ಅದರೆ ನನ್ನ ಮಾತಿನಿಂದ ಅವರಿಗೆ وچ‎ 
ಯಾಗುವುದಿಲ್ಲ. 


೦ ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳಿಂದ ಇನ್ನೊಬ್ಬ ವೃಕ್ತಿ ಅಥವಾ ವ್ಯಕ್ತಿಗಳಿಗೆ ಸೊತ್ತಿಃ 
ಒಡೆತನ ವರ್ಗಾವಣೆಯಾಗುವ ಧರ್ಮ ಸಮ್ಮತ ರೂಪಗಳು ಕೇವಲ ನಾಲ್ಕು ಆಗಿವೆ. 
(1) ಮನಃಪೂರ್ವಕವಾಗಿ ನೀಡುವ ಉಡುಗೊರೆ. 

(2) 8870ھ‎ ಸಂತೃಪ್ತಿಯೊಂದಿಗೆ ನಡೆಸುವ ಕ್ರಯ-ವಿಕ್ರಯ. 

(3) ಯಾವುದೇ ಸೇವೆಗೆ ನೀಡುವ ಪ್ರತಿಫಲ 

(4) ಕಾನೂನಿನ ಪ್ರಕಾರ ಒಬ್ಬನಿಂದ ಇನ್ನೊಬ್ಬನಿಗೆ: ಸಿಗುವ ವಾರಸು ಹಕ್ಕು. 

ಇವುಗಳ ಹೊರತು ಒಡೆತನ ವರ್ಗಾವಣೆಯ ಇತರ ಎಲ್ಲ ವಿಧಾನಗಳು ನಿಪಿದ್ದವಾಗಿವೆ 
'ಓರ್ವ ಸರಕಾರಿ ಅಧಿಕಾರಿ ಅಥವಾ ನೌಕರನು ಜನರಿಂದ ಪಡೆಯುವ ಹಣ ಅಥವಾ ಅವನ 
ಅವನಲ್ಲಿ ಸಾರ್ವಜನಿಕ ಕಾರ್ಯಗಳಿಗಾಗಿ ವಹಿಸಿಕೊಡಲಾಗಿರುವ ಸಾರ್ವಜನಿಕ ಸೊತ್ತಿನಿಂ೭ 
ಪಡೆಯುವ ಉಪಯೋಗದ. ನೈಜ ನೆಲೆ ಏನೆಂಬುದನ್ನು ನೋಡ ಬೇಕಾಗಿದೆ. ಅದು ಕ್ರಯ 
- ವಿಕ್ರಯ ಅಥವಾ ವಾರಸು ಹಕ್ಕಿನ ಅರ್ಥವ್ಯಾಪ್ತಿಯಲ್ಲಿ ಖಂಡಿತ ಬರುವುದಿಲ್ಲ. ಇನು 
ಅದು ಉಡುಗೊರೆಯಾಗಿದೆಯೇ ಎಂಬ ಪ್ರಶ್ನೆ. ಇದನ್ನು ನಿರ್ಧರಿಸಲು ಒಂದು ಪ್ರಶ್ನೆಯ 
ಉತ್ತರ ಸಾಕು. ಆ ಸರಕಾರಿ ನೌಕರ ಅಥವಾ ಅಧಿಕಾರಿಗೆ ಆತ ಆ ಹುದ್ದೆಯಲ್ಲಿಲ್ಲದಿದ್ದರಃ 
ಅಥವಾ ಅದರಿಂದ ನಿವೃತ್ತಿ ಹೊಂದಿದ್ದರೂ ಆ ಉಡುಗೊರೆ ಆತನಿಗೆ ಸಿಗುತ್ತಿತ್ತೇ? ಉತ್ತಃ 
ಇಲ್ಲವೆಂದಾದರೆ ಅದು ಉಡುಗೊರೆ ಖಂಡಿತ ಅಲ್ಲ. ಏಕೆಂದರೆ ಅದು ಬಂದುದ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 23 


ಕಾವುದೇ ವೈಯಕ್ತಿಕ ಸಂಬಂಧ, ಪ್ರೀತಿ ಅಥವಾ ಸೆಹಾನುಭೂತಿಯಿಂದಾಗಿ ಅಲ್ಲ, 
ದಲಾಗಿ ಅದು ಆ ಹುದ್ದೆಯ ಕಾರಣದಿಂದಾಗಿ ಬಂದಿದೆ. ಹಾಗಾದರೆ ಇದು ಓರ್ವ 
ಸಕರನು ತನ್ನ ಹುದ್ದೆಯ ಕಾರಣದಿಂದಾಗಿ ಮಾಡುವ ಸೇವೆಗೆ ಸಿಗುವ ಪ್ರತಿಫಲವೇ? 
೨ಸ್ತವದಲ್ಲಿ ಇದು ಪ್ರತಿಫಲವೂ ಅಲ್ಲವೆಂಬುದು ವ್ಯಕ್ತ. ಅವನ ಪ್ರತಿಫಲವು ಸಂಬಳ 
:ತ್ತು ಭತ್ತೆಗಳ ರೂಪದಲ್ಲಿ ಅವನಿಗೆ ಸಿಗುವಂತಹುದ್ದಾಗಿದೆ. ಅದರ ಹೊರತಾಗಿ ಓರ್ವ 
ರಕಾರಿ ನೌಕರನಿಗೆ ತನ್ನ ಕರ್ತವ್ಯ ನಿರ್ವಹಣೆಗಾಗಿ ಸಿಗುವುದೆಲ್ಲವೂ ವಂಚನೆಯಾಗಿದೆ. 
ವನು ಸಾರ್ವಜನಿಕ ಸೊತ್ತಿನಲ್ಲಿ ನಡೆಸುವ ವಂಚನೆ, ಅಥವಾ ಅದು ಅಕ್ರಮ ಸೇವೆಯ 
೦ಭಾವನೆಯಾಗಿದೆ. ಆ ಸೇವೆಯನ್ನು ಅವನು ಸರಕಾರಿ ನೌಕರಿಯ ನಿಯಮವನ್ನು 
ಂಲ್ಲಂಭಸಿ ಮಾಡುತ್ತಾನೆ ಅಥವಾ ಅದು ಅವನ ಕ್ರಮ ಬದ್ಧವಾದ ಸೇವೆಯ ಅಕ್ರಮ 
೦ಭಾವನೆಯಾಗಿದೆ. ಏಕೆಂದರೆ ಸೇವಾ ನಿಯಮದಂತೆ ಅವನು ಮಾಡುವ ಸೇವೆಗೆ ಅವನು 
ರಕಾರದಿಂದ ಸಂಬಳ ಪಡೆದಿರುತ್ತಾನೆ. ಅದರ ಮೇಲೆ ಇತರರಿಂದ ಪ್ರತಿಫಲ ಪಡೆಯುವುದು 
م۸مم‎ ಧರ್ಮ ನಿಷಿದ್ಧವಾಗಿದೆ. 
ಇದೊಂದು ವೈಚಾರಿಕ ಚರ್ಚೆಯಾಯಿತು. ಈಗ ಈ ಕುರಿತು ಶರೀಅತ್‌; ನಿಯಮಗಳು 
ನು ಹೇಳುತ್ತವೆಂಬುದನ್ನು ನೋಡೋಣ: 
ಅಬೂ ಹುಮೈದ್‌ ಸಾಣದಿ(ರ) ವರದಿ ಮಾಡಿರುತ್ತಾರೆ- ಪ್ರವಾದಿ(ಸ) ಹೇಳಿದರು: 
ನೆರಕಾರಿ ನೌಕರರು ಸ್ವೀಕರಿಸುವ ಉಡುಗೊರೆಯು ವಂಚನೆಯಾಗಿದೆ.” 
(ಮುಸ್ನೆದ್‌ ಅಹ್ಮದ್‌) 
ಅಬೂ ಹುಮೈದ್‌ ಸಾಣದಿ(ರ) .ವರದಿ ಮಾಡಿರುತ್ತಾರೆ- ಇಬ್ಲು ಉಖ್ಬೆನಾ ಎ೦ಬ 
ಸರ್ವ ವ್ಯಕ್ತಿಯನ್ನು ಪ್ರವಾದಿ(ಸ) ಅರಾ ಎಂಬ ಗೋತ್ರಕ್ಕೆ ಕಂದಾಯ, ವಸೂಲಿಗಾಗಿ 
'ಮಿಸಿ ಕಳುಹಿಸಿದರು. ಅವರು ಅಲ್ಲಿಂದ ಸರಕಾರಿ ಸೊತ್ತಿನೊಂದಿಗೆ ಹಿಂದಿರುಗಿ, ಅದನ್ನು 
'ರಕಾರಿ ಬೊಕ್ಕಸಕ್ಕೆ ಸೇರಿಸುವಾಗ "ಇದು ಸರಕಾರಿ ಸೊತ್ತು ಮತ್ತು ಇದು ನನಗೆ 
ಉಡುಗೊರೆಯಾಗಿ ನೀಡಲ್ಪಟ್ಟಿದ್ದು” ಎನ್ನುತ್ತಾರೆ. ಆಗ ಪ್ರವಾದಿ(ಸ) ಒಂದು ಪ್ರವಚನ 
ಡಿದರು. ಅದರಲ್ಲಿ ಅಲ್ಲಾಹನಿಗೆ ಸ್ತುತಿ-ಸ್ರೋತ್ರಗಳನ್ನು ಸಲ್ಲಿಸಿದ ಬಳಿಕ ಈ ರೀತಿ 
ತಳಿದು: "ಅಲ್ಲಾಹನು ನನಗೆ ನೀಡಿರುವ ಆಡಳಿತದ ಕಾರ್ಯದಲ್ಲಿ ನಾನು ನಿಮ್ಮಲ್ಲಿ 
ون‎ ಕಂದಾಯ ವಸೂಲಿಗಾಗಿ ರವಾನಿಸುತ್ತೇನೆ. ಅವನು ಬಂದು ಹೇಳುತ್ತಾನೆ 'ಇದು 
'ರಕಾರಿ ಸೊತ್ತು ಮತ್ತು ಇದು ನನಗೆ ಉಡುಗೊರೆಯಾಗಿ ನೀಡಲ್ಪಡಟ್ಟದ್ದು.' ಜನರು 
೨ವನಿಗೆ ಉಡುಗೊರೆ ನೀಡುವುದು ಸತ್ಯವೆಂದಾದರೆ ಅವನು ತನ್ನ ತಂದೆ-ತಾಯಿಯ 
ಹಿನೆಯಲ್ಲಿ ಏಕೆ ಕುಳಿತಿರಲಿಲ್ಲ. ಅವನಿಗೆ ಅವನ ಉಡುಗೊರೆ ಅಲ್ಲಿಗೇ ತಲುಪತ್ತಿರಲಿಲ್ಲವೇ? 
(ಬುಖಾರಿ ಮುಸ್ಲಿಮ್‌ ಅಬೂ ದಾವೂದ್‌ 


ಸ್ನೆಯದ್‌ ಮೌದೂದಿ ಉತ್ತರಿಸುತ್ತಾರೆ‏ مہ 


ಬುರೈದಾ(ರ) ಅವರಿಂದ ಪರದಿಯಾಗಿದೆ- ಪ್ರವಾದಿ(ಸ) ಹೇಳಿದರು: "ಒಬ್ಬನ; 
ನಾವು ಸಂಬಳ ಕೊಟ್ಟು ಒಂದು ಸರಕಾರಿ ಸೇವೆಯಲ್ಲಿ ನೇಮಿಸಿದ ನಂತರ ಅವನು 
ಸಂಬಳದ ಹೊರತಾಗಿ ಏನನ್ನಾದರೂ ಪಡೆದರೆ ಅದು ವಂಚೆನೆಯಾಗಿದೆ. "(ಅಬೂ جوے‎ 


ರವೀಫಲ್‌ಬಿನ್‌ ಸಾಬಿತ್‌ ಅನ್ಸಾರಿ(ರ ಅವರಿಂದ ವರದಿಯಾಗಿದೆ- ಪ್ರವಾದಿ( 
ಹೇಳಿದರು- "ಯಾರು ಅಲ್ಲಾಹನ ಮತ್ತು ಅಂತಿಮ ದಿಸದ ಮೇಲೆ ವಿಶ್ವಾಸ ವಿರಿಸುತ್ತಾನೆ. 
ಅವನು ಸಾರ್ವಜನಿಕ ಸೊತ್ತಿನಿಂದ ಒಂದು ಜಾನುವಾರನ್ನು ವಾಹನಕ್ಕಾಗಿ ಪಡೆದು ಅ: 
ನಿರುಪಯುಕ್ತವಾದಾಗ ಅದನ್ನು ಸರಕಾರಿ ದೊಡ್ಡಿಯಲ್ಲಿ ಸೇರಿಸದಿರಲಿ. ಮತ್ತು ಯಾ 
ಅಲ್ಲಾಹನ ಮತ್ತು ಅಂತಿಮ ದಿನದ ಮೇಲೆ ವಿಶ್ವಾಸ ವಿರಿಸುತ್ತಾನೋ ಅವನು ಸಾರ್ವಜ; 
ಸೊತ್ತಿನಿಂದ ಒಂದು ಉಡುಪನ್ನು ಪಡೆದು ಅದು ಹಳೆತಾದಾಗ ಅದನ್ನು ಸರಕಾರಿ ಬೊಕ್ಕಸ 
ಮರಳಿಸದಿರಲಿ." (ಅಬೂ ದಾವೊ 


ಅಬ್ದುಲ್ಲಾ ಬಿನ್‌ ಉಮರ್‌(ರ) ಅವರಿಂದ 'ವರದಿಯಾಗಿದೆ- ಅಲ್ಲಾಹ 
ಸಂದೇಶವಾಹಕರು ಲಂಚ ಕೊಡುವವನನ್ನೂ ಲಂಚ ಪಡೆಯುವನನ್ನೂ ಶಪಿಸಿರುವರ 
۱ (ಅಬೂ ದಾಘೊವ 

ಅದೀಬಿನ್‌ ಉಮ್ಮೆರ ಅಲ್‌ಕಿಂದಿ(ರ) ಅವರಿಂದ ವರದಿಯಾಗಿದೆ- ಪ್ರವಾದಿ 
ಹೇಳಿದರು- "ಜನರೇ! ಒಬ್ಬನು ನಮ್ಮ ಸರಕಾರದ ಯಾವುದೇ ಸೇವೆಯಲ್ಲಿ ನೇಮಕಗೊಂಡಿರ 
ಅವನು ಒಂದು ನೂಲು ಅಥವಾ ಅದಕ್ಕಿಂತಲೂ ددع‎ ವಸ್ತುವನ್ನು ನಮಗೆ ಅಡ? 
ಉಪಯೋಗಿಸಿದರೆ ಅದು ವಂಚನೆಯಾಗಿದೆ. ಅದರ ಭಾರವನ್ನು ಹೊತ್ತು ಅವನು ಅಂತಿ 
ದಿನದಂದು ಹಾಜರಾಗುವನು." (ಅಬೂ ದಾವೊ 


ಈ ವಿಷೆಯದಲ್ಲಿರುವ ಪ್ರವಾದಿ ವಚನಗಳಿವು. ಇವುಗಳ ತಾತ್ವರ್ಯ ಸ್ಪಷ್ಟ 
ಅದಕ್ಕೆ ಯಾವುದೇ ವಿವರಣೆಯ ಅಗತ್ಯವಿಲ್ಲ. ತಮ್ಮ ನಿಷಿದ್ದ ಸಂಪಾದನೆಗಾಗಿ ನೆಪಗಳನ 
ಮುಂದೊಡ್ಡುವವರು ಮತ್ತು ತಮ್ಮ ವಾಕ್ಟಾತುರ್ಯದಿಂದ ಹರಾಮನ್ನು ಹಲಾ 
ಗೊಳಿಸುವವರಿಗೆ ನೀವು ಹೇಳಿಬಿಡಿ- ನೀವು ಹರಾಮ್‌ ತಿನ್ನುವುದಾದರೆ ಕನಿಷ್ಠ ಪಕ್ಷ ಅದನ 
ಹರಾಮ್‌ ಎಂದಾದರೂ ಒಪ್ಪಿಕೊಳ್ಳಿ. ಹಾಗಾದರೆ ಎಂದಾದರೂ ಅಲ್ಲಾಹನು ನಿಮ 
ಅದರಿಂದ ದೂರವಾಗುವ ಸೌಭಾಗ್ಯ ಒದಗಿಸುವನು. ಹರಾಮನ್ನು ಹಲಾಲ್‌ ಮಾ 
ತಿನ್ನುತ್ತಿದ್ದರೆ ನಿಮ್ಮ ಆತ್ಮಸಾಕ್ಲಿ ಸತ್ತು" ಹೋದೀತು. ಅನಂತರ ಅದನ್ನು ತೊರೆಯು; 
ಬಯಕೆಯೇ ನಿಮ್ಮ ಮನಸ್ಸಿನಲ್ಲಿ ಉಂಟಾಗಲಿಕ್ಕಿಲ್ಲ. ವಾಸ್ತವಿಕತೆಯು ನೀ 
ಮಾರ್ಪಡಿಸುವುದರಿಂದ ಮಾರ್ಪಡುವುದಿಲ್ಲ. ಹರಾಮ್‌ ಎಂದೆಂದಿಗೂ ಹರಾಮ್‌ ಆಗಿರ 
ನೀವು ಅದನ್ನು ಹಲಾಲ್‌ಗೊಳಿಸಲು ಎಷ್ಟು ಶ್ರಮಿಸಿದರೂ ಸರಿಯೆ. ಇದು ನಿಮ; 
ಅಲ್ಲಾಹನ ಮುಂದೆ ವಿಚಾರಣೆಗೆ ನಿಂತಾಗ ಮನವರಿಕೆಯಾಗುವುದು. 


ಸ್ಥೆಯದ್‌ ಮೌದೂದಿ ಉತ್ತರಿಸತ್ತಾರೆ 25 


ಅಲ್ಲಾಹ್‌, ಪರಲೋಕ, ವಿಚಾರಣೆ, ಶಿಕ್ಷೆ-ಪ್ರುರಸ್ಕಾರ ಇತ್ಯಾದಿಗಳೆಲ್ಲವೂ ನಿಮ್ಮ 
ಟ್ವೆಗೆ ಕೇವಲ ಕಟ್ಟು ಕಥೆಯಾಗಿದ್ದರೆ ಹರಾಮ್‌-ಹಲಾಲ್‌ನ ಚರ್ಚೆಯೇ ನಿರರ್ಥಕ. 
'ನುವಾರುಗಳಂತೆ ಯಾವ ಹೊಲದಲ್ಲಿ ಹಸಿರು ಹುಲ್ಲು ಕಾಣಿಸುತ್ತದೋ ಅದಕ್ಕೆ ನುಗ್ಗಿರಿ. 
ಸಿದ್ದ-ಧರ್ಮಬದ್ದ ಎಂಬ ಚರ್ಚೆಯಿಲ್ಲದೆಯೇ ಅದನ್ನು ಯಥೇಷ್ಟ ತಿನ್ನಿರಿ. ಆದರೆ ನಿಮಗೆ 
ಶ್ಲಾಹನ ಮೇಲೆ ವಿಶ್ವಾಸವಿದ್ದರೆ, ಅವನ ಮುಂದೆ ವಿಚಾರಣೆಗೊಳೆಗಾಗಲಿದೆಯೆಂಬ 
»ಬಿಕೆಯಿದ್ದರೆ ನೀವು ಯಾರಿಗಾಗಿ ಈ ರೀತಿಯ ನಿಷಿದ್ದ ಸಂಪಾದನೆ ಮಾಡುತ್ತಿರುವಿರಿ 
೨ಬುದನ್ನು ಯೋಚಿಸಿ ನೋಡಿ. ನಿಮ್ಮ ದೇಹದ ಪೋಷಣೆಗಾಗಿಯೇ? ಆದರೆ ಈ ದೇಹವು 
ಸ್ತು ಈ ಸೇವೆಗಾಗಿ ನಿಮಗೆ ಯಣಿ ಯಾಗಿರಲಾರದು. ಬದಲಾಗಿ ನಿಮ್ಮ ವಿರುದ್ಧ 
್ಲಾಹನಲ್ಲಿ ದಾವೆ ಹೂಡುವುದು-ನೀನು ನಮ್ಮನ್ನು ಎಂತಹ ಅಕ್ರಮಿಯ ವಶಕ್ಕೆ 
ನ್ಲಿಸಿದೆ? ಅವನು ನನ್ನನ್ನು ನಿಷಿದ್ದ ಸಂಪಾದನೆ' ತಿನ್ನಿಸಿ ಪೋಷಿಸುತ್ತಿದ್ದನು. ನೀವು ಅದನ್ನು 
ಸ್ತು ಮಡದಿ-ಮಕ್ಕಳಿಗಾಗಿ ಮಾಡುತ್ತಿರುವಿರಾ? ಆದರೆ ಅವರೂ ಅಂತಿಮ ದಿನದಂದು 
بط‎ ಶತ್ರುಗಳಾಗುವರು. ಈ ಅಕ್ರಮಿಯು ತಾನೂ ಕೆಟ್ಟ ಮತ್ತು ನಮ್ಮನ್ನೂ ಕೆಡಿಸಿದ 
»ದು ನಿಮ್ಮ ಮೇಲೆ ಆರೋಪ ಹೊರಿಸುವರು. ಈ ರೀತಿ ನೀವು ನಿಮ್ಮನ್ನು ಅಲ್ಲಾಹನ 
ಸಯ ಅಪಾಯಕ್ಕೆ ಯಾಕೆ ಸಿಲುಕಿಸುತ್ತೀರಿ? ನಿಮ್ಮ ಈ ಅಕ್ರಮ ಸೇವೆಗಾಗಿ ಯಾರು 
ಸುಗೆ ಯಣಿಯಾಗಿರುವರು? ಈ ಅನ್ಯಾಯಕ್ಕೆ ಪ್ರತಿಫಲ ದೊರೆತೀತೆಂದು ಯಾರಿಂದ 
ೀಕ್ಷಿಸುತ್ತೀರಿ? 'ನೀವು ಯಾವ ಇಸ್ಲಾಮೇತರ ಸರಕಾರದ ಒಂದು ಭಾಗವೆಂಬಂತೆ ಕೆಲಸ 
ಇಡುತ್ತಿರುವಿರೋ ಅದು ಸ್ವಯಂ ಹೊಲಸಾಗಿದೆ. ಆದು ಹಂದಿಯ ದೇಹ ರಚನೆಯಂತಿದೆ. 
ಸರ ನರನಾಡಿಗಳಲ್ಲಿ ಹರಾಮ್‌ ಸೇರಿಕೊಂಡಿದೆ. ಅದರ ಸೇವಕರಾಗಿ ನೀವು ಮೊದಲೇ 
ےہ‎ ಪಾಪ ಕಾರ್ಯ ಮಾಡುತ್ತಿರುವಿರಿ. ಇನ್ನು ವಂಚನೆ, ಲಂಚ ಮತ್ತು ಅಕ್ರಮ 
ನಾನಗಳನ್ನು ಬಳಸಿ ನಿಮ್ಮನ್ನು ಇನ್ನಷ್ಟು ಅಪಾಯಕ್ಕೆ ಯಾಕೆ ಸಿಲುಕಿಸುತ್ತೀರಿ? ಮರಣ 
ಸಿಕ್ಕೇ ಇಲ್ಲವೇ? ಅಥವಾ ಬಂದ ನಂತರ ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಳ್ಳಲು 

ವು ಯಾವುದಾದರೂ ಆಶ್ರಯಧಾಮವನ್ನು ಕಂಡು ಹುಡುಕಿರುವಿರಾ? 
(ತರ್ಜುಮಾನುಲ್‌ ಕುರ್‌ಆನ್‌ ಸೆಪ್ಪೆಂಬರ್‌ - ಅಕ್ಟೋಬರ್‌:1913) 


[oS 


ನಿಷಿದ್ಧ ಸಂಪಾದನೆ ಮಾಡುವವನೊಂದಿಗೆ 
ಆರ್ಥಿಕ ಸಲಬಲಧದ ಮೇರೆಗಳು 


© 1 ಪಾಲುದಾರಿಕೆಯ ವ್ಯಾಪಾರದಲ್ಲಿ ಸಜ್ಜನರು ಮತ್ತು وچ‎ ಜತೆಗಿದ 
ದುಷ್ಟರು ಶರಾಬು ವ್ಯಾಪಾರ, ಬಡ್ಡಿಕೋರತನ ಇತ್ಯಾದಿಗಳಲ್ಲಿ ಶಾಮೂಲಾಗಿದ್ದ 
ಅಂತಹ ವ್ಯಾಪಾರದಲ್ಲ' ಪಾಲ್ಗೊ ಳ್ರಬಹುದೇ? 
2. ನಿಷಿದ್ದ ಸಂಪಾದನೆ ಮಾಡುನವನಿಂದ ಸಾಲ ಪಡೆದು ವ್ಯಾಪಾರ ಮಾಡಬಹುಜ 
3. ನಿಷಿದ್ದ ಸಂಸಾದನೆ ಮಾಡುವವನ ಬಳಿ ನೌಕರನಾಗುವುದು ಅಥವಾ ಆಃ 
ಮನೆಯಲ್ಲಿ ತಿನ್ನುವುದು ಧರ್ಮಸಮ್ಮ ತವೇ? 


೦ 1. ವ್ಯಾಪಾರವು ಧರ್ಮಸಮ್ಮತವಾಗಿದ್ದು ಧರ್ಮಸಮ್ಮತ ರೀತಿಯಲ್ಲೇ ಅದಃ 
ಮಾಡುವುದಾದರೆ ಅದರಲ್ಲಿ ಓರ್ವ ಧರ್ಮನಿಷ್ಠ ವ್ಯಕ್ತಿಯ ಪಾಲ್ಗೊಳ್ಳುವಿಕೆಯು - ಅಃ 
ಇತರ ಪಾಲುದಾರರು ನಿಷಿದ್ದ ಮಾರ್ಗದಿಂದ ಸಂಪಾದಿಸಿರುವವರು ಎಂಬ ಕಾರಣ 
ನಿಷಿದ್ದವೆನಿಸಲಾರದು. ನಿಮ್ಮ ಬಂಡವಾಳವು ಧರ್ಮಸಮ್ಮತವಾಗಿದ್ದರೆ ಹಾಗೂ ಧರ್ಮಸಮ 
ರೀತಿಯಲ್ಲೇ ವ್ಯಾಪಾರ ಮಾಡಲಾಗುತ್ತಿದ್ದರೆ ನಿಮ್ಮ ಬಂಡವಾಳಕ್ಕೆ ನಿಮಗೆ ಸಿಗುವ ಲಾಭ 
ನಿಮ್ಮ ಪಾಲಿಗೆ ಧರ್ಮಸಮ್ಮತವೆನಿಸುವುದು. 


2. ನಿಷಿದ್ದ ಸಂಪಾದನೆ ಮಾಡುವವನಿಂದ ಸಾಲ ಪಡೆದು ಕೆಲಸ ಮಾಡುವುದರ 
ಆಕ್ಲೇಪಾರ್ಹವಾದುದೇನೂ- ಇಲ್ಲ, ಅವನ ಬಳಿ ಇರುವ ಹಣವು ನಿಷಿದ್ದ ಸಂಪಾದನೆಯ: 
ಬಂದುದಾಗಿದ್ದರೂ ಅದು ನಿಮಗೆ ಧರ್ಮಸಮ್ಮತ ಮಾರ್ಗದಿಂದಲೇ ತಲುಪುತ್ತದೆ. 


3. ನಿಷಿದ್ದ ಸಂಪಾದನೆ ಮಾಡುವವರಲ್ಲಿ ಎರಡು ವಿಧೆಗಳಿವೆ. ಒಂದನೆಯ 
ಅಶ್ಲೀಲ ಸಂಪಾದನೆಯ ಅರ್ಥವ್ಯಾಪ್ತಿಯಲ್ಲಿ ಬರುವಂತಹದ್ದು. ಉದಾ: ವೇಶ್ಕಾವಾಟಿಕೆ 
ದಂಧೆ. ಅವನ ಬಳಿ ನೌಕರಿ ಮಾಡುವುದಂತಿರಲಿ. ಅವನೆ ಬಳಿ ಸುಳಿಯುವುದು ಕೂ 
ಧರ್ಮಸಮ್ಮತವಲ್ಲ. ಎರಡನೆಯ ವಿಧದ ನಿಷಿದ್ದ ಸಂಪಾದನೆ ಮಾಡುವವನ ಸಂಪಾದನೇ 
ನಿಷಿದ್ಧವಾಗಿದ್ದರೂ ಅದು ಅಶ್ಲೀಲತೆಯ ಅರ್ಥವ್ಯಾಪ್ತಿಯಲ್ಲಿ ಬರುವುದಿಲ್ಲ. ادص‎ 


ಸ್ನೆಯದ್‌ ಮೌದೂದಿ ಉತ್ತರಿಸುತ್ತಾರೆ ٭‎ 


ಕೀಲರು ಅಥವಾ ಬಡ್ಡಿಯ ಮೂಲದಿಂದ -ಸಂಪಾದಿಸುವವರು. ಅಂಥವನ ಬಳಿ ನೌಕರಿ 
ನಾಡುವಾಗ ನೌಕರನಿಗೂ ನಿಷಿದ್ದ ಕೆಲಸ ಮಾಡಬೇಕಾಗಿ ಬಂದರೆ ಅದು ನಿಷಿದ್ಧವಾಗಿದೆ. 
ದಾ: ಬಡ್ಡಿಕೋರನಿಗೆ ಬಡ್ಡಿಯ ಹಣವನ್ನು ತಂದುಕೊಡುವ ಕೆಲಸ, ವಕೀಲರಲ್ಲಿ 
'ಮಾಸ್ತನ ಕೆಲಸ. ಆದರೆ ಅವರ ಬಳಿ ಧರ್ಮಸಮ್ಮತವಾದ ನೌಕರಿ ಮಾಡಬಹುದಾಗಿದೆ. 
ದಾ: ಅವರಿಗೆ ಊಟ ತಯಾರಿಸಿ ಕೊಡುವ ಕೆಲಸ, ಡ್ರೈವರ್‌ನ ಕೆಲಸ, ಮನೆ ನಿರ್ಮಾಣದ 


ಕೆಲಸ. ಇನ್ನು ಅವನ ಆತಿಥ್ಯದ ವಿಷಯ: ಅವನ ಬಳಿ ತಿನ್ನದೆ ಇರುವುದೇ ಉತ್ತಮ.‏ 6د 
(ತರ್ಜುಮಾನುಲ್‌ ಕುರ್‌ಆನ್‌, ಜನವರಿ 1944)‏ 


ತಂದೆ-ತಾಯಿಗಳ ಸಂಶಯಾಸ್ಪದ ಸೊತ್ತು 
ಮತ್ತು ಸಂಪಾದನೆಯ ಉಪಯೋಗ 


ಅ ನಾನು ಸ್ಪಲ್ಪ ಸಮಯದಿಂದ ಜಮಾಲತೆ ಇಸ್ಲಾಮೊೋಯ ಸದಸ್ಯ 
ಸಿದ್ದೆಗೊಳ್ಳುತ್ತಿ ರುವನು. ಆದರೆ ನಿಷಿದ್ದ ಜೀವನೋಪಾಯದಿಂದ ನನ್ನನ್ನು ರಕ್ಷಿಸು 
ಮತ್ತು ಅಪ್ಪಟ ಧರ್ಮಸಮ್ಮತ ವಿಧಾನಗಳಿಂದ ನನ್ನ ಜೀವನೋಪಾಯವ 
ಗಳಿಸುವಲ್ಲಿ ಈ ತನಕ ಯಶಸ್ವಿಯಾಗಿಲ್ಲ. ಜಮೂನ್ಹಾ ಲಿಕೆಯು ನಮ್ಮ ಕುಲಕನುಬಾ! 
ಅನೇಕ ಕಾಲದಿಂದ ನಮ್ದ ಜಮೂನುಗಳು ಶರೀಅತ್‌ ವಿದಿಯಂತೆ ವಾರಸುವಾರಃ 
ಪಾಲಾಗಿಲ್ಲ. ಶರೀಆತ್‌ಗೆ ಅನುಗುಣವಾದ ಅದರಲ್ಲಿರುವ ಹಕ್ಕುಗಳ 
ತೀರಿಸಲಾಗಿಲ್ಲ. ನಾನು ಅನಿವಾರ್ಯವಾಗಿ ತಂದ್ಮೆತಾಯಿಗಳಿಂದ ನನ್ನ ಖರ್ಚಿಗೆ. 
ಪಡೆಯುತ್ತಿ ದ್ದೇನೆ. ಅದನ್ನು ಪಡೆಯುವುದು ಮತ್ತು ಉಪಯೋಗಿಸುವ್ಧ 
ಧರ್ಮಸಮ್ಮ ತವೇ? ಮುಂದೆ ನನಗೆ ಅವರಿಂದ ಸಿಗಬಹುದಾದ ಆಸ್ತಿಯ ಹಾ 
ಪಡಕೊಳ್ಳಬಹುದೇ? 


೦  ಇಸ್ಲಾಮೇತರ ಆರ್ಥಿಕ ವ್ಯವಸ್ಥೆಯಿಂದ ಹುಟ್ಟಿ ಒಬ್ಬರಿಂದೊಬ್ಬ 
ಇಸ್ಲಾಮೇತರ ವಿಧಾನಗಳಿಂದ ವರ್ಗವಾಗುತ್ತಲಿದ್ದ ಅಜ್ಞಾನ ಕಾಲದ ಎಲ್ಲ ಸೊತ್ತು! 
ತಾತ್ವಿಕ ನೆಲೆಯಲ್ಲಿ ಸಂಶಯಾಸ್ಪದ ಮತ್ತು ತಪ್ಪಾಗಿರುತ್ತದೆ. ಆದರೆ ಮುಸ್ಲಿಮರಿಗೆ ಆ 
ಪೂರ್ವಜರಿಂದ ವಾರಸಿನಲ್ಲಿ ಸಿಗುವ ಇಂತಹ ಸೊತ್ತನ್ನು ತೊರೆಯಲು ಆಜ್ಞಾಪಿಸಲಾಗಿ 
ಅಂತೆಯೇ ಯಾರದಾದರೂ ಸೊತ್ತನ್ನು ತೆಗೆದುಕೊಳ್ಳುವಾಗ ಅದರ ಮೂಲನ 
ಶೋಧಿಸಬೇಕೆಂದೂ ಅವರಿಗೆ ಆಜ್ಞಾಪಿಸಲಾಗಿಲ್ಲ. ಅವರಿಗೆ ಆಜ್ಞಾಪಿಸಲಾಗಿರುವುದು ಕೇ 
ಇಷ್ಟೆ. ನೀವು ಇಸ್ಲಾಮನ್ನು ನಿಮ್ಮ ಜೀವನ ನಿಯಮವಾಗಿ ಸ್ವೀಕರಿಸಿದಂದಿನಿಂದ ಯ 
ಸೊತ್ತೂ ಧರ್ಮನಿಷಿದ್ದ ಮಾರ್ಗದಿಂದ ನಿಮ್ಮ ಬಳಿಗೆ ಬರಬಾರದು. ಅಂತೆಯೇ ನಿಃ 
ಮಾರ್ಗದಲ್ಲಿ ಅದು ವ್ಯಯವಾಗಬಾರದು. ಇನ್ನು ಮುಂದೆ ನೀವು ಅದ 
ಧರ್ಮಸಮ್ಮತವಾಗಿಯೇ ವ್ಯವಹೆರಿಸಬೇಕು. ಇನ್ನು ಉಳಿದುರುವುದು ಹಿಂದಿನ ಹಕ್ಕುದ 
ವಿಷಯ. ಒಂದು ವೇಳೆ ಅವರು ಜೀವಂತವಿದ್ದರೆ ಹಾಗೂ ಅವರ ಪಾಲು ಕೂಡಾ ನಿಶ್ಚಿತಃ 
ತಿಳಿದಿದ್ದರೆ ಅವರ ಹಕ್ಕೆನ್ನು ಅವರಿಗೆ ಸಂದಾಯ ಮಾಡಬೇಕು. ಅನ್ಯಥಾ ಅಂತಹ ಸೊತ್ತ 
ನಿಮ್ಮ ವಶದಲ್ಲಿರಿಸಿಕೊಂಡು ಮುಂದೆ ಅದರಲ್ಲಿ ಯಾರ ಹಕ್ಕು ಉಂಟಾಗುತ್ತದೋ ಲಃ 
ಅದನ್ನು ಕೊಡಬೇಕು. (ತರ್ಜುಮಾನುಲ್‌ ಕುರ್‌ಆನ್‌ : ಜನವರಿ. 1 


 ಇಸ್ಲಾಮೇತರ ವ್ಯವಸ್ಥೆಯಲ್ಲಿ ಬಡ್ಡಿಯ ವಿಧಿ 


ಒಂದು ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರದ ಪ್ರೊಫೆಸರ್‌ ಆಗಿರುವ ಓರ್ವ ಧರ್ಮಿಷ್ಠ 
ವೃತ್ತಿಯು ತಮ್ಮ ಒಂದು ಲೇಖನದಲ್ಲಿ ಹೀಗೆ ಬರೆದಿರುವರು: 

"ಸರಕಾಲಕ್ಣಿ ತೆರಿಗೆ ಅಥವಾ ಕಂದಾಯ ನೀಡುವ ವ್ಯಾಪಾರಿಗಳು ಮತ್ತು ಜಮೂನ್ಹಾರರು 
ಅಂಚೆ ಕಛೇರಿ ಅಥವಾ ಇಂಪೀರಿಯಲ್‌ ಬ್ಯಾ ಲಕ್‌'ನಲ್ಲಿ ಶೇವಣಿಯಿಟ್ಟು ಸರಕಾರದಿಂದ 
ಬಡ್ಡಿ ಪಡೆಯುವುದಾದರೆ ಆ ತೆರಿಗೆ ಅಥವಾ ಕಂದಾಯದಷಹ್ರು ಬಡ್ಡಿ ಪಡೆಯುವುದು 
ಧರ್ಮ ಸಮ್ಮತವಾಗಿದೆ.” 

ಇನ್ನೊಬ್ಬ ಪ್ರಖ್ಯಾತ ಧಾರ್ಮಿಕ تع دہ‎ ಅದಕ್ನಿಂತಲೂ ಒಂದು ಹೆಜ್ಜೆ 
ಮುಂದುವರಿದೆ ಈ ರೀತಿ ಹೇಳಿರುವರು: 

'ಹರಬೀ'ಸಿಯ ಸೊತ್ತು ಧರ್ಮುಸಮ್ಮ ತದಲ್ಲವೆಂದಾದರೆ ಆದನ್ನು ಯಾರಾದರೂ 
ಕುರ್‌ಆನ್‌, تج‎ 'ಇಜ್ಜಾ ಲ್‌ಿ, ಕಿಯಾಸ್‌್‌ - ಒಟ್ಟಿನಲ್ಲಿ ಯಾವುದೇ 'ಶರಠ? 
(ಧರ್ಮಶಾಸ್ರೀಯ) ಪ್ರಮಾಣದಿಂದ ಸಾಬೀತುಗೊಳಿಸಲಿ, ಧಾರ್ಮಿಕ ವದ್ಧಾಂಸರು 
ಈ ಅಮೂಲ್ಯ ದೃಷ್ಟಿಕೋನದ ಕುರಿತು ಶಾಂತಚಿತ್ತರಾಗಿ ವಿಚಾರ ಮಾಡಲಿಲ್ಲ. ಕಳೆದ 
ಒಂದೂವರೆ ಶತಮಾನದಿಂದ ಮುಸ್ಲಿಮರು ಆರ್ಥಿಕ ಸಂಕಪ್ಪದಲ್ಲಿ ಸಿಲುಕಿದ್ದಾರೆ. 
ಅವರಿಗೆ ಈ ಪರಿಸ್ಥಿ ತ ಬರುತ್ತಿರಲಿಲ್ಲ. ದೇಶದ ಒಂದು ವರ್ಗವು ಬಡ್ಡಿ ಪಡೆಯುತ್ತಲೂ 
ಇನ್ನೊ೦ದು ವರ್ಗ ಬಡ್ಡಿ ಕೊಡುತ್ತ ಲೂ ಇತ್ತು. ಇದರಿಂದ ದೇಶದಲ್ಲಿ ಉಂಟಾಗಿರುವ 
ಆರ್ಥಿಕ ಅಸಮಾನತೆಯ ಹೊಣೆ ಇಸ್ಲಾಮ್‌ನ ಮೇಲಿಲ್ಲ. ಬಜಲಾಗಿ ಅದು ಹೆಚ್ಚಿನಂಶ 
ವಿದ್ವಾಂಸರ ಮೇಲಿದೆ. ಏಕೆಂದರೆ ಅವರ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಹರಿಸ್ಥಿ ಪಿಯ 
ಪರಿಹಾರೋಪಾಯವಿತ್ತು. ಆದರೆ ಅವರು ಅದರ ಒಂದು ಅಂಶವನ್ನು ಸ್ರೀಕರಿಸಿ 
ಇನ್ನೊ೦ದಂಶವನ್ನು ತೊರೆದರು." 


ಮಾನ್ಯ ಉಲಮಾಗಳೆ ಈ ಚರ್ಚೆಯಿಂದಾಗಿ ಬಡ್ಡಿ ಯಿಂದ ದೊರ ಉಳಿಯುವ ಯಾವ 
ನೀತಿಯನ್ನು ನಾವು ಈ ತನಕ ಅನುಸರಿಸುತ್ತಾ ಬಂದಿದ್ದೇವಪೋ ಆದು ಸರಿಯೋ 


1. ಅಂದಿನ ಸರಕಾರೀ ಬ್ಯಾಂಕ್‌ _ 
2. ಇಸ್ಲಾಮೊ ರಾಷ್ಟ್ರದೊಂದಿಗೆ ಯುದ್ದ ನಿರತೆ ಮುಸ್ಲಿಮೇತರ ರಾಷ್ಟ್ರ 
3. ಸಮುದಾಯದ ಒಮ್ಮತಾಭಿಪ್ರಾಯ 7 

4. ವಿದ್ವಾಂಸರ ಸಂಶೋಧನೆಯಂದ ದೃಢವಾದ ವಿಷಯ. 


30 ಸ್ಥೆಯದ್‌ ಮೌದೂದಿ وعمجچد‎ > 


ತಪ್ಪೋ ಎಂಬ ಗೊಂದಲದಲ್ಲಿ ಬಿದ್ದಿದ್ದೇವೆ ಒಂದೆಡೆ ನಾವು ಪರಲೋ; 

ಪ್ರತಿಫಲದ ನಿರೀ್ಣೆ ಯಲ್ಲಿ ಇಹಲೋಕದಲ್ಲಿ ನಪ್ಪ ಆನುಬಬಿಸುತ್ತಿ ದ್ದೇವೆ ಇನ್ನೊ نہ‎ 

ಹರಲೋಕಕ್ಕೆ ತಲುಪಿದಾಗ ನೀವು ಬಡ್ಡಿಯನ್ನು ತೊರೆದುದು ಇಸ್ಲಾಮ್‌ನ ಯಾದ್ರ 

ವಿಧಿಯ ಪ್ರಕಾರ ಅಲ್ಲ. ಆದ್ದರಿಂದ ಅದಕ್ಕಾಗಿ ನಿಮಗೆ ಇಲ್ಲಿ ಏನೂ ಪ್ರತಿಫಲ ಸಿಗ 

ಎಲಬ ಉತ್ತರ ಸಿಕಿದರೆ ನಮ್ಮ ಸ್ಥಿತಿ ಬಹಳ ವಿಚಿಶ್ರವಾಗುವುದಲ್ಲವೇ?ಿ 

೦ ಬಡ್ಡಿಯು ನಿಷಿದ್ಧವಾಗಿದೆ ಎಂಬುದು ಪವಿತ್ರ ಕುರ್‌ಆನ್‌ ಮತ್ತು ಸುನ್ನತ 
ವಿಧಿಗಳಿಂದ ಸ್ಪಷ್ಟವಾಗಿ ಸಾಬೀತಾಗುತ್ತದೆ. ಫಿಕ್ಸ್‌ನ (ಕರ್ಮಶಾಸ್ತ್ರ) ಯಾವುದೇ ಪಾರಿಭಾ 
ಚರ್ಚೆಯು ಆ ವಿಧಿಯನ್ನು ಅಲ್ಲಗಳೆಯಲಾರದು. ಆದ್ದರಿಂದ ವಿದ್ವಾಂಸರ ಈ ಹೇಳಿಕೆ; 
ಹೊರತಾಗಿಯೂ ನಿಮಗೆ ಪರಲೋಕದ ಪ್ರತಿಫಲವು ಸಿಗದೆ ಇರಲಾರದು. ಆ ಬಗ್ಗೆ ನಿ 
ನಿಶ್ಚಿಂಫರಾಗಿರಿ. 


ಕಾನೂನಿನ ಗೊಂದಲಮಯ ಚರ್ಚೆಗಳನ್ನು ಬದಿಗೊತ್ತಿ ಓರ್ವ ಸಾಮಾನ್ಯ ಮುಸ್ಲಿ 
ದೃಷ್ಟಿಕೋನದೊಂದಿಗೆ ವಿಷಯವನ್ನು ನೋಡಿರಿ. ಆಗ ಒಂದು ವಿಷಯ ನಮಗೆ ಸ್ಪಷ್ಟವ 
ತಿಳಿಯುತ್ತದೆ. ಮುಸ್ಲಿಮ್‌ ಎಂಬ ನೆಲೆಯಲ್ಲಿ ನಮ್ಮ ಕೆಲಸ ಅಲ್ಲಾಹನ ಗ್ರಂಥ ಮಃ 
ಪ್ರವಾದಿಚರ್ಯಗಳಲ್ಲಿ ಸತ್ಯವೆಂದು ಸಾರಲಾಗಿರುವ ಧರ್ಮ, ನೀತಿ, ನಾಗರಿಕತೆ ಮಃ 
ಸಂಸ್ಕೃತಿಯ ತತ್ವಗಳ ಧ್ವಜವಾಹಕರಾಗುವುದಾಗಿದೆ. ಅದೇ ರೀತಿ ಕುರ್‌ಆನ್‌ ಮಃ 
ಸುನ್ನತ್‌ ಮಿಥೈವೆಂದು ಸಾರಿರುವ ಸಿದ್ದಾಂತಗಳು ಮತ್ತು ಪದ್ಧತಿಗಳನ್ನು ಜಗತ್ತಿನ 
ಅಳಿಸಲು ಪ್ರಯತ್ನಿಸುವುದು ನಮ್ಮ ಹೊಣೆಯಾಗಿದೆ. ಮಿಥ್ಯ ಸಿದ್ಧಾಂತಗಳು ಜಾರಿಯಲ್ಲಿರ 
ಪ್ರದೇಶಗಳಲ್ಲಿ ಆ ಮಿಥ್ಕ ಪದ್ದತಿಗಳನ್ನು ಅನುಸರಿಸುವುದಲ್ಲ. ಬದಲಾಗಿ ಅಲ್ಲಿದ್ದುಕೊಂ 
ಕುರ್‌ಆನ್‌ನ ಜೀವನ ವ್ಯವಸ್ಥೆಯನ್ನು ಪ್ರಜಾರ ಪಡಿಸುವುಬಾಗಿದೆ. ಮಿಥ್ಮ ಬೃವಸ್ಥೆಯ: 
ಅಳಿಸಿ ಇಸ್ಲಾಮೊ ವ್ಯವಸ್ಥೆಯನ್ನು ಸ್ಥಾಪಿಸಲು ಪ್ರಯತ್ನಿಸುವುದಾಗಿದೆ. ನಾವೇ ಬಡ್ಡಿ 
ತೊಡಗಿದರೆ ಮುಸ್ಲಿಮೇತರರು ಬಡ್ಡಿ ತಿನ್ನುವುದರ ವಿರುದ್ಧ ನಾವು ಸ್ವರವೆಬ್ಬಿಸುವುದಾದಃ 
ಹೇಗೆ? ಅವರು ನಮ್ಮ ಸೊತ್ತನ್ನು ಅನ್ಯಾಯವಾಗಿ ಕಬಳಿಸಿದರೆ ಅಥವಾ ಇಸ್ಲಾಮೇ: 
ಸರಕಾರ ನಮ್ಮ ಸೊತ್ತಿನ ಮೇಲೆ ಹಕ್ಕಿಲ್ಲದೆ (ಅಂದರೆ ಅಲ್ಲಾಹನ ಆದೇಶದ ಬಲವಿಲ್ಲ 
ಯಾವುದಾದರೂ ತೆರಿಗೆ ವಿಧಿಸಿದರೆ ನಾವು ಕೂಡಾ ಆ ಹಣವನ್ನು ಹಿಂದೆ ಪಡೆಯಲು ಅಕ್ರ 
ಮಾರ್ಗವನ್ನು ಅನುಸರಿಸುವುದು ಮತ್ತು ನಮ್ಮ ಹಕ್ಕನ್ನು ಮರಳಿ ಪಡೆಯಲಿಕ್ಕಾಗಿ ನಿಪಿ 
ಸಂಪಾದನೆಯ ಮಾರ್ಗ ಹಿಡಿಯುವುದು ನಮಗೆ ಧರ್ಮಸಮ್ಮತವೇ? ಇದರೀ 
ಬಡ್ಡಿಕೋರತನದೊಂದಿಗೆ ಮದ್ಯ ಮಾರಾಟ, ಸಂಗೀತೋಪಕರಣ ತಯಾರಿಕೆ, ವೇಶ್ಕಾವಾಃಓ 
ನೃತ್ಯ-ಗಾನಗಳ ವ್ಯಾಪಾರ, ಮೂರ್ತಿ ರಚನೆ, ಜೂಜಾಟ ಇತ್ಯಾದಿ ಎಲ್ಲ ನಿಷಿದ್ಧ ಕಾರ್ಯಃ 


ಸೆಯದ್‌ ಮೌದೊದಿ ಉತ್ತರಿಸುತ್ತಾರೆ 31 


'ಗಿಲು ತೆರೆದಂತಾಗುವುದು. ಅನಂತರ ನಮ್ಮ ಮತ್ತು ಸತ್ಮನಿಷೇಧಿಗಳ ಮಧ್ಯೆ ಯಾವ 
ತ್ಯಾಸ ಉಳಿಯುತ್ತದೆ? ನಾವು 'ದಾರುಲ್‌ ಕುಪ್ರನ್ನು 'ದಾರುಲ್‌ ಇಸ್ಲಾಮ್‌' ಆಗಿ 
ವರ್ತಿಸಲು ಪ್ರಯತ್ನಿಸಲು ನಮ್ಮಲ್ಲಿ ಯಾವ ನೈತಿಕ ಆಧಾರವಿದೆ? 

ನಿಜವಾಗಿ ಇಸ್ಲಾಮೇತರ ಸಂವಿಧಾನದ ಪ್ರಕಾರ ನೀವು ಈ ಎಲ್ಲ ಕೆಲಸಗಳನ್ನು 
ಇಡಬಹುದು. ಆದರೆ ಇಸ್ಲಾಮ್‌ನ ಪ್ರಕಾರ ಈ ಎಲ್ಲ ಕಾರ್ಯಗಳು ನಿಮ್ಮ ಹಾಲಿಗೆ 
ಸದ್ದವಾಗಿವೆ. ನೀವು ಇಸ್ಲಾಮ್‌ನ ಅನುಯಾಯಿಯಾಗಿದ್ದರೆ ನಿಮಗೆ ಇಸ್ಲಾಮೇತರ 
ವಸ್ಥೆಯಲ್ಲಿರುವ ಸಡಿಲು ಧೋರಣೆಯಿಂದ ಪ್ರಯೋಜನ ಪಡೆಯುವ ಅಧಿಕಾರವಿಲ್ಲ. 
»ದು ವೇಳೆ ನೀವು ಒಂದೆಡೆ ಲೋಕವನ್ನು ಇಸ್ಲಾಮ್‌ನ ಕಡೆಗೆ ಕರೆಯುತ್ತಾ ಇನ್ನೊಂದೆಡೆ 
ಬ್ಬ ಲಾಭ ಗಳಿಸಲಿಕ್ಕಾಗಿ ಅಥವಾ ಸ್ವಲ್ಪ ನಷ್ಟದಿಂದ ದೂರವಿರಲಿಕ್ಕಾಗಿ ದಾರುಲ್‌ ಕುಫ್ರ್‌ 
ಡುವಂತಹ ಹರಾಮ್‌ ಸಂಪಾದನೆಯ ಈ ಅನುಮತಿಗಳಿಂದ ಪ್ರಯೋಜನ ಪಡೆದರೆ 
)ರಿನ ಅತ್ಕುನ್ನತ ವಿದ್ವಾಂಸರು ನಿಮಗೆ ಅದರ ಅನುಮತಿಯ ಫತ್ವಾ ನೀಡಿದರೂ ಜನರು 
بط‎ ಧರ್ಮಪ್ರಚಾರ ಕಾರ್ಯದಿಂದ ಪ್ರಭಾವಿತರಾಗುವಷ್ಟು ಖಂಡಿತ ಮೂರ್ಯರಲ್ಲ. 

ವಾಸ್ತವದಲ್ಲಿ ಮಿಥ್ಮವ್ಯವಸ್ಥೆಯಡಿ ಜೀವನ ಸಾಗಿಸುತ್ತಾ ಮುಸ್ಲಿಮರಿಗೆ ಬರುವ 
ಕಷ್ಟ ಅಥವಾ ನಷ್ಟವನ್ನು ನಿವಾರಿಸಲು ಮಿಥ್ಮ ವ್ಯೃವಸ್ಥೆಯಡಿಯಲ್ಲೇ ಯಾವುದಾದರೂ 
ರ್ನುಶಾಸ್ತ್ರೀಯ ಮಾಧ್ಯಮಗಳನ್ನು ಸೃಷ್ಟಿಸುವ ಈ ವಿಚಾರಧಾರೆಯನ್ನು ಇಸ್ಲಾಮೊ 
ರ್ಬಿಶಾಸ್ತ್ರದಲ್ಲಿ ಬಳಸಲೇ ಬಾರದು. ಈ ವಿಚಾರಧಾರೆಯು ಮುಸ್ಲಿಮರನ್ನು ಫರಿವರ್ತಿಸುವ 
ಸಲು ಇಸ್ಲಾಮನ್ನು ಪರಿವರ್ತಿಸುತ್ತದೆ. ಧರ್ಮದ ಉತ್ಲಾನ ಮಾಡುವ ಬದಲಾಗಿ 
ಸೀನಾಚಾರಗಳ ದ್ವಾರವನ್ನು ತೆರೆಯುತ್ತದೆ. ಇದು ಇಸ್ಲಾಮೊ ಜೀವನ ವ್ಯವಸ್ಥೆಗೆ ಅತ್ಮಂತ 
ಇರಕವಾಗಿದೆ. ಆದರೆ ಕುಫ್ರ್‌ನ ಮೇಲುಗೈ ಇರುವಾಗ ಇಂತಹುದೇ ಫತ್ವಾ (ಧಾರ್ಮಿಕ 
ನಿ)ಗಳು ಬರುತ್ತಿರುವುದು ಖೇದಕರವಾಗಿದೆ. ಈ ವಿಧಾನದಿಂದ ಮುಸ್ಲಿಮರಿಗೆ ಕುಫ್ರ್‌ನ 
ವಸ್ಥೆಯಲ್ಲಿ ನಿಶ್ಚಿಂತವಾಗಿ ಜೀವನ ಸಾಗಿಸುವ ಅಭ್ಯಾಸ ಮಾಡಿಸಲಾಗಿದೆ. ಇದು 
ಸಿಧರ್ಮದ ಇಂಗಿತಕ್ಕೆ ವಿರುದ್ಧವಾಗಿದೆ. ಎಷ್ಟೇ ದೊಡ್ಡ ವಿದ್ವಾಂಸರು ಇದನ್ನು 
ತಿಪಾದಿಸಿದರೂ ನಾವು ಇಂತಹ ವಿಚಾರಧಾರೆಯನ್ನು ಖಂಡಿತ ಸಹಿಸಲಾರೆವು. ಮಿಥ್ಮ 
ವಸ್ಥೆಯಲ್ಲಿ ಮುಸ್ಲಿಮರಿಗೆ ಕಷ್ಟ-ನಷ್ಟಗಳಲ್ಲದೆ ಇನ್ನೇನು .ತಾನೇ ಸಿಕ್ಕೀತು? ಈ ಕಷ್ಟ 
ನಷ್ಟಗಳ ಫಲವಾಗಿ ಮುಸ್ಲಿಮರು ಈ ವ್ಯವಸ್ಥೆಯನ್ನು ಬದಲಿಸಲು ಪ್ರಯತ್ನಿಸಬೇಕೇ 
ರತು ಕುಫ್ರ್‌ನ ನೆರಳಲ್ಲಿ ನೆಮ್ಮದಿಯ ಜೀವನ ಸಾಗಿಸಲು ಶರೀಅತನ್ನು ತಮಗೆ 
ಹಿಕೂಲಕರವಾಗಿ ಮಾಡಬಾರದು. (ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌ 1916) 


ಹಿ 


ಅಲ್ಕೋಹಾಲ್‌ಯುಕ್ತ ಔಷಧಿಯ ಬಳಕೆ 


ಅ ಈಃಕಾಲದಲ್ಲಿ ಇಂಗ್ಲಿಷ್‌ ಮದ್ದು ಹೆಚ್ಚು ಬಳಕೆಯಲ್ಲಿದೆ. ಅದರ ಎಲ್ಲ ದ್ರವರೂಪ 
ಮದ್ದಿನಲ್ಲಿ ಆಲ್ಕೋಹಾಲ್‌ (ಮದ್ಯಸಾರ) ಇರುತ್ತದೆ. ನಾನಂತೂ ಅದನ 
ಬಳಸುವುದಿಲ್ಲ. ಆದರೆ ಒಂದು ವಿಷಯ. ಕುರ್‌ಆನ್‌ನಲ್ಲಿ ಮದ್ಯಪಾನ ನಿಷೇಧ: 

 ಕುರಿತಿರುವ ಆದೇಶದಲ್ಲಿ ಮದ್ಯ ಎಂದರೆ 'ಮತ್ತು ಬರಿಸುವ ವತ್ತು' ಎಂದಾದ 
ಮದ್ದಿ ನಲ್ಲಿರುವ ಅಲ್ಕೋಹಾಲ್‌ ತೀರಾ ನಗಣ ವಾಗಿದೆ. ಅದು 'ಮತ್ತು' ಬರಿಸುವುದಿಲ್ಲ 
ಅದನ್ನು ಆ ಉದ್ದೇಶಕ್ಕಾಗಿ ಯಾರೂ ಸೇವಿಸುವುದೂ ಇಲ್ಲ. ಈ ಶಂತ್ರದಿಂ 
ಯಾರೂ ಅದನ್ನು ಧರ್ಮಸಮ್ಮ ತಗೊಳಿಸಲು ಪ್ರಯತ್ನಿ ಸುವುದೂ ಇಲ್ಲ. ಅಷ 
ಸೂಕ್ಷ್ಮವಾಗಿ ನೋಡಿದರೆ ಬ್ರೆಡ್‌ನಲ್ಲಿ ಸ್ವಲ್ಪ ಆಲ್ಕೋಹಾಲ್‌ ಇರುತ್ತದೆ. ಬಾಟ್ಟೆಯಃ 
ಬರುವ ಶರಬತ್ತುಗಳಲ್ಲಿಯೂ ಸ್ವಲ್ಪ ಆಲ್ಕೋಹಾಲ್‌ ಇರುತ್ತದೆ ಹಛೆಯ ದ್ರಾ। 
ಗಳಲ್ಲೂ ಅಲ್ಕೋಹಾಲ್‌ ಉಂಟಾಗುತ್ತದೆ ಈ ವಿಧಗಳಲ್ಲಿ ಅದು ನಿಷಿಃ 
ವಾಗುವುದಿಲ್ಲ ವೆಂದಾದರೆ ಔಷಧಿಗಳಲ್ಲಿ ರುವ ಆಲ್ಕೋಹಾಲ್‌ನ ಬಗ್ಗೆ ಏಶಿಷ್ಟು چ یٹ‎ 
ನಿಘಂಟುವಿನ ಅರ್ಥದ ಪ್ರಕಾರ 'ಖಮ್ರ್‌' ಎಂದರೆ ದ್ರಾಕ್ಷೆಯ ಮದ್ಧ ಎಂ! 
ತೆಗೆದುಕೊಂಡರೆ ಆಲ್ಕೋಹಾಲ್‌ ಬ್ರಾಕ್ಷೆಯ ಮದ್ಧವಲ್ಲ. ಆದ್ದರಿಂದ ಇಂಗ್ಲಿಷ 
ಮದ್ದುಗಳು ನಿಷಿದ್ದ ವಾಗಬಾರದು. ಇಂತಹ ಔಷಧಿಗಳು ಇಲ್ಲದಾಗ ನಮ್ಮ ಪಂಡಿತಃ 
ಬರೆದಿಟ್ಟಿರುವ ಧಾರ್ಮಿಕ ವಿಧಿಗಳನ್ನು ಇಂದಿನ ಎಭಿನ್ನ ಪರಿಸ್ಥಿತಿಗಳ 
ಅನ್ವಯಗೊಳಿಸಿದರೆ ಬಹಲ ತೊಂದರೆಯಾಗುತ್ತದೆ. ಇಂದು ಯೂನಾನಿ ಔಷಧಿಗಃ 
ಕೂಡಾ ಅಪ್ಪಟ ರೂಪದಲ್ಲಿ ಸಿಗುವುದು ಕಷ್ಟ. ಈ ಎಲ್ಲ ಪರಿಸ್ಥಿ ತಿಗಳನ್ನು ಮುಂದಿ 

. ತಮ್ಮ ಅಭಿಪ್ರಾಯವನ್ನು مود‎ 


೦ 'ಖಮ್ರ್‌' ಎಂದರೆ ದ್ರಾಕ್ಸೆಯ ಮದ್ಮ ಎಂಬುದು ನಿಜ. ಆದರೆ ಅದರ ಉದ್ದೇ 
ಎಲ್ಲ 'ಮತ್ತು' ಬರಿಸುವ ವಸ್ತುವಾಗಿದೆ. 'ಖಮ್ರ್‌'ನ ವ್ಯಾಖ್ಯಾನವನ್ನು ಹೀಗೆ ಮಾಡಲಾಗಿ? 
"ಬುದ್ಧಿ! ಯನ್ನು ಮರೆಸುವ ಪ್ರತಿಯೊಂದು ವಸ್ತು 'ಖಮ್ರ್‌' ಆಗಿದೆ." ಯಾವುದರ ದೊಃ 
ಪ್ರಮಾಣವು 'ಮತ್ತು' ಬರಿಸುತ್ತದೋ ಅದರ ಸೆಣ್ಣ ಪ್ರಮಾಣವೂ ಹರಾಮ್‌ (ನಿಷಿದ್ದ) ಆಗಿ 
ಎಂಬುದು ಶರೀಅತ್‌ನ ಒಂದು ನಿಯಮವಾಗಿದೆ. ಈ ಸಣ್ಣ ಪ್ರಮಾಣವನ್ನು ನಿಷೇಧಿಸಿರುವುಃ 


ಸ್ಥೆಯೆದ್‌ ಮೌದೂದಿ ಉತ್ತರಿಸುತ್ತಾರೆ 33. 


ಅದು 'ಮತ್ತು' ಬರಿಸುತ್ತದೆಂದಲ್ಲ. ಹರಾಮ್‌ (ನಿಷಿದ್ದ) ವಸ್ತುವಿನ ಬಗೆಗೆ ಮನಸ್ಸಿನಲ್ಲಿರುವ 
ಅಡೆ-ತಡೆ ದೊರವಾಗುತ್ತದೆ ಅಥವಾ ಕನಿಷ್ಠ ಪಕ್ಲೆ ಅದು ಬಲಹೀನಗೊಳ್ಳುತ್ತದೆ ಎಂಬುದೇ 
ಇದರ ಕಾರಣ. 


ಎಲ್ಲ ರೀತಿಯ ಮದ್ಯಗಳಲ್ಲಿ ನಿಜವಾಗಿ 'ಮತ್ತು' ಬರಿಸುವ ವಸ್ತು ಇದೇ 
'ಆಲ್ಕೋಹಾಲ್‌' ಆಗಿದೆ. ಆದುದರಿಂದ ಅದರ ಬಳೆಕೆಯು ಯಾವುದೇ ರೀತಿಯಲ್ಲೂ 
ಧರ್ಮಸಮ್ಮತವಾಗಲಾರದು. ಮುಸ್ಲಿಮರಲ್ಲಿ ವೈದ್ಯಕೀಯ ಶಾಸ್ತ್ರದ ಪ್ರಗತಿಯು ಒಂದು 
ದೀರ್ಪ ಕಾಲದಿಂದ ನಿಂತಿದೆ. ಹರಾಮ್‌-ಹಲಾಲ್‌ನ ವ್ಯತ್ಯಾಸವೇ ಇಲ್ಲದವರ ಕೈಗಳಲ್ಲಿಯೇ 
ಆ ವಿದೆಯ ಪ್ರಗತಿಯಿದೆ. ಅವರು ಉತ್ತಮ ಔಷಧಿಗಳ ಪೈಕಿ ಹೆಚ್ಚಿನವುಗಳಲ್ಲಿ 
ಅಲ್ಕೋಹಾಲ್‌ ಅನ್ನು ಧಾರಾಳವಾಗಿ ಬಳಸಿದ್ದಾರೆ. ಆದ್ದರಿಂದ ಇಂದು ಜನರಿಗೆ 
ಅನಿವಾರ್ಯತೆಯ ಪರಿಸ್ಥಿತಿ ಬಂದೊದಗಿದೆ. ಒಂದು ಕಾಲದವರೆಗೆ ಕಂಡು ಹಿಡಿಯಲ್ಪಟ್ಟಿ 
ಮದ್ದುಗಳನ್ನು ಮಾತ್ರ ಬಳಸಬೇಕೆಂದು ಶರೀಅತ್‌ ಬಯಸುವುದಿಲ್ಲ. ಆ ಕಾಲದ ನಂತರ 
ಕೆಂಡು ಹಿಡಿಯಲ್ಪಟ್ಟ ಮದ್ದು ಎಷ್ಟೇ ಉತ್ತಮವಾಗಿದ್ದರೂ ಅವುಗಳನ್ನು ತೊರೆದು ನಿಮ್ಮ 
ಅರೋಗ್ಯವನ್ನು ಅಪಾಯದಲ್ಲಿ ಸಿಲುಕಿಸಬೇಕೆಂದು ಅದು ಅಪೇಕ್ಷಿಸುವುದಿಲ್ಲ. ಅದ್ದರಿಂದ 
ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆ ಔಷಧಿಗಳಲ್ಲಿ ಹರಾಮ್‌ನ ಅಂಶ ಇದ್ದಾಗ್ಯೂ ಅವುಗಳನ್ನು 
ಬಳೆಸಬಹುದು. ಆದರೆ ಮುಸ್ಲಿಮರು ಒಟ್ಟಾಗಿ ವೈದ್ಯಕೀಯ ಮತ್ತು ಔಷಧಿ ತಯಾರಿಕೆಯ 
ಪ್ರಗತಿಯನ್ನು ಇಸ್ಲಾಮ್‌ಗೆ -ಅನುಗುಣವಾಗಿ ಮಾಡಲು ಪ್ರಯತ್ನಿಸುವ ತನಕ ಅವರು 
ನಾಮೂಹಿಕವಾಗಿ ತಪ್ಪಿತಸ್ಥರಾಗುವರು. 


ವೈದ್ಯಕೀಯ ಮತ್ತು ಔಷಧಿ ತಯಾರಿಯ ವಿಜ್ಞಾನವನ್ನು ಪ್ರಗತಿ ಪಡಿಸುವ ಎಲ್ಲ 
ಕಾರ್ಯವೂ ಇಸ್ಲಾಮಿನ ನೈತಿಕ ಮೇರೆಯೊಳೆಗಿರಬೇಕು. ಸಂಘಟಿತ ಪ್ರಯತ್ನದಿಂದ ಈ 
ನಾರ್ಯ ಸಾಧಿತವಾಗುವ ತನಕ ಜನರು ಅನಿವಾರ್ಯತೆಯ ನೆಪದಿಂದ ಕ್ಷಮೆ ಗಳಿಸಬಹುದು. 
ದರೆ ಸಮುದಾಯದ ಮೇಲೆ ನಿರಂತರ ಪಾಪದ ಹೊರೆ ಬೀಳುತ್ತಿರುವುದು. ಸಾಮೂಹಿಕ 
ನಾಪಗಳ ವೈಶಿಷ್ಟ್ಯವೇ ಇದಾಗಿದೆ. ಅದರಿಂದಾಗಿ ವ್ಯಕ್ತಿಗಳಿಗೆ ಅನಿವಾರ್ಯ ಪರಿಸ್ಥಿತಿ" 
ಉಂಟಾಗುತ್ತದೆ. ಅದರೆ ಸಮುದಾಯವು ತಪ್ಪಿತೆಸ್ಥವೆಂದು ಪರಿಗಣಿಸಲ್ಪಡುತ್ತದೆ. 
(ತರ್ಜುಮಾನುಲ್‌ ಕುರ್‌ಆನ್‌ : ಜೂನ್‌ 1946 ) 


Pos 


ತಕ್‌ಲೀದ್‌ನ ವಾಸ್ತವಿಕತೆ 


ಅ ನಾಲ್ಕು ಮಂದಿ ಇಮಾಮರ ತಕ್‌ಲೀದ್‌ನ ಕುರಿತು ನಿಮ್ಮ ನಿಲುವೇನು? ತಕ್‌ಲೀದನ್ನು 
ನೀವ ಧರ್ಮಸನ್ಮ ತವೆಂದು ಪರಿಗಣಿನುತ್ತೀರೋ ಇಲ್ಲ ಪೋಗಿ ನಾ 
ಯಾವ ಮೇರೆಯ ತನಈ 


೦ ನನ್ನ ' ಅಭಿಪ್ರಾಯವೇನೆಂದರೆ ಓರ್ವ ವಿದ್ವಾಂಸನಾದ ವ್ಯಕ್ತಿಯು ನೇರವಾಗಿ 
ಕುರ್‌ಆನ್‌ ಮತ್ತು ಸುನ್ನತ್‌ನಿಂದ ಸರಿಯಾದ ವಿಧಿಯನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. 
ಈ ರೀತಿಯ ಸಂಶೋಧನೆಯಲ್ಲಿ ಹಿಂಗಾಮಿಗಳಾದ ಪಂಡಿತರ ಪರಿಣತ ಅಭಿಪ್ರಾಯಗಳನ್ನೂ 
ಪರಿಗಣಿಸಬೇಕು. ಭಿನ್ನಾಭಿಪ್ರಾಯವಿರುವ ವಿಷಯಗಳಲ್ಲಿ ಎಲ್ಲ ರೀತಿಯ ಪಕ್ಟಪಾತದಿಂದ 
ಮುಕ್ತವಾಗಿ ಮುಕ್ತ ಮನಸ್ಸಿನಿಂದ'ಸಂಶೋಧನೆ ನಡೆಸಬೇಕು. ಇಮಾಮ್‌ಗಳೆ ಪೈಕಿ ಯಾರ 
ಅಭಿಪ್ರಾಯವು ಪನಿತ್ರ'ಕುರ್‌ಆನ್‌ ಮತ್ತು ಪ್ರವಾದಿಚರ್ಯಿಗೆ ಹೆಚ್ಚು ಅನುಗುಣವಾಗಿದೆಯೆಂದು 

ನೋಡಬೇಕು. ಅನಂತರ ಯಾವುದು" ಸತ್ಯವೆಂದು ಮನವರಿಕೆಯಾಗುತ್ತದೋ ا‎ 
ಅನುಸರಿಸಬೇಕು. 

ನಾನು مہوت‎ ಹದೀಸ್‌ನವರ 'ಕ್ರಮವನ್ನು ಅದರ ಎಲ್ಲ ವಿವರಣೆಗಳೊಂದಿಗೆ 
ಸರಿಯೆಂದು ಪರಿಗಣಿಸುವುದಿಲ್ಲ. ಅಂತೆಯೇ ನಾನು ಹನಫೀ ಮತ್ತು ಶಾಫಿಈ ಮದ್‌ಹಬ್‌ಗಳ 
ಬಂಧನದಲ್ಲೂ ಇಲ್ಲ. ಆದರೆ ಜಮಾಅತೆ ಇಸ್ಲಾಮೊಯಲ್ಲಿ ಸೇರುವವರ ಕರ್ಮಶಾಸ್ತ 
ಕ್ರಮವು ನನ್ನಂತೆಯೇ ಆಗಬೇಕೆಂದೇನಿಲ್ಲ. ಅವರು ಗುಂಪುಗಾರಿಕೆಯ ಪಕ್ಷಪಾತದಿಂದ 
ದೂರವಿದ್ದು, ಸತ್ಯವು, ತಮ್ಮ ಗುಂಪಿಗೆ.ಮಾತ್ರ ಸೀಮಿತವೆಂದು ಬಗೆಯದೆ ಇದ್ದರೆ ಅವರು 
ಜಮಾಲತ್‌ನಲ್ಲಿರುತ್ತಾ ತಮ್ಮ ಸಂತೃಪ್ತಿಯ ಮೇರೆಗೆ ಹನಫೀ, ಶಾಫಿಈ, ಅಹ್ಲುಲ್‌ 
ಹದೀಸ್‌ ಅಥವಾ ಇನ್ನಾವುದೇ ಕರ್ಮಶಾಸ್ತ್ರ ಕ್ರಮವನ್ನು ಅನುಸರಿಸಲು ಸ್ವತಂತ್ರರಾಗಿದ್ದಾರೆ. 


ಅ ನಾಲ್ಕು ಮಂದಿ ಇಮಾಮರ ತಕ್‌ಲೀದನ್ನು ಅಹ್ಲುಲ್‌ ಹದೀಸ್‌ನವರು ಹರಾಮ್‌ 
(ನಿಷಿದ್ದ) . ಮತ್ತು. ಶಿರ್ಕ್‌ (ದೇವಸಹಭಾಗಿತ್ತು ಆಗಿದೆಯೆಂದು ಹೇಳುತ್ತಾರೆ. ಇದ. 
ಸರಿಯೇ? ತಕ್‌ಲೀದ್‌ ಮಾಡುವವರು ಅಹ್ಲುಲ್‌ ಹದೀಸ್‌ಗಳಲ್ಲವೇ? ತಕ್‌ಲೀದ್‌ನ 
ವಾಸ್ತವಿಕತೆಯೇನು? ಅದು ಅಗತ್ಯವೇ? ' 


9 ನಿಜವಾಗಿ ಇಸ್ಲಾಮ್‌ನಲ್ಲಿ ಪ್ರವಾದಿ(ಸ) ಅವರ ಹೊರತು ಇನ್ನಾರದೇ 
ತಕ್‌ಲೀದ್‌ (ಅನುಸರಣೆ) ಇಲ್ಲ. ಪ್ರವಾದಿವರ್ಯರು(ಸ) ಕೂಡಾ ಅಲ್ಲಾಹನ ಆಜ್ಞೆ ಮತ್ತು 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 35 


ಅನುಮತಿಯ ಮೇರೆಗೆ ಮಾತ್ರ ಆದೇಶಿಸುತ್ತಾರೆ ಮತ್ತು ಆಚರಿಸುತ್ತಾರೆ ಎಂಬ ಕಾರಣಕ್ಕಾಗಿ 
ಮಾತ್ರ ಅವರ ತಕ್‌ಲೀದ್‌ (ಅನುಸರಣೆ) ಮಾಡಲಾಗುತ್ತದೆ. ಅನ್ಮಥಾ ಅನುಸರಣೆಗೆ 
ಯೋಗ್ಯನಾದವನು ಅಲ್ಲಾಹ್‌ ಮಾತ್ರವಾಗಿದ್ದಾನೆ. 


ಇಮಾಮ್‌ಗಳ ಅನುಸರಣೆಯ ವಾಸ್ತವಿಕತೆ ಏನೆಂದರೆ ಅವರು ಅಲ್ಲಾಹನ ಮತ್ತು 
ಪ್ರವಾದಿಯ ಆದೇಶಗಳ ಬಗೆಗೆ ಸಂಶೋಧನೆ ನಡೆಸಿದವರು. ಮುಸ್ಲಿಮರು ತಮ್ಮ 
ಇಬಾದತ್‌ (ಆರಾಧನೆ) ಮತ್ತು ವ್ಯವಹಾರಗಳಲ್ಲಿ ಯಾವ ಕ್ರಮವನ್ನು ಅನುಸರಿಸಬೇಕೆಂಬುದನ್ನು 
ಅವರು ಪವಿತ್ರ ಕುರ್‌ಆನ್‌ ಮತ್ತು ಸುನ್ನತ್‌ನಿಂದ ತಿಳಿದುಕೊಂಡಿದ್ದಾರೆ. ಶರೀಅತ್‌ನ 
ಮೂಲಭೂತ ತತ್ವಗಳಿಂದ ಅವರು ಅದರ ಆಂಶಿಕ ವಿಧಿಗಳನ್ನು ಪಡೆದರು. ಆದ್ದರಿಂದ 
ಅವರು ನಿಜವಾಗಿ ಅನುಸರಿಸಲ್ಪಡುವುದಲ್ಲ. ಅವರು ವಿದ್ಯೆ ಇಲ್ಲದವರಿಗೆ ವಿದೆಯ ಒಂದು 
ಅಧಿಕೃತ ಮತ್ತು ನಂಬಲರ್ಹ ಮಾಧ್ಯಮ ಮಾತ್ರವಾಗಿದ್ದಾರೆ. ಯಾರು ಸ್ವಯಂ ಅಲ್ಲಾಹನ 
ದೇಶಗಳನ್ನು ಮತ್ತು ಪ್ರವಾದಿ ಚರ್ಯೆಯನ್ನು ಗಹನವಾಗಿ ಕಲಿತಿಲ್ಲವೋ, ಯಾರು 
ನರ್ಮದ ವಿಧಿಗಳನ್ನು ಕಂಡು ಹಿಡಿಯುವ ಸಾಮರ್ಥ್ಯ ಹೊಂದಿಲ್ಲವೋ ಅವರ ಮಟ್ಟಿಗೆ 
ವಿದ್ವಾಂಸರು ಮತ್ತು ಇಮಾಮ್‌ಗಳ ಪೈಕಿ ಯಾರ ಮೇಲೆ ಅವರಿಗೆ ಭರವಸೆಯಿದೆಯೋ 
ಅವರು ತೋರಿಸಿದ ಕ್ರಮವನ್ನು ಅನುಸರಿಸುವುದಲ್ಲದೆ ಅನ್ಮ ದಾರಿಯಿಲ್ಲ. ಯಾರಾದರೂ 
ಈ ನೆಲೆಯಲ್ಲಿ ಅವರನ್ನು ಅನುಸರಿಸಿದರೆ ಅದನ್ನು ಆಕ್ಸೇಪಿಸಲು ಯಾವ ಕಾರಣವೂ ಇಲ್ಲ. 
ಅದರೆ ಯಾರಾದರೂ ಅವರನ್ನೇ ಸ್ವಯಂ ಅನುಸರಣೆಗೆ ಯೋಗ್ಯರೆಂದು ಬಗೆದರೆ ಅಥವಾ 
ತಿ ರೀತಿ ಅವರ ಅನುಸರಣೆ ಮಾಡಿದರೆ ಅದು ಆಕ್ಷೇಪಾರ್ಹವಾಗುತ್ತದೆ. ನಿಜವಾದ 
ಅನುಸರಣೆಗೆ ಯೋಗ್ಯನಾದವನನ್ನು ಯಾವ ರೀತಿ ಅನುಸರಿಸಲಾಗುತ್ತದೋ ಆ ರೀತಿ 
೨ವರನ್ನು ಅನುಸರಿಸಿದರೆ ಅಂದರೆ ಇಮಾಮ್‌ಗಳ ಪೈಕಿ ಯಾರಾದರೂ ನಿಶ್ಚಯಿಸಿದ 
ಶ್ರಮವನ್ನು ತೊರೆದರೆ ಧರ್ಮವನ್ನೇ ತೊರೆದಂತೆ ಎಂದು ಭಾವಿಸುವುದು ಮತ್ತು 
ಯಾವುದಾದರೂ ಒಂದು ವಿಷಯವು ಒಂದು ಆಯತ್‌ ಅಥವಾ ಪ್ರಾಮಾಣಿಕ ಹದೀಸ್‌ಗೆ 
ನಿರುದ್ಧವಾಗಿದೆ ಎಂದು ಸ್ಪಷ್ಟವಾದ ಬಳಿಕವೂ ಆ ಇಮಾಮರನ್ನೇ ಅನುಸರಿಸುವೆನೆಂದು 

ನಟ್ಟು ಹಿಡಿಯುವುದು ಖಂಡಿತ ಶಿರ್ಕ್‌ ಆದೀತು. 
(ತರ್ಜುಮಾನುಲ್‌ ಕುರ್‌ಆನ್‌ ಜುಲ್ವೆ-ಅಕ್ಟ್ರೋಬಲರ್‌ 1944) 


ಹನಫೀ ಮದ್‌ಹಬ್‌ ಮತ್ತು ಹದೀಸ್‌ 


ಅ ಕೆಲವು ಕರ್ಮಗಳ ವಿಷಯದಲ್ಲಿ ಇಮಾಮ್‌ ಲೆಬೂಹನೀಫಾರ(ಥಿ ಹೇಳಿಕೆಗಳು 
ಸಹೀಜ್‌ ಹದೀಸ್‌ಗಳಿಗೆ ವಿರುದ್ದವಾಗಿ ಕಾಣುತ್ತದೆ. ಉದಾ: ಇಮಾಮರ ಹಿಂದೆ 
ಸೂರಃ ಫಾತಿಹಾ ಪಠಿಸುವುದು ನಮಾರ್‌ನಲ್ಲಿ ರಫಅಯದ್ಧೆನ್‌ (ಅರ್ಥಾತ್‌ 
ಕ್ಲೆಯೆತ್ತುವದು. ಜೋರಾಗಿ ಆಮೊನ್‌ ಹೇಳುವುದು ಮತ್ತು ಜುಮಾ ನಮಾರ್‌ಗೆ 
ನಗರವಾಗಬೆಕೆಂಬ ಶರ್ತ ಇತ್ಯಾದಿ ವಿಷಯಗಳು. ಈ ಎಲ್ಲ ವಿಷಯಗಳಲ್ಲಿ ಇಮಾಮ್‌ರ 
(ಅಬೂಹನೀಫಾದ್ರ ಹೇಳಿಕೆಗಳು ಕುರ್‌ಆನ್‌ ಮತ್ತು ಹದೀಸ್‌ಗಳಿಂದ ಪಡೆದವುಗಳೆಿ 
ಹಾಗಿದ್ದರೆ ಆ ಹದೀಸ್‌ಗಳು ಯಾವುವು? ಮುಹದ್ದಿಸ್‌ (ಹದೀಸ್‌ ವಿದ್ವಾಂಸರುಗಳು 
ಅವುಗಳನ್ನು ಸಹೀಹ್‌ (ಸರಿಯಾದುದು ಎಂದು ಷರಿಗಣೆಸುವರೇ? 


೦ ಇಮಾಮ್‌ ಅಬೂಹನೀತಾ, ಇಮಾಮ್‌ ಶಾಫಿಠಈ ಮತ್ತು ಇಮಾಮ್‌ 
ಮಾಲಿಕ್‌(ರ) ಅವರ ಮದ್‌ಹೆಬ್‌ (ಕರ್ಮಶಾಸ್ತ್ರ)ಗಳ ಅನೇಕ ವಿಧಿಗಳು ಹದೀಸ್‌ಗಳಿಗೆ 
ವಿರುದ್ಧವಾಗಿದೆಯೆಂದು ಅಹ್ಲೆ ಹದೀಸ್‌ನವರು ಆಕ್ಲೇಪಿಸಿದ್ದಾರೆ. ಅದಕ್ಕೆ ಆ ಇಮಾಮರುಗಳ 
ಅನುಯಾಯಿಗಳು ಉತ್ತರವನ್ನೂ ನೀಡಿದ್ದಾರೆ. ಒಬ್ಬನು ಸ್ವಯಂ ಧರ್ಮಜ್ಞಾನಿಯಾಗಿದ್ದು 
ಧರ್ಮವಿಧಿಗಳನ್ನು ಕಂಡು ಹಿಡಿಯುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವನು ಉಭಯತರರ 
ನಡುವೆ ವ್ಯತ್ಕಾಸಗಳನ್ನು ಗಮನಿಸಬಲ್ಲನು. ಹದೀಸ್‌ಗೆ ಅನುಗುಣವಾಗಿರುವುದನ್ನು 
ಅಳವಡಿಸಿಕೊಳ್ಳಲು ಮತ್ತು ಅದಕ್ಕೆ ವಿರುದ್ಧವಾಗಿರುವುದನ್ನು ಬಿಟ್ಟು ಬಿಡಲು ಅವನಿಗೆ 
ಅಧಿಕಾರವಿದೆ. ಆದರೆ ಈ ವಿಧಿಗಳ ವಿಷಯದಲ್ಲಿ ತರ್ಕ-ವಿತರ್ಕಗಳಲ್ಲಿ ತೊಡಗಿರುವ 
ಸಾಮಾನ್ಯ ہہ‎ ಹದೀಸ್‌ನವರ ಸ್ಥಿತಿಯು ಸಾಮಾನ್ನ ಹನಫೀಗಳಿಗಿಂತ 
ಉತ್ತಮವಾಗಿದೆಯೆಂದು. ಹೇಳುವಂತಿಲ್ಲ. ಹನಫೀಗಳು ತಕ್‌ಲೀದ್‌ ಮಾಡುವಂತೆಯೇ 
ಅವರೂ ತಕ್‌ಲೀದ್‌ ಮಾಡುತ್ತಾರೆ. ಅವರು ತಮ್ಮ ಉಲೆಮಾಗಳ ಮೇಲೆ ಭರವಸೆಯಿಡುತ್ತಾರೆ. 
ಹನಫೀಗಳು ತಮ್ಮ ಉಲೆಮಾಗಳನ್ನು ನಂಬುತ್ತಾರೆ. ಅವರಲ್ಲಿ ಸ್ವಯಂ ಸಂಶೋಧನಾ 
ಸಾಮರ್ಥ್ಯವಿಲ್ಲ. ಧರ್ಮವಿಧಿಗಳನ್ನು ಸಂಶೋಧಿಸಿ ತಿಳಿದುಕೊಳ್ಳುವಷ್ಟು ಹದೀಸ್‌ನ 
ಜ್ಞಾನವನ್ನಾಗಳೀ ತತ್ವಗಳನ್ನು ಗ್ರಹಿಸಿಕೊಳ್ಳುವಷ್ಟು ವಿವೇಕವಾಗಲೀ ಅವರಿಗೆ "ಇಲ್ಲ. 
ಇಮಾಮ್‌ನ ಹಿಂದೆ ಸೂರಃ ಫಾತಿಹಾ ಓದುವುದು, ಕೈಯೆತ್ತವುದು ಅಥವಾ 'ಆಮೂನ್‌' 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 37 


ಸೋರಾಗಿ ಹೇಳುವುದು ಇವೆಲ್ಲ ಹದೀಸ್‌ನಿಂದ ಸಿದ್ದಪಟ್ಟ ವಿಷಯಗಳಾಗಿವೆ. ಅದರ 
ರುದ್ಧವಾದುದು ಹದೀಸ್‌ನಿಂದ ಸಾಬೀತಾಗಿಲ್ಲ ಎಂಬ ಅವರ ಹೇಳಿಕೆಗಳು ತಕ್‌ಲೀದ್‌ 
ಅನುಕರಣೆ) ಆಧಾರದಲ್ಲಿಯೇ ಹೊರತು ಇಜ್ತಿಹಾದ್‌ನ (ಸಂಶೋಧನೆ) ಆಧಾರದಲ್ಲಿ 
'ಲ್ಲ. ಆದುದರಿಂದ ಅವುಗಳಿಗೆ ಮೌನವೇ ಸೂಕ್ತ ಉತ್ತರ. ಅದರೆ ಧರ್ಮದ ಜ್ಞಾನವಿರುವವರು 
4 ಸಮಸ್ಯೆಗಳ ಕುರಿತು ಏನಾದರೂ ಹೇಳಬಹುದು. 


ಇಮಾಮ್‌ನ ಹಿಂದೆ ಸೂರಃ ಫಾತಿಹಾ ಓದುವುದರ ಕುರಿತು ನಾನು ಅಧ್ಯಯನ 
ಡೆಸಿದ ಪ್ರಕಾರ ಸರಿಯಾದ ವಿಧಾನವೇನೆಂದರೆ ಇಮಾಮ್‌ ಜೋರಾಗಿ ಓದುವಾಗ 
ಖಕ್ತದೀ ಸುಮ್ಮನಿರಬೇಕು. ಇಮಾಮ್‌ ಮೌನವಾಗಿ ಓದುವಾಗ ಮುಕ್ತದೀ ಕೂಡಾ 
ಇತಿಹಾ ಓದಬೇಕು. ಈ ರೀತಿ ಮಾಡುವುದರಿಂದ ಯಾವುದೇ ಕುರ್‌ಆನ್‌ನ ಆಜ್ಞೆ ಮತ್ತು 
ಬಾವುದೇ ಹದೀಸ್‌ಗೆ ವಿರುದ್ಧವಾಯಿತೆಂಬ ಆಶಂಕೆ ಇರುವುದಿಲ್ಲ. ಎಲ್ಲ ವಿಧದ 
ಧಾರಗಳನ್ನು ನೋಡಿ ಈ ಮಧ್ಯಮ ಮಾರ್ಗವನ್ನು ಅವಲಂಬಿಸಬಹುದಾಗಿದೆ. ಇಮಾಮ್‌ 
ಸಾಲಿಕ್‌(ರ) ಮತ್ತು ಇಮಾಮ್‌ ಅಹ್ಮದ್‌ ಕೂಡಾ ಇದನ್ನೇ ಅಂಗೀಕರಿಸಿದ್ದಾರೆ. ಆದರೆ 
ಬನು ಇಮಾಮ್‌ನ ಹಿಂದೆ ಎಂದೂ ಫಾತಿಹಾ ಓದುವುದಿಲ್ಲ ಅಥವಾ ಯಾವಾಗಲೂ 
ದುತ್ತಾನೆ ಎಂದಾದರೆ ಅಂಥವನ ನಮಾರು್‌ ಆಗುವುದಿಲ್ಲವೆಂದು ನಾವು ಹೇಳುವಂತಿಲ್ಲ. 
ಕೆಂದರೆ ಎರಡೂ ವಿಧಾನಗಳಿಗೆ ಬಲವಾದ ಆಧಾರಗಳಿವೆ. ಅವನು ಬೇಕು ಬೇಕೆಲದೇ 
ಜ್ಞೋಲ್ಲಂಘನೆ ಮಾಡುವುದಿಲ್ಲ. ಬದಲಾಗಿ ಅವನ ಅಭಿಪ್ರಾಯ ಪ್ರಕಾರ ಆಧಾರದಿಂದ 
'ಬೀತಾದ ಆಜ್ಞೆ ಪ್ರಕಾರವೇ ಅವನು ವರ್ತಿಸುತ್ತಾನೆ. ಆದುದರಿಂದ ಶರೀಲತ್‌ನ 
ಸರ್ಮಶಾಸ್ತ್ರ) ಆಜ್ಞೆಯನ್ನು ಬೇಕೆಂತಲೇ ಉಲ್ಲಂಘಸುವವನ ಮೇಲೆ ಹೊರಿಸುವಂತಹ 
ಸೋಪವನ್ನು ಇವನ ಮೇಲೆ ಹೊರಿಸಲಾಗದು. 


ಇನ್ನು ಕೈಯೆತ್ತುವುದಕ್ಕೆ ಮತ್ತು 'ಅಮೂನ್‌' ಜೋರಾಗಿ ಪಠಿಸುವುದಕ್ಕೆ ಪರವಾದ 
ತ್ತು ವಿರುದ್ಧವಾದ ಆಧಾರಗಳು ನನಗೆ ಸಮಾನವಾಗಿ ಗೋಚರಿಸುತ್ತವೆ. ಆದುದರಿಂದ 
ನೆಗಳನ್ನು ಮಾಡುವವನು ಹದೀಸ್‌ಗೆ ವಿರುದ್ಧವಾಗಿ ನಡೆಯುವುದಿಲ್ಲ ಮತ್ತು ಅವುಗಳನ್ನು 
ಇಡದವನನ್ನೂ ಹದೀಸ್‌ ವಿರೋಧಿಯೆಂದು ಆರೋಪಿಸುವಂತಿಲ್ಲ. ಶರೀಅತ್‌ವಾಹಕ 
ರ್ಕಾತ್‌ ಪ್ರವಾದಿ(ಸ) ಅಷರು ವಿವಿಧ ಸಮಯಗಳಲ್ಲಿ 'ವಿವಿಧ ರೀತಿಯಲ್ಲಿ ಮಾಡಿ 
ಇರಿಸಿದ್ದಾರೆಂದು ನಾನು ಭಾವಿಸುತ್ತೇನೆ. ಅದೇ ರೀತಿಯಲ್ಲಿ ಸಹಾಬಿಗಳು ಕೂಡಾ 
ಇಡಿದ್ದಾರೆ. ಈಗ ಒಬ್ಬನು ಯಾವುದೇ ವಿಧಾನವನ್ನು ಅನುಸರಿಸಿದರೂ ಅವನು ಶರೀಲತ್‌ 
ಲಕನಾಗುತ್ತಾನೆ. ಅವನನ್ನು ಅನ್ಮನೆಂದು ಭಾವಿಸಿ ತಿರಸ್ಕಾರದಿಂದ ನೋಡಲು ಕಾರಣವೇ 


38 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಇಲ್ಲ ಅಥವಾ ಅವನನ್ನು ನಾವು ಮೆಚ್ಚು: ವಂತಹ ವಿಧಾನದೆಡೆಗೆ ಬಲವಂತವಾಗಿ ಎಳೆದ 
ತರುವುದೂ ಸೂಕ್ತವಲ್ಲ. ಕೈಯೆತ್ತುವ ಅಥವಾ ಎತ್ತದಿರುವ, 'ಅಮೂನ್‌' ಜೋರಾಗಿ ಹೇಳು 
ಅಥವಾ ಹೇಳದಿರುವ ವಿಷಯಗಳು ಒಂದನ್ನು ಮಾಡಲೇಬೇಕು, ಇನ್ನೊ೦ದನು 
ಮಾಡಲೇಬಾರದು ಎಂದು ಹೇಳಿಕೊಳ್ಳುವಂತಹ ದೊಡ್ಡ ಮಹತ್ವದ ವಿಷಯವೇನೂ ಅಲ್ಲ 

ಜುಮಾ ನಮಾರುಖ್‌ಗೆ ನಗರವಾಗಬೇಕೆನ್ನುವ ಸಾಮಾನ್ಯ ಹನಫೀ ಉಲೆಮಾಗಳೊಂದಿ। 
ನನಗೆ ಭಿನ್ನಾಭಿಪ್ರಾಯವಿದೆ. ನನ್ನ ಅಧ್ಯಯನ ಪ್ರಕಾರ ಈ ವಿಷಯದಲ್ಲಿ ನಂತರದ ಕಾಲಃ 
ಜನರು ಇಮಾಮ್‌ ಅಬೂಹನೀಫಾರ(ರ) ಸೆಂಶೋಧಿತ ಆಧಾರಗಳನ್ನು ಸರಿಯಾ; 
ಅರ್ಥಮಾಡಿಕೊಳ್ಳಲಿಲ್ಲ. ಇಮಾಮ್‌ ಅಬೂಹನೀಫಾರ(ರ) ಇಂಗಿತವೇನಾಗಿತ್ತೆಂದರೆ ಜುಮ 
سوہ‎ ವ್ಯವಸ್ಥೆಯು ಒಂದು ಪ್ರದೇಶದಲ್ಲಿ ಕೇಂದ್ರೀಯ ಸ್ಥಾನ ಪಡೆದಿರುವಂತಃ 
ಜನವಾಸದ ಸ್ಥಳೆದಲ್ಲಿ ಆಗಬೇಕು. ಇದು ಹದೀಸ್‌ಗೆ ಸಂಪೂರ್ಣ ಅನುಸಾರವಾಗಿದೆ. ಆದ 
ಅನಂತರದವರು ನಗರವನ್ನು ನಿರ್ಧರಿಸುವ ಕಾರ್ಯದಲ್ಲಿ ಬಹಳಷ್ಟು ತರ್ಕ ನಡೆಸಿದ್ದಾ 
ಮತ್ತು ಅದಕ್ಕೆ ಯಾವುದೇ ಪುರಾವೆಯೂ ಇಲ್ಲದಂತಹ ಅನೇಕ ಶರ್ತಗಳನ 
ಸೇರ್ಪಡೆಗೊಳಿಸಿದ್ದಾರೆ. (ತರ್ಜುಮಾನುಲ್‌ ಕುರ್‌ಆನ್‌ ಜುಲ್ಳಾ-ಆಕ್ಟೋಬರ್‌ یی‎ 


ಮದ್‌ಹಬ್‌ ಬದಲಿಸುವುದು 


ನಾಲ್ಕು ಮದ್‌ಹಬ್‌ಗಳ ಪೈಕಿ ಯಾವುದಾದರೊಂದನ್ನು ಅನುಸರಿಸುವುದು ಹಿಂದಿನ 
ಕಾಲಗಳಿಗಿಂತ ಈ ಕಾಲದಲ್ಲಿ ಕಡ್ಡಾಯವಾಗಿ ಬಿಟ್ಟಿದೆ ಅದರೆ ವಿದ್ವಾಂಸನೊಬ್ಬನಿಗ' 

' ಈನಾಲ್ಕು ಪ್ರಸಿದ್ದ ಮದ್‌ಹಬ್‌ಗಳನ್ನು ಬಿಟ್ಟು ಹದೀಸ್‌ನಂತೆ ನಡೆಯಲು ಅಥಾ 
ಇಜ್ಜಿಹಾದ್‌ (ಸಂಶೋಧನ ನಡೆಸಲು ಅಧಿಕಾರವಜಿಯೇ? ಅಧಿಕಾರವಿಲ್ಲ ವೆಂದಾಜರೆ 
پت‎ ಆಧಾರವೇನು? ಆ ವಿದ್ವಾಂಸನು ಮಾಡುವುದು ಸರಿಯೆಂದಾದರೆ ತಹ್ತಾವಿಯಲ್ಲಿ 
ಉಲ್ಲೇಖವಾಗಿರುವ ದೊಡ್ಡ ಕರ್ಮಶಾಸ್ತ್ರ ಪಂಡಿತನೊಬ್ಬನ ಈ ಕೆಳಗಿನ ಮಾತಿನ 
ಅರ್ಥವೇನು? 


"ಸಂಶೋಧನೆ ನಡೆಸಿ ಆಧಾರ ಸಹಿತ ಒಂದು ಮದ್‌ಹಬನ್ನು ಬಿಟ್ಟು ಇನ್ನೊ ೦ದು 
ಮದ್‌ಹಬ್‌ಗೆ ಹೋಗುವುದು ದಂಡಿನಾರ್ಹ ಅಪರಾಧಬಾಗಿದೆ" 


೦ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ವಿದ್ವಾಂಸನ ಮಟ್ಟಿಗೆ ತಕ್‌ಲೀದ್‌ (ಒಂದು 
ರ್ಕುಶಾಸ್ತ್ರ ರೀತಿಯನ್ನು ಅಂಧವಾಗಿ ಅನುಸರಿಸುವುದು) ಮಾಡುವುದು ಸಿಂಧುವಲ್ಲ. ಅದು 
'ಪವೂ ಅದಕ್ಕಿಂತ ಭೀಕರವೂ ಆಗಿದೆ." ಆದರೆ ಒಂದು ವಿಷಯ ನೆನಪಿಡಬೇಕು. 
ನೇನೆಂದರೆ ಒಬ್ಬನು ಸಂಶೋಧನೆ ನಡೆಸಿದ ನಂತರ ಒಂದು ಮದ್‌ಹಬ್‌ನ ವಿಧಾನವನ್ನು 
ತ್ತು ತತ್ವಗಳನ್ನು ಅನುಸರಿಸುವುದು ಒಂದು ವಿಷಯವಾದರೆ, ತಕ್‌ಲೀದ್‌ ಮಾಡುತ್ತಲೇ 
ಸಿವೆನೆಂದು ಶಪಥ ಹಾಕುವುದು ಬೇರೆಯೇ ವಿಷಯವಾಗಿದೆ. ಇದನ್ನು ನಾನು ಸರಿಯೆಂದು 
'ವಿಸುವುದಿಲ್ಲ. ಇನ್ನು ತಹ್ತಾವಿಯಲ್ಲಿರುವ ನೀವು ಉದ್ಧರಿಸಿದ ಫತ್ವಾ (ಧರ್ಮವಿಧಿ)ದ 
ತೆಯ. ಅದನ್ನು ಎಷ್ಟೇ ದೊಡ್ಡ ವಿದ್ವಾಂಸನು ಬರೆದಿದ್ದರೂ ಅದನ್ನು ಅಂಗೀಕಾರಾರ್ಹವೆಂದು 
ನು ಭಾವಿಸುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಕೇವಲ. ಸ್ವಾರ್ಥಕ್ಕಾಗಿ ಒಂದು ಮದ್‌ಹಬನ್ನು 
رید‎ ಇನ್ನೊಂದನ್ನು ಕಾ ಪಾಪವಾಗಿದೆ. ಸಂಶೋಧನೆ ನಡೆಸಿ ಸಾನೆ 
ಡುವುದಾದರೆ ಅದು “ಪಾಪವಲ್ಲ. y 

(ತರ್ಜುಮಾನುಲ್‌ ಕುರ್‌ಆನ್‌ .مھ‎ ಅಕ್ಟೋಬರ್‌ 1944) 


کدمہ 


تحت 


ಅ ವಹ್ಞಾಬಿ ಪಂಥದ ಸ್ಥಾಪಕ ಯಾರು? ಆದರ ವಿಶಿಷ್ಟ ನಂಬಿಕೆಗಳೇನು? ಭಾರಶಣ 
ಅದರ ಬೋಧನೆಗಳು ಪ್ರಚಾರವಾದದ್ದು ಹೇಗೇ ಮುಸ್ಲಿಮ್‌ ಉಲಮಾಗಳು ಅದ; 
ಖಂಡಿಸಿರಲಿಲ್ಲವೇ? ಖಂಡಿಸಿದ್ದಲೆ ಹೇಗೆ ಈ ಪಂಥವು ಇಸ್ಲಾಮಿನ ಪ್ರಚಾರಬ 
ಭಾಗವಹಿಸಿತ್ತೇ ಅಥವಾ ಅದರ ಅಷಪ್ರಚಾರದಲ್ಲೇಳಿ 


۱ ೦ ವಹ್ಮಾಬಿ ಎಂಬುದು ಯಾವುದೇ ಪಂಥದ ಹೆಸರಲ್ಲ. ಇದು ಅಷ್ಟು! 
ಹದೀಸ್‌ಗಳನ್ನು ಮತ್ತು ಮುಹಮ್ಮದ್‌ ಬಿನ್‌ ಅಬ್ದುಲ್‌ ವಹ್ಹಾಬ್‌ರ ಅನುಯಾಯಿಗಳಃ 
ಅಣಕಿಸಲು ಇಟ್ಟ ಹೆಸರಾಗಿದೆ. ಅಹ್ಲುಲ್‌ ಹದೀಸ್‌ ಒಂದು ಪುರಾತನ ವಿಚಾರಧಾರೆಯಾಗಿ 
ನಾಲ್ಕು ಮಂದಿ: ಇಮಾಮರ ಕಾಲದಿಂದಲೇ ಆ ವಿಚಾರಧಾರೆಯಿತ್ತು. ಇದು ಯಾವುಃ 
ಇಮಾಮರ ಅನುಸರಣೆಗೆ ಬದಲಾಗಿ ನೇರವಾಗಿ ಕುರ್‌ಆನ್‌ ಮತ್ತು ಹದೀಸ್‌ನೀ 
ವಿಧಿಗಳನ್ನು ಸಂಶೋಧಿಸುವವರ ಗುಂಪಾಗಿದೆ. ಮುಹಮ್ಮದ್‌ ಬಿನ್‌ ಅಬ್ದುಲ್‌ یچ‎ 
ಅನುಯಾಯಿಗಳು ನಿಜವಾಗಿ ಹ೦ಬಲಿ ಮದ್‌ಹಬ್‌ನ ಜನರಾಗಿದ್ದಾರೆ. ಅವರ ಅಕಾಇಃ 
(ವಿಶ್ವಾಸ-ಶ್ರದ್ದೆಗಳು) ಮತ್ತು ಕರ್ಮಶಾಸ್ತ್ರವು ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌( 
ಅವರದ್ದೇ ಆಗಿದೆ. ಈ ವರ್ಗದ ಜನರು ಭಾರತದಲ್ಲಿ ಬಹುಶಃ ಎಲ್ಲಿಯೂ ಇಲ್ಲ. ಇ 
ವಹ್ನಾಬಿ ಎಂದು ಹೇಳುವುದು ಅಹ್ಲುಲ್‌ ಹದೀಸ್‌ಗಳನ್ನೇ ಆಗಿದೆ. ಪ್ರಾರಂಭದಲ್ಲಿ ಅವ 
ಅನೇಕ ಉತ್ತಮ ಕೆಲಸಗಳನ್ನು ಮಾಡಿದ್ದರು. ಈಗಲೂ ಅವರಲ್ಲಿ ಒಳ್ಳೆಯವರಿದ್ದಾರೆ. ಜಃ 
ಅವರಲ್ಲಿ ಅನೇಕ ಅವಿವೇಕಿ ಮತ್ತು ಜಗಳಗಂಟಿ ಜನರೂ ಸೇರಿಕೊಂಡದ್ದಾರೆ. ಅವ 
ಸಣ್ಣ ಸಣ್ಣ ವಿಷಯಗಳಲ್ಲಿ ವ್ಯರ್ಥ ತರ್ಕ ಮತ್ತು ಸಂವಾದಗಳನ್ನು ನಡೆಸುತ್ತಿರುತ್ತಾ 
ಇಂತಹ ಅವಿವೇಕಿಗಳು ಹನಫೀಗಳೆಲ್ಲಿಯೂ ಧಾರಾಳ ಮಂದಿಯಿದ್ದಾರೆ. ಮುಸ್ಲಿವ 
ಸಮುದಾಯದಲ್ಲಿ” ವಾದ-ಪ್ರತಿವಾದಗಳು ಮತ್ತು ಜಗಳದ ವಾತಾವರಣವಿರುವುದು 
ಎರಡು ವರ್ಗಗಳ ಕೊಡುಗೆಯಿಂದಲೇ ಆಗಿದ. 


ಅ ನಜ್ಞ್‌ನಿಂದ ಒಂದು ಫಿತ್ಲಾ (ಕೋಭಿ ಎದ್ದೇಳಲಿದೆ ಎಂದು ಯಾವುದಾದರ 
ಹದೀಸ್‌ನಲ್ಲಿ ಬಂದಿದೆಯೇ? ಈ ಹದೀಸ್‌ ಪ್ರಸ್ತುತ ಪಂಣ'ದವಃ 
ಅನ್ರಯಿಸುತ್ತದೆಯೇ?ಿ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ" 41 


೦ ನಜ್ಞ್ನ್‌ ಅಥವಾ ಪೂರ್ವದಿಂದ ಒಂದು ಪಿತ್ನಾ ಏಳುವ ಬಗ್ಗೆ ಹದೀಸ್‌ನಲ್ಲಿ 
ರದಿಯಾಗಿದೆ. ಆದರೆ ಅದನ್ನು ಮುಹಮ್ಮದ್‌ ಬಿನ್‌ ಅಬ್ದುಲ್‌ ವಹ್ಹಾಬ್‌ರಿಗೆ 
ನ್ವಯಗೊಳಿಸುವುದು ಕುರುಡು ವಿಭಾಗೀಯ ಪಕ್ಟಪಾತದ ಪರಿಣಾಮವಾಗಿದೆ. ಒಂದು 
ರ್ಗವು ಇನ್ನೊ೦ದು ವರ್ಗದೊಂದಿಗೆ ಜಗಳಕ್ಕೆ ಇಳಿದಾಗ ಅದರ ವಿರುದ್ಧ ಎಲ್ಲ 
ಸ್ವ್ರಗೆಳನ್ನೂ ಬಳಸುತ್ತದೆ. ಎಲ್ಲಿಯವರೆಗೆಂದರೆ ಅವರು ಅಲ್ಲಾಹ್‌ ಮತ್ತು ಪ್ರವಾದಿಯನ್ನು 
ನಡಾ ಜಗಳದ ಒಂದು ಪಕ್ಟವಾಗಿ, ಮಾರ್ಪಡಿಸಲೂ ಹೇಸುವುದಿಲ್ಲ. 

(ತರ್ಜುಮಾನುಲ್‌ ಕುರ್‌ಆನ್‌ ಜುಲ್ಗೆ-ಅಕ್ಟ್ರೋಬರ್‌ 1944) 


وک رت ರಮರಾನ್‌ನಲ್ಲಿ‏ 


ಸಾಮಾನ್ಯವಾಗಿ ವಿದ್ವಾಂಸರು ತರಾವೀಹ್‌ ನಮಾರುನ್ನು ಇಶಾ ನಮಾರ್‌‏ 011ف 
ಜತೆಗೆ ನಿರ್ವಹಿಸುವುದು ಉತ್ತಮವೆನ್ನುತ್ತಾರೆ ತರಾವೀಹ್‌ ಜಮಾಲತ್‌ ಸುನ್ನಃ‏ 
ಮುಕ್ಕಿದ ಕೆಫಾಯಃ ಎಂದೂ ಹೇಳುತ್ತಾರೆ ಅರ್ಥಾತ್‌: ಒಂದು ಊರಿನಃ‏ 
ತರಾವೀಹ್‌ ನಮಾರುನ್ನು ಜಮಾಲತ್‌ ಸಹಿತ ನಿರ್ವಹಿಸದೆ ಇದ್ದರೆ ಊರಿನವರೆಲ‏ 
ತಟ್ಟಿತಶ್ತರಾಗುವರು. ಇಬ್ಬರಾದರೂ ಸೇರಿ ಮಸೀದಿಯಲ್ಲಿ ಸಾಮೂಹಿಕವಾ‏ 

 ತರಾವೀಹ್‌ ನಮಾರ್‌ ನಿರ್ವಹಿಸಿದರೆ ಎಲ್ಲರೂ ಜಮಾಲತ್‌ ತೊರೆದ ಪಾಪದಿಂ. 

- ಮುಕ್ತರಾಗುವರು. ಇದು ಸರಿಯೆ? ಇದು ಸರಿಯಾಗಿದ್ದರೆ ಹ. ಅಬೂಬಕರ್‌ 
ಅವರ ಕಾಲದಲ್ಲಿ ಇಬನ್ನು ಏಕೆ ಆಚರಿಸಲಿಲ್ಲ? ಅಂದಿನ ಮುಸ್ಲಿಮರ ಬಗ್ಗೆ ಇರು 
ವಿಧಿಯೇನು? ಅವರೆಲ್ಲರೂ ತರಾವೀಹ್‌ ನಮಾರ್‌ ಜಮಾಲತ್‌ ಸಹಿತ ಪಠಿಸ 
ಕಾರಣ ತಪ್ಪಿತಸ್ಥಲಾಗಿದ್ದರ? 
دہ‎ ತರಾವೀಹ್‌ ನಮಾರುನ್ನು ಆರಂಭ ವೇಳೆಯಲ್ಲೇ ಮಲಗುವುದಕ್ನಿಲತ ಮುಂ, 
ನಿರ್ವಹಿಸುವುದು ಕಡ್ಡಾಯವೇ? ಸಹ್ರೀಯ ಸಮಯದಲ್ಲಿ و دجو‎ 
ನಿರ್ವಹಿಸುವವನಿಗೆ ಅಷ್ಟೇ ಪುಣ್ಯ ಸಿಗಲಾರದ? ಒಂಜು ಮೇಳೆ ಸಿಗಲಾರಬೆಂದಾದ 
ಹ. ಉಮರ್‌(ಥಿ ಅವರ ಈ ಮಾತಿನ ಅರ್ಥವೇನು? "ನಮಾಡು್‌ ಮಾಡುವವರಿಗಿಂ 
ಮಲಗುವವರೇ ಉತ್ತಮರು.” 
(3) ರಮದಾನ್‌ ತಿಂಗಳಲ್ಲಿ ತಹಜ್ಜುದ್‌ಗಿಂತ ತರಾವೀಹ್‌ ಉತ್ತಮವೇ? ಒಬ್ಬ 
ಇಶಾ ನಮಾರ್‌ ಮಾಡಿ ಮಲಗಿ ತರಾವೀಜ್‌ ನಿರ್ವಹಿಸದೆಯೇ ರಾತ್ರಿ ಎದ 
ತಹಜ್ಜ್ಞುದ್‌ ನಿರ್ವಹಿಸಿದರೆ ಅವನಿಗೆ ಏನಾದರೂ ಪಾಪವಿದೆಯೇ? ತಹಜ್ಜುಣ 
ನಮಾರ್‌ಗೆ ಪವತ್ರ ಕುರ್‌ಆನ್‌ನಲ್ಲಿ ಸ್ಪಷ್ಟ ಪ್ರೇರಣೆಯಿದೆ ತರಾವೀಹ್‌ಗೆ ಆ ಸ್ಥಾ 
ಪ್ರಾಪ್ತ್ರವಿಲ್ಲ ಅಲ್ಲವೆಳಿ ಶರಾವೀಹ್‌ ಮತ್ತು ತಹಜ್ಜುದ್‌ ಎರಡನ್ನೂ ನಿರಹಿಸುವುಣ 
ಕಷ್ಟ ಸಾಧ್ಯವೆಂಬುದು ಗಮನಾರ್ಹ. 
(4) ತರಾವೀಹ್‌ನ ರಕಲತ್‌ಗಳೆಷ್ಟು? 8,20,36,400, ಈ ಖೈಕೆ ಯಾವು 
ಪ್ರವಾದಿವರ್ಯರಿಂದ(ಸ ಪ್ರಾಮಾಣಿಕವಾಗಿ ವರದಿಯಾಗಿದ? 
مم‎ ಪ್ರವಾಧಿಸು ಕೇವಲ ಮೂರು ದಿವಳ ಮೋದಿಯಲ್ಲಿ ಜಮಾಲತ್‌ ಸಹಿ 
ತರಾವೀಹ್‌ ನಿರ್ವಹಿಸಿ ಅನಂತರ ಜನರ ಹೆಚ್ಚಳವನ್ನು ಕಂಡು ” ಇದು ನಿಮ್ಮ ಮೇ: 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 43 


ಕಡ್ಡಾಯವಾಗದಿರಲಿ. ನೀವು ನಿಮ್ಮ ಮನೆಗಳಲ್ಲೇ ಈ ನಮಾಯುನ್ನು ನಿರ್ವಹಿಸರಿ. 
ಏಕೆಂದರೆ ಕಡ್ಡಾಯವಲ್ಲದ ನಮಾಡು್‌ ನಿರ್ವಹಿಸಲು ಉತ್ತಮ ಸ್ಥಳ ಮನೆಯೇ 
ಆಗಿದೆ' ಎಂದು ಹೇಳಿದ ನಂತರ ಒಬ್ಬ ಸಹಾಬಿಗೆ ಅದನ್ನು ಜಮಾಲತ್‌ ಸಹಿತ 
ಮಸೀದಿಯಲ್ಲಿ ನಿರ್ವಹಿಸುವ ಕ್ರಮವನ್ನು ಜಾರಿಗೊಳಿಸುವ ಹಕ್ಕಿಬೆಯೇ? 


೦ ತರಾವೀಹ್‌ನ' ಕುರಿತು ನನಗೆ ತಿಳಿದಿರುವುದರ ಸಾರಾಂಶ ಹೀಗಿದೆ: 


(1) ಪ್ರವಾದಿ(ಸ) ಇತರ ದಿನಗಳಿಗಿಂತ ರಮರಖಾನ್‌ ತಿಂಗಳಲ್ಲಿ ಕಿಯಾಮುಲ್ಗೈಲ್‌ಗೆ 
ಚ್ಚಿನ ಪ್ರೇರಣೆ ನೀಡುತ್ತಿದ್ದರು. ಇದರಿಂದ ರಮರುಾನ್‌ನಲ್ಲಿ ಕಿಯಾಮುಲ್ಲೈಲ್‌ 
ಶವಾದಿವರ್ಯರಿಗೆ(ಸ) ಬಹಳ ಪ್ರಿಯವಾಗಿತ್ತು ಎಂದು ತಿಳಿದು ಬರುತ್ತದೆ. 

(2) ನಂಬಲರ್ಹ ಹದೀಸ್‌ ವರದಿಗಳಿಂದ ತಿಳಿದು ಬರುವಂತೆ ಒಮ್ಮೆ ರಮರಖಾನ್‌ 
೦ಗಳಲ್ಲಿ ಪ್ರವಾದಿ(ಸ) .ಅವರು ಮೂರು ರಾತ್ರಿ ತರಾವೀಹ್‌ ನಮಾರುನ್ನು ಜಮಾಅತ್‌ 
ಹಿತ ನಿರ್ವಹಿಸಿದರು. 'ಇದು ನಿಮ್ಮ ಮೇಲೆ ಕಡ್ಡಾಯವಾದೀತೋ ಎಂದು ನನಗೆ 
!ಯವಾಗುತ್ತಿದೆ' ಎಂದು ಹೇಳಿ ಅನಂತರ ಅದನ್ನು ತೊರೆದರು. ಇದರಿಂದ, ತರಾವೀಹ್‌ಗೆ 
;ಮಾಅತ್‌ ಸುನ್ನತ್‌ ಆಗಿದೆ ಮತ್ತು ತರಾವೀಹ್‌ಗೆ ಕಡ್ಡಾಯ ನಮಾರು್‌ನ 
ಇನಮಾನವಿಲ್ಲವೆಂದು ತಿಳಿದು ಬರುತ್ತದೆ. ಜನರು ಒಂದು ಮೆಚ್ಚುಗೆಯ ಸುನ್ನತ್‌ನ 
ಏಪದಲ್ಲಿ ತರಾವೀಹ್‌ ನಮಾರುನ್ನು ನಿರ್ವಹಿಸುತ್ತಿರಬೇಕೇ ಹೊರತು ಅದನ್ನು ಕಡ್ಡಾಯ 
ಮಾರುಖ್‌ನಂತೆ: ಮಾಡಿಕೊಳ್ಳಬಾರದೆಂದು. ಪ್ರವಾದಿ(ಸ) ಬಯಸಿದ್ದರೆಂದೂ ಇದರಿಂದ 
ಳಿದು ಬರುತ್ತದೆ. 

(3) ಎಲ್ಲ ಹದೀಸ್‌ ವರದಿಗಳನ್ನು ಅವಲೋಕಿಸಿದಾಗ ತಿಳಿಯುವುದೇನೆಂದರೆ 
ವಾದಿ(ಸ) ಸ್ವತಃ ರಮರಾನ್‌ನಲ್ಲಿ: ಮಾಡಿಸಿದ ತರಾವೀಹ್‌ ನಮಾರು್‌ ಆರಂಭದ 
(ಳೆಯಲ್ಲಿ ಆಗಿತ್ತೇ ಹೊರತು ಅಂತ ಜಾಮದಲ್ಲಾಗಿರಲಿಲ್ಲ. ರಕಲತ್‌ನ ಸಂಖ್ಯೆ 8 
ಗಿತ್ತು 20 ಅಲ್ಲ (20 ಎಂಬ ವರದಿಯಿದ್ದರೂ ಅದು 8. ಎಂಬ ವರದಿಗಿಂತ 
'ಲಹೀನವಾಗಿದೆ). ಅಲ್ಲದೆ ಪ್ರವಾದಿವರ್ಯರ(ಸ) ಜತೆ ನಮಾರು್‌ ಮಾಡಿದ ಬಳಿಕ ಜನರು 
ರನೆಗೆ ಹೋಗಿ ಇನ್ನಷ್ಟು ರಕಅತ್‌ಗಳನ್ನು ನಿರ್ವಹಿಸುತ್ತಿದ್ದರು. ಆದರೆ ಆ ಹೆಚ್ಚುವರಿ 
ಕಅತ್‌ಗಳು ಎಷ್ಟಾಗಿದ್ದುವು? ಎಂಬ ಕುರಿತು ಯಾವುದೇ ಸ್ಪಷ್ಟ ವರದಿ ಸಿಗುವುದಿಲ್ಲ. 
'ದರೆ ಅನಂತರ ಹ. ಉಮರ್‌(ರ) ಅವರು 20 ರಕಅತ್‌ಗಳೆ ಕ್ರಮವನ್ನು ಜಾರಿಗೊಳಿಸಿದರು 
ಂತ್ತು ಎಲ್ಲ ಸಹಾಬಿಗಳೂ(ರ) ಅದನ್ನು ಅನುಮೋದಿಸಿದರು. ಇದರಿಂದ ತಿಳಿಯುವುದೇನೆಂದರೆ 
" ಹೆಚ್ಚುವರಿ ರಕಅತ್‌ಗಳು 12 ಆಗಿದ್ದವು. 


(4) ಪ್ರವಾದಿವರ್ಯರ(ಸ) ಕಾಲದಿಂದ ಹ. ಉಮರ್‌(ರ) ಅವರ ಕಾಲದ ತನಕ 
ದು. ಜಮಾಲಶ್‌ನಲ್ಲಿ ಎಲ್ಲರೂ ತರಾನೀಹ್‌ ನಿರ್ವಹಿಸುವ ಕ್ರಮ ಜಾರಿಯಲ್ಲಿರಲಿಲ್ಲ. 


44  ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಆಗ ಜನರು ತಂತಮ್ಮ ಮನೆಗಳಲ್ಲಿ ಅದನ್ನು ನಿರ್ವಹಿಸುತ್ತಿದ್ದರು ಅಥವಾ ಮಸೀದಿಗಳ 
ಸಣ್ಣ ಸಣ್ಣ ಜಮಾಲತ್‌ಗಳಲ್ಲಿ ಬೇರೆ ಬೇರೆಯಾಗಿ ನಿರ್ವಹಿಸುತ್ತಿದ್ದರು. ಹ. ಉಮರ್‌( 
ಅವರು ಮಾಡಿದ್ದಿಷ್ಟೇ. ಈ ಭಿನ್ನತೆಯನ್ನು ಹೋಗಲಾಡಿಸಿ ಎಲ್ಲರೂ ಒಂದೇ ಜಮಾಲತ್‌ನ 
ತರಾವೀಹ್‌ ನಿರ್ವಹಿಸುವಂತೆ ಅವರು ಆಜ್ಞಾಪಿಸಿದರು. ಅದಕ್ಕೆ ಹ. ಉಮರ್‌(ರ) ಅವಃ 
ಸ್ಪಷ್ಟ ಪುರಾವೆಯಿತ್ತು. ಪ್ರವಾದಿ(ಸ) ಮೂರು ಸಲ ತರಾವೀಹ್‌ ನಮಾರು್‌ ಜಮಾಲ 
ಸಹಿತ ನಿರ್ವಹಿಸಿದ್ದರು. ಆದ್ದರಿಂದ ಅದನ್ನು ಬಿದ್‌ಅತ್‌ ಎನ್ನುವಂತಿರಲಿಲ್ಲ. 'ಇದು جج‎ 
ಮೇಲೆ ಕಡ್ಡಾಯವಾಗದಿರಲಿ' ಎಂದು ಹೇಳಿ ಪ್ರವಾದಿ(ಸ) ಅದನ್ನು ತೊರೆದುದರಿಂದ ಅಃ 
ನಿಧನಾನಂತರ ಅದು ಕಡ್ಡಾಯವಾಗುವ ಅಪಾಯವೇ ಉಳಿಯಲಿಲ್ಲ. ಈ ಹಿನ್ನೆಲೆಯ 
ಹ. ಉಮರ್‌(ರ) ಒಂದು ಸುನ್ನತ್‌ ಎಂಬ ನೆಲೆಯಲ್ಲಿ ಅದನ್ನು ಜಾರಿಗೊಳಿಸಿದರು. اہ‎ 
ಹ. ಉಮರ್‌(ರ) ಅವರ ಧೀಮಂತಿಕೆಯ ಅತ್ಯುತ್ತಮ ನಿದರ್ಶನಗಳಲ್ಲೊಂದಾಗಿದೆ. ಅವ 
ಪ್ರವಾದಿ(ಸ) ಅವರ ಇಂಗಿತವನ್ನು ಸರಿಯಾಗಿ ಅರ್ಥ ಮಾಡಿ ಸಮುದಾಯದಲ್ಲಿ ಒಂ! 
ಉತ್ತಮ ಪದ್ಧತಿಯನ್ನು ಜಾರಿಗೊಳಿಸಿದರು. ಯಾವ ಸಹಾಬಿಯೂ(ರ) ಅದಃ 
ಆಕ್ಟೇಪಿಸದಿರುವುದು ಮಾತ್ರವಲ್ಲ ಎಲ್ಲರೂ ಅದನ್ನು ಮನಸಾರೆ ಸ್ವೀಕರಿಸಿರುವುದು ಅವ 
ಪ್ರವಾದಿ(ಸ) ಅವರ ಇಂಗಿತವನ್ನೇ ಪೂರ್ಣಗೊಳಿಸಿದ್ದಾರೆ ಎಂಬುದಕ್ಕೆ ಪುರಾವೆಯಾಗಿ; 
'ಅದನ್ನು ಕಡ್ಡಾಯಗೊಳಿಸಿಕೊಳ್ಳದಿರಲೆಂದು ಸ್ವಯಂ ಹ. ಉಮರ್‌(ರ) ಅವರು ಒವೆ 
ತರಾವೀಹ್‌ ನಮಾರು್‌ನಲ್ಲಿ ಭಾಗವಹಿಸಿರಲಿಲ್ಲ. ಅವರು ಅಬ್ದುರ್ರಹ್ಮಾನ್‌ ಬಿನ್‌ ಅಬ್ದ್‌ 
ಜತೆ ಮಸೀದಿಯಿಂದ ಹೊರಟರು ಮತ್ತು ಜನರು ತರಾವೀಹ್‌ ನಮಾರುಃ 
ನಿರ್ವಹಿಸುತ್ತಿರುವುದನ್ನು ಕಂಡು ಅದನ್ನು ಪ್ರಶಂಸಿಸಿದರು. 

(5) ಹ. ಉಮರ್‌(ರ) ಅವರ ಕಾಲದಲ್ಲಿ ತರಾವೀಹ್‌ ನಮಾರುನ್ನು ಕ್ರಮಬದ್ದವ 
ಜಮಾಲತ್‌ ಸಹಿತ ನಿರ್ವಹಿಸಲು ಆರಂಭಿಸಿದಾಗ ಎಲ್ಲ ಸಹಾಬಿಗಳ(ರ) ಒಮ್ಮತದೊಂರಿ 
20 ರಕಲತ್‌ಗಳನ್ನು ನಿರ್ವಹಿಸಲಾಯಿತು. ಅದನ್ನೇ ಹ. ಉಸ್ಮಾನ್‌(ರ) ಮತ್ತು : 
ಅಲೀ(ರ) ಅವರ ಕಾಲದಲ್ಲೂ ಅನುಸರಿಸಲಾಯಿತು. ಈ ವಿಷಯದಲ್ಲಿ ಮೂರು ಮಂ 
ಖಲೀಫಾಗಳ ಒಮ್ಮತ ಮತ್ತು ಸಹಾಬಿಗಳಾರೂ ಅದನ್ನು ವಿರೋಧಿಸದೆ ಇದ್ದು। 
ಪ್ರವಾದಿ(ಸ) ಕಾಲದಿಂದಲೇ ಜನರು 20 ರಕಅತ್‌ಗಳನ್ನು ಪಠಿಸುತ್ತಿದ್ದರೆಂಬುದ 
ಪುರಾವೆಯಾಗಿದೆ. ಆದ್ದರಿಂದಲೇ ಇಮಾಮ್‌ ಅಬೂ ಹನೀಫಾ, ಇಮಾಮ್‌ ಶಾಫಿಈ ಮಃ 
ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌(ರ) 20 ರಕಅತ್‌ಗಳನ್ನೇ ಸಮರ್ಥಿಸಿದ್ದಾರೆ. ಒಂ; 
ವರದಿಯಂತೆ ಇಮಾಮ್‌ ಮಾಲಿಕ್‌ರ ಅಭಿಪ್ರಾಯವೂ ಅದುವೇ ಆಗಿದೆ. ದಾವೂಃ 
ರಾಹಿರಿ(ರ) ಅವರೂ ಇದನ್ನೇ ದೃಢೀಕೃತ ಸುನ್ನತ್‌ ಎಂದು ಅಂಗೀಕರಿಸಿದ್ದಾರೆ. 

(6 ಹ. ಉಮರ್‌ ಬಿನ್‌ ಅಬ್ದುಲ್‌ ಅಮೀರ್‌ ಮತ್ತು ಹ. ಅಬಾನ್‌ ت‎ 
ಉಸ್ಲಾನ್‌(ರ) ಅವರು 20 ರಕಅತ್‌ಗೆ ಬದಲಾಗಿ 36 ರಕಲತ್‌ಗಳನ್ನು ನಿರ್ವಹಿಸುವ ಪದ್ಧ 


ಸೆಯದ್‌ ಮೌದೊದಿ ಉತ್ತರಿಸುತ್ತಾರೆ 45 


ಆರಂಭಿಸಿದ್ದುದರ ಕಾರಣ ಅವರ ಸಂಶೋಧನೆ 'ಖುಲಫಾಉರ್ರಾಶಿದೀನ್‌'ರ ಸಂಶೋಧನೆಗಿಂತ 
ಭಿನ್ನವಾಗಿತ್ತೆಂಬುದಲ್ಲ. ಬದಲಾಗಿ ಮಕ್ಕಾದ ಹೊರಗಿನ ಜನರೂ ಮಕ್ಕಾದವರಿಗೆ 
ಸರಿಸಮಾನರಾಗಲಿ ಎಂಬುದೇ ಅವರ ಉದ್ದೇಶವಾಗಿತ್ತು. ಮಕ್ಕಾದವರು ತರಾವೀಹ್‌ನ ಪ್ರತಿ 
ನಾಲ್ಕು ರಕಲತ್‌ಗಳ ನಂತರ ಕಅಬಾದ ತವಾಫ್‌ ಮಾಡುವುದು ರೂಢಿಯಾಗಿತ್ತು. ಈ 
ಇಬ್ಬರು ಮಹಾತ್ಮರು ಪ್ರತಿ ತವಾಫ್‌ಗೆ ಬದಲು ನಾಲ್ಕು ರಕಲತ್‌ಗಳನ್ನು ಹೆಚ್ಚುವರಿ 
ನಿರ್ವಹಿಸಲು ಆರಂಭಿಸಿದರು. ಈ ಪದ್ಧತಿ ಮದೀನಾದವರಲ್ಲಿ ರೂಢಿಯಲ್ಲಿತ್ತು. ಇಮಾಮ್‌ 
ಮಾಲಿಕ್‌(ರ) .ಅವರು ಮದೀನಾದವರ ಕ್ರಮವನ್ನೇ ಆಧಾರವಾಗಿಸುತ್ತಿದ್ದರು. ಆದ್ದರಿಂದ 
ಅವರು ನಂತರ 20 ರಕಲತ್‌ನ ಬದಲು 36 ರಕಲಅತ್‌ ಪಠಿಸಬೇಕೆಂದು ವಿಧಿಸಿದರು. 


(7) ಒಂದು ಊರಿನಲ್ಲಿ ತರಾವೀಹ್‌ ನಮಾರುಖ್‌ ಜಮಾಲತ್‌ ಸಹಿತ ನಿರ್ವಹಿಸದೆ 
ಇದ್ದರೆ ಎಲ್ಲರೂ ತಪ್ಪಿತಸ್ಥರಾಗುವರೆಂದು ವಿದ್ವಾಂಸರು ಯಾವ ಅಧಾರದಲ್ಲಿ ಹೇಳಿರುವರೆಂದರೆ 
ತರಾವೀಹ್‌ ಇಸ್ಲಾಮ್‌ನ ಒಂದು ಸುನ್ನತ್‌ ಆಗಿದೆ.: ಅದು ಖಿಲಾಫತ್‌ನ ಕಾಲದಿಂದ 
ಮುಸ್ಲಿಮ್‌ ಸಮುದಾಯದಲ್ಲಿ ಜಾರಿಯಲ್ಲಿದೆ. ಇಂತಹ ಒಂದು ಇಸ್ಲಾಮೊ ಪದ್ಧೆತಿಯನ್ನು 
ಬಿಟ್ಟು ಬಿಡುವುದು ಮಾತ್ರವಲ್ಲ ಊರಿನ ಎಲ್ಲ ಜನರೂ ಒಟ್ಟಾಗಿ ಅದನ್ನು ತೊರೆಯುವುದು 
ಧರ್ಮದ ಬಗೆಗಿನ ಸಾರ್ವತ್ರಿಕ مودعم‎ ಲಕ್ಷಣವಾಗಿದೆ. ಅದನ್ನು ಹಾಗೆಯೇ ಸಹಿಸಿದರೆ 
ಬರಬರುತ್ತಾ ಅಲ್ಲಿ ಎಲ್ಲ ಇಸ್ಲಾಮ ಪದ್ಧತಿಗಳೂ ಅಳಿದುಹೋಗುವ ಭಯವಿದೆ. 

(8) ತರಾವೀಹ್‌ಗೆ ಅತ್ಯುತ್ತಮ ಸಮಯ ಯಾವುದು ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. 
ಇಶಾದ ಜತೆ ಎಂಬುದಕ್ಕೂ ತಹಜ್ಜುದ್‌ನ ಸಮಯದಲ್ಲಿ ಎಂಬುದಕ್ಕೂ ಆಧಾರಗಳಿವೆ. 
ಆದರೆ ರಾತ್ರಿಯ ಅಂತ್ಕಜಾಮದ ಕಡೆಗೇ ಹೆಚ್ಚಿನ ಒಲವು ಕಾಣಿಸುತ್ತದೆ. ಆದರೆ ಇಶಾದ 
ಜತೆಗೆ ನಿರ್ವಹಿಸುವುದಕ್ಕೆ ಪ್ರಾಶಸ್ಯ ನೀಡಲು ಒಂದು ಬಲವಾದ ಕಾರಣವಿದೆ. ಸಾಮಾನ್ಯವಾಗಿ 
ಮುಸ್ಲಿಮರು ಇಶಾದ ಜತೆಗೇ ತರಾವೀಹ್‌ ನಮಾರು್‌ ನಿರ್ವಹಿಸಬಲ್ಲರು. ರಾತ್ರಿಯ ಅಂತ್ಕ 
ಜಾಮದಲ್ಲಿ ನಮಾರು್‌ ಮಾಡಿದರೆ ಮುಸ್ಲಿಮರ ಬಹುಸಂಖ್ಯೆಯ ಜನರು ಅದರ 
ಪುಣ್ಯದಿಂದ ವಂಚಿತರಾಗುವ ಸಾಧ್ಯತೆಯಿದ್ದು ಅದೊಂದು ದೊಡ್ಡ ನಷ್ಟವಾಗಿದೆ. ಕೆಲವು 
ಮಂದಿ ವಿದ್ವಾಂಸರು ರಾತ್ರಿಯ ಅಂತ್ಯ ಜಾಮದ ಶ್ರೇಷ್ಠತೆಯನ್ನು ಪರಿಗಣಿಸಿ ಇಶಾದ ಜತೆಗೆ 
ನಡೆಯುವ ತರಾವೀಹ್‌ನ ಜಮಾಅತ್‌ನಲ್ಲಿ ಭಾಗವೆಹಿಸದಿದ್ದರೆ ಸಾಮಾನ್ಯ ಜನರು ಒಂದೋ 
ಆ ವಿದ್ವಾಂಸರ ಬಗ್ಗೆ ಸಂಶಯಕ್ಕೆ ಒಳೆಗಾಗುವರು ಅಥವಾ ಅವರ ಅನುಕರಣೆಯಲ್ಲಿ ತಾವೂ 
ಜಮಾಅತ್‌ ತೊರೆಯಬಹುದು. ಇಲ್ಲದೆ ಹೋದರೆ ಈ ವಿದ್ವಾಂಸರು ತಮ್ಮ ತಹಜ್ಜದ್‌ 
ನಮಾರು್‌ ನಿರ್ವಹಣೆಯ ಕುರಿತು ಬಹಿರಂಗ ಪಡಿಸಬೇಕಾದೀತು. 

(ತರ್ಜುಮಾನುಲ್‌ ಕುರ್‌ಆನ್‌ ಎಪ್ರಿಲ್‌. ಮೇ 1956) 


[oe 


ಪರಸ್ಪರ ಶಪಿಸುವುದು ಮತ್ತು ವಾದ-ಪ್ರತಿವಾದ 


ಅ .ನನ್ನ ಒಬ್ಬ ವಿದ್ವಾಂಸ ಮಿತ್ರರು ಮೌಲಾನಾ ಮೌದೂದಿಯವರು 'ಮುಬಾಹಿಲಾ' 
(ಪರಸ್ಪರ ಶಪಿಸುವುದು ಮತ್ತು 'ಮುನಾಮುರಾ' (ವಾದ'ಪ್ರತಿವಾದುದ ಆಹ್ವಾನವನ್ನು 
ಏಕೆ ಸ್ವೀಕರಿಸುವುದಿಲ್ಲವೆಂದು ನನ್ನಲ್ಲಿ ವಿಚಾರಿಸಿದ್ದಾರೆ. ಪ್ರವಾದಿ(ಸ) 
ಯಹೂದಿಗಳೊಂದಿಗೆ 'ಮುಬಾಹಿಲಾ' ಮಾಡುವ ನಿರ್ಧಾರ ಕೈಗೊಂಡಿದ್ದರು. 
ಪ್ರವಾದಿಗಳು ಮತ್ತು ಸಜ್ಜನರಾದ ಪೂರ್ವಜರು 'ಮುನಾಯುರಾ'ಗಳಲ್ಲಿ 
ಭ್ಯಾಗವಹಿಸುತ್ತಿದ್ದರು. ತಮ್ಮ ವಿರೋಧಿಗಳು ಆಗಾಗ ತಮಗೆ ಪಂಥಾಹ್ವಾನ 
ನೀಡುತ್ತಿರುತ್ತಾರೆ. ತಾವು ಅವರೊಂದಿಗೆ "ಮುಬಾಹಿಲಾ' ಮಾಡುವುದಿಲ್ಲ. 
'ಮುನಾಯುರಾ' ಮಾಡುವುದಕ್ಕೂ ಹಿಂಜರಿಯುತ್ತಿೀರಿ. ನಾನು ನನಗೆ ಸಾಧ್ಯವಿರುವಷ್ಟು 
ನನ್ನ ಮಿತ್ರರಿಗೆ ತಿಳಿ ಹೇಳಲು ಪ್ರಯತ್ನಿಸಿದೆ. ಪ್ರತಿಯೊಂದು 'ಮುಬಾಹಿಲಾ' ಅಥವಾ 
'ಮುನಾಯುರಾ'ವ' ಆಹ್ವಾನ ಸ್ವೀಕರಿಸುವುದು ಕಡ್ಡಾಯವೋ ಪ್ರವಾದಿಚರ್ಯೆಯೋ 
ಅಲ್ಲ ಎಂದು ಆವರಿಗೆ ಹೇಳಿದೆ ಆದರೂ ಈ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನು 
ವ್ಯಕ್ತಪಡಿಸಿದರೆ ಇನ್ನಷ್ಟು ತೃಪ್ತಿಯಾದೀತು?ಿ 


"೦ ಪ್ರವಾದಿ) ಯಹೂದಿಗಳೊಂದಿಗೆ 'ಮುಬಾಹಿಲಾ' ಮಾಡುವ ನಿರ್ಧಾರ 
ಮಾಡಿದ್ದರು ಎಂಬ ನಿಮ್ಮ ಮಿತ್ರರ ಹೇಳಿಕೆಯು ಅವರ ತಿಳಿವಳಿಕೆಯ ಕೊರತೆಯನ್ನು 
ಸೂಚಿಸುತ್ತದೆ. 'ಮುಬಾಹಿಲಾ' ಮಾಡುವ ನಿರ್ಧಾರ ಮಾಡಿದ್ದು ಪ್ರವಾದಿಯಲ್ಲ. ಅಲ್ಲಾಹನೇ 
ಅದನ್ನು ನಿರ್ಧರಿಸಿದ್ದನು. ಈ 'ಮುಬಾಹಿಲಾ' ಮಾಡಿದ್ದು ಯಹೂದಿಗಳೊಂದಿಗಾಗಿರದೆ 
ಕ್ರೈಸ್ತರೊಂದಿಗಾಗಿತ್ತು. ಪ್ರವಾದಿ(ಸ) ಅವರ ಜೀವಮಾನದಲ್ಲಿ 'ಮುಬಾಹಿಲಾ'ದ ಈ ಒಂದು 
ಘಟನೆ ಮಾತ್ರ ನಮಗೆ ಸಿಗುತ್ತದೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಸತ್ಯನಿಷೇಧಿಗಳು 
ಅಥವಾ ಮುಸ್ಲಿಮರ ಜತೆ ಯಾವುದಾದರೂ ಭಿನ್ನಾಭಿಪ್ರಾಯ ತಲೆದೋರಿದ ಕೂಡಲೇ 
'ಮುಬಾಹಿಲಾ'ದ ಅಹ್ವಾನ ನೀಡಿ ಬಿಡುವುದು ಸರಿಯಲ್ಲ. 'ಮುಬಾಹಿಲಾ' ಎಂಬುದು 
ಭಿನ್ನಾಭಿಪ್ರಾಯವಿರುವ ವಿಷಯಗಳ ತೀರ್ಮಾನದ ಖಾಯಂ ವ್ಯವಸ್ಥೆಯೇನಲ್ಲ. ಇಂದು 
ವೃತ್ತಿಪರ ವಾದ-ಪ್ರತಿವಾದ ಮಾಡುವವರು ತಮ್ಮ ಮಲ್ಲ ಯುದ್ಧದ ಒಂದು ತಂತ್ರದ 
ರೂಪದಲ್ಲಿ 'ಮುಬಾಹಿಲಾ'ವನ್ನು ವಿಧಿವತ್ತಾಗಿ ಸೇರಿಸಿಕೊಂಡಿದ್ದಾರೆ. ಆದರೆ ಇಸ್ಲಾಮೊ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 41 


ಇತಿಹಾಸದಲ್ಲಿ ನಮಗೆ 'ಮುಬಾಹಿಲಾ'ದ ಆಹ್ವಾನವಾಗಲೀ ಅದರ ಸ್ವೀಕಾರವಾಗಲೀ 
ಗುವುದು ಬಹಳ ಕಷ್ಟ. ಸಹಾಬಿಗಳ ಮಧ್ಯೆ ದೊಡ್ಡ ದೊಡ್ಡ ಭಿನ್ನಾಭಿಪ್ರಾಯಗಳು 
ಕಲೆದೋರಿದ್ದುವು. ಕೆಲವೊಮ್ಮೆ ಕಾದಾಟವೂ ನಡೆಯಿತು. ಆದರೆ 'ಮುಬಾಹಿಲಾ' ಆದದ್ದು 
ನಾತ್ರ ಬಹಳ ಅಪರೂಪಕ್ಕೆ. ತಾಬಿಈ, ತಾಬಿವುತ್ತಾಬಿಈ ಮತ್ತು ಇಮಾಮ್‌ಗಳ ಮಧ್ಯೆ 
ಶೀವ್ರ ಸ್ವರೂಪದ ಭಿನ್ನಾಭಿಪ್ರಾಯಗಳಿದ್ದುವು. ದೊಡ್ಡ ದೊಡ್ಡ ಸಮಸ್ಯೆಗಳ ಕುರಿತು 
ಕರ್ಚೆಗಳಾದುವು. ಆದರೆ ಸಂವಾದದ ಬದಲು 'ಮುಬಾಹಿಲಾ'ದ ಕ್ರಮವನ್ನು ಅವರು 
ಹ್ವೀರಿಸಲಿಲ್ಲ. ಅನಂತರದ ಕಾಲಗಳಲ್ಲೂ ವಿದ್ವಾಂಸರ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದುವು. 
ಸರಸ್ಪರರ ಮೇಲೆ ಕುಫ್ರ್‌ (ಧರ್ಮ ಭ್ರಷ್ಟತೆ) ಮತ್ತು ಫಿಸ್ಕ್‌ (ಕರ್ಮ ಭ್ರಷ್ಟತೆ)ನ 
ನರ್ಮವಿಧಿಗಳನ್ನು ಹೊರಡಿಸಲಾಯಿತು. ಆದರೆ 'ಮುಬಾಹಿಲಾ'ವನ್ನು ಯಾರೂ ರೂಢಿಸಿ 
ಸೊಳ್ಳಲಿಲ್ಲ. 

ಪ್ರವಾದಿ ಮುಹಮ್ಮದ್‌(ಸ) ಅವರ ಕಾಲದಲ್ಲೂ ಅವರ ವಿರೋಧಿಗಳು ದೊಡ್ಡ 
ಸಂಖ್ಯೆಯಲ್ಲಿದ್ದರು. ಯಹೂದಿಗಳು, ಕ್ರೈಸ್ತರು, ಮುನಾಫಿಕ್‌ (ಕಪಟವಿಶ್ವಾಸಿ)ಗಳು 'ಹೆಜ್ಜೆ 
ಸೆಜ್ಜೆಗೂ ಪ್ರವಾದಿವರ್ಯರನ್ನು(ಸ) ವಿರೋಧಿಸಿದರು. ಆದರೆ ನಜ್ರಾನ್‌ನ ಕ್ರೈಸ್ತರ ಹೊರತು 
ಯಾರೊಂದಿಗೂ 'ಮುಬಾಹಿಲಾ' ಮಾಡಲಿಲ್ಲ. ಇದರಿಂದ ತಿಳಿದು ಬರುವುದೇನೆಂದರೆ 
ಮುಬಾಹಿಲಾ' ಒಂದು ಅಪವಾದದ (£xಂೀptiಂn) ರೂಪ. ಅದನ್ನು ಕೆಲವು ವಿಶಿಷ್ಟ ಕಾರಣ 
ಮುತ್ತು ಸ್ಥಿತಿಯಿಂದಾಗಿ ನಜ್ರಾನ್‌ನ ಕ್ರೈಸ್ತರ ಕುರಿತು ಅಲ್ಲಾಹನೇ ನಿರ್ಣಯಿಸಿದ್ದನು. ಇದು 
ಳಮಸ್ಕೆಗಳ ಪರಿಹಾರದ ಸಾಮಾನ್ಯ ನಿಯಮವಲ್ಲ. ಪ್ರತಿಯೊಂದು ವಿವಾದಾಸ್ಪದ ವಿಷಯದಲ್ಲಿ 
ಇದನ್ನು ಪ್ರಯೋಗಿಸುವಂತಿಲ್ಲ. ನಜ್ರಾನ್‌ನ ವಿಷಯದಲ್ಲಿ ಈ ವಿಧಾನವನ್ನು ಏಕೆ 
ಅನುಸರಿಸಲಾಯಿತು? ಇದಕ್ಕೆ ಹದೀಸ್‌ಗಳಲ್ಲಿ ನಮಗೆ ಒಂದು ಕಾರಣ ಸಿಗುತ್ತದೆ. 
ಕಜ್ರಾನ್‌ನ ಮೂವರು ಧಾರ್ಮಿಕ ನಾಯಕರು ಒಂದು ನಿಯೋಗದ ರೂಪದಲ್ಲಿ 
ಪ್ರವಾದಿವರ್ಯರ(ಸ) ಬಳಿಗೆ ಬಂದರು. ಅವರು ಮುಹಮ್ಮದ್‌(ಸ) ಅವರ ಪ್ರವಾದಿತ್ವವನ್ನು 
ನುನಸಾರೆ ಒಪ್ಪತ್ತಿದ್ದರು. ಆದರೆ ತಮ್ಮ ಜನಾಂಗದಲ್ಲಿ ತಮ್ಮ ಗೌರವವನ್ನು ಉಳಿಸುವುದಕ್ಕಾಗಿ 
ಅವರ ಮೇಲೆ ವಿಶ್ವಾಸವಿಡುವುದಕ್ಕೆ ಹಿಂಜರಿಯುತ್ತಿದ್ದರು. ಪ್ರಯಾಣದ ಮಧ್ಯೆ ಅವರ ಪೈಕಿ 
ಒಬ್ಬರು ಪ್ರವಾದಿವರ್ಯರ(ಸ) ಕುರಿತು ಅಸಮಂಜಸ ಪದಗಳನ್ನು ಬಳಸಿದಾಗ ಇನ್ನೊಬ್ಬನು 
ಸೊಡಲೇ ಆತನನ್ನು ಅದರಿಂದ ತಡೆದನು. "ಆ ವ್ಯಕ್ತಿಯ ಕುರಿತು ಇಂತಹ ಅಸಭ್ಯ 
ಮಾತನ್ನು ಆಡದಿರು. ಏಕೆಂದರೆ ನಮ್ಮ ಗ್ರಂಥಗಳಲ್ಲಿ ಬಂದಿರುವ ಭವಿಷ್ಯವಾಣಿಯು ಈ 
ಸ್ರವಾದಿಯ(ಸ) ಕುರಿತೇ ಆಗಿದೆ.” ಅಲ್ಲಾಹನಿಗೆ ಅವರ ಮನಸ್ಸಿನ ಸ್ಥಿತಿ ತಿಳಿದಿತ್ತು. ಅವರು 
ನುನಸ್ಸಿನಲ್ಲಿ ಪ್ರವಾದಿಯನ್ನು(ಸ) ನಂಬಿರುವಾಗ "ಸುಳ್ಳು ಹೇಳುವವನ ಮೇಲೆ ಅಲ್ಲಾಹನ 


48 ಸ್ಥೆಯದ್‌ ಮೌದೂದಿ وعضدودہ‎ > 


ಶಾಪವಿರಲಿ" ಎಂಬ ಅಭಿಶಪನದ' ಮಾತುಗಳನ್ನು ಹೇಳಲು ಅವರು ಸಿದ್ಧರಾಗಲಾರರೆಂಬುದು 
ಅಲ್ಲಾಹನಿಗೆ ತಿಳಿದಿತ್ತು. ಆದ್ದರಿಂದ ಅವರ ಆಂತರಿಕ ಸ್ಥಿತಿಯನ್ನು ಅನಾವರಣಗೊಳಿಸಲಿಕ್ಕಾಗಿ 
ಅಲ್ಲಾಹನು 'ಮುಬಾಹಿಲಾ'ದ ವಿಧಾನವನ್ನು ನಿಶ್ಚಯಿಸಿದನು. ಅದರ ಪರಿಣಾಮವೂ 
ನಿರೀಕ್ಷೆಯಂತೆಯೇ ಮುಂದೆ ಬಂತು. ನಜ್ರಾನ್‌ನ ನಿಯೋಗವು 'ಮುಬಾಹಿಲಾ'ದ ಆಹ್ವಾನವನ್ನು 
ತಿರಸ್ಕರಿಸಿತು. ತನ್ಮೂಲಕ ಅವರ ಸುಳ್ಳು ಮತ್ತು ವಂಚನೆ ಬಟ್ಟ ಬಯಲಾಯಿತು. 


ನಾನು 'ವಾದ-ಪ್ರತಿವಾದ' ಏಕೆ ಮಾಡುವುದಿಲ್ಲವೆಂದೂ ನಿಮ್ಮ ಮಿತ್ರರು ಕೇಳಿದ್ದಾರೆ. 
ಪ್ರವಾದಿಗಳು ಮತ್ತು ಸಜ್ಜನರು 'ವಾದ-ಪ್ರತಿವಾದ' ಮಾಡಿದ್ದರು ಎಂಬ ಸಮರ್ಥನೆಯನ್ನೂ 
ಅವರು ನೀಡಿದ್ದಾರೆ. ಆದರೆ ಆ 'ಮುನಾಬುರಾ' ಕೇವಲ ಚರ್ಚೆ ಮತ್ತು ಸಂವಾದಕ್ಕೆ 
ಸೀಮಿತವಾಗಿತ್ತು. ಆದರೆ ಇಂದು ಯಾವುದನ್ನು ಸಾಮಾನ್ಯವಾಗಿ 'ಮುನಾಯುರಾ' ಎಂದು 
ಹೇಳಲಾಗುತ್ತದೋ ಅದು ಕೋಳಿ ಕಾಳಗದಂತಿದೆ. ಸರಿಯಾದ ರೀತಿಯಲ್ಲಿ ಯಾರಾದರೂ 
ಯಾವುದಾದರೂ ವಿಷಯದಲ್ಲಿ ಮೌಖಿಕ ಅಥವಾ ಲಿಖಿತ ಸಂವಾದ-ಚರ್ಚೆ ನಡೆಸುವುದಾದರೆ 
ನನಗೆ ಅದರಲ್ಲಿ ಆಕ್ಷೇಪವಿಲ್ಲ. ಸಾಧ್ಯವಿದ್ದಾಗ ಮತ್ತು ಅಗತ ಕಂಡಾಗ ನಾನು ಅಂತಹ 
ಚರ್ಚೆ-ಸಂವಾದಗಳಲ್ಲಿ ಪಾಲ್ಗೊಳ್ಳುತ್ತೇನೆ. ಆದರೆ ವೃತ್ತಿಪರ ಮತ್ತು ಜಗಳಗಂಟಿ ವಾದ- 
ಪ್ರತಿವಾದ ಮಾಡುವವರೊಂದಿಗೆ ಸೆಣಸುವುದು ನನ್ನ ಕೆಲಸವಲ್ಲ. ಈ ಕೆಲಸ ಯಾರಿಗೆ 

ಭೂಷಣವೆನಿಸುತ್ತದೋ ಅವರೇ ಇದನ್ನು ಮಾಡುತ್ತಿರಲಿ. 
(ತರ್ಜುಮಾನುಲ್‌ ಕುರ್‌ಆನ್‌: ಆಗಸ್ಟ್‌. 1956) 


ವದ್ವಾಂಸರ ಮತ್ತು ಸಜ್ಜನರ ಅನುಸರಣೆ. 


ಓರ್ವ ವಿದ್ವಾಂಸರು ತಮ್ಮ ಗ್ರಂಥದಲ್ಲಿ ಹೀಗೆ ಹೇಳಿರುವರು ''ಶಿರ್ಕ್‌ನ ಒಂದು 
ರೂಪವ ಉಲಮಾ ಮತ್ತು ಸುಲಹಾ (ಸಜ್ಜನರು ಗಳನ್ನು ಇಮಾಮ್‌ ಮತ್ತು ಹಾದೀ 
ಎಂದು ನಂಬಿ ಅವರ ಮಾತುಗಳನ್ನು ಅಲ್ಲಾಹನ ಮಾತಿನಂತೆ ಯಾವುದೇ 
ಪರಾವೆಯಿಲ್ಲದೆ ಒಪ್ಪಿಕೊಳ್ಳುವದಾಗಿದೆ” ಅನಂತರ ಅವರು ಹೇಳುತ್ತಾರೆ ಪ್ರಾಚೀನ 
ಇಮಾಮರು ಮತ್ತು ಧರ್ಮದ ಹಿರಿಯರ ಜ್ಞಾನ ಮತ್ತು ಸ್ಥಿತಿಗತಿಗಳಿಂದ ವೈಜ್ಞಾನಿಕ 
ಮತ್ತು ಐತಿಹಾಸಿಕ ಪ್ರಯೋಜನ ಪಡೆಯಬಹುದು. ಆದರೆ ಅವರ ಯಾವುದೇ 
ಮಾತನ್ನು ಕುರ್‌ಆನ್‌ನ ಪುರಾವೆಯಿಲ್ಲದೆ ದೀನ್‌ ಎಂಜು ಪರಿಗಣಿಸುವುದು ಶಿರ್ಕ್‌ 
ಆಗಿದೆ ಮತ್ತೊಂದು ಕಡೆ ಅವರು ಹೀಗೆ ಬರೆದಿರುವರು, ಅಲ್ಲಾಹನ ಗ್ರಂಥವನ್ನು 
ಬಿಟ್ಟು ಪೂರ್ವಜರ ಅನುಸರಣೆ ಮಾಡುವುದು ಪಥಭ್ರಷ್ಟತೆಯಾಗಿದೆ.'' ಮುಂದುವರಿದು 
ಅವರು ಹೀಗೆ ಹೇಳುತ್ತಾರೆ "ಪ್ರವಾದಿ ಮತ್ತು ಆಮೂರ್‌ (ನಾಯಪುನ ಇತಾಅತ್‌ 

(ಅನುಸರಲಣಿನ ಹೊರತು ಬೇರೆ ಯಾರ ಅನುಸರಣೆಯೆನ್ನೂ ಕುರ್‌ಆನ್‌ನಲ್ಲಿ 

ಆಜ್ಞಾಪಿಸಲಾಗಿಲ್ಲ. ಮಾತ್ರವಲ್ಲ ಅದನ್ನು ನಿಷೇಧಿಸಲಾಗಿದೆ ಕೊನೆಯಲ್ಲಿ ಒಂದೆಡೆ 

ಅವರು ಹೀಗೆ ಹೇಳಿರುವರು "ಸಾಮಾನ್ಯವಾಗಿ ಮನುಷ್ಠರ ಅನುಸರಣೆಯನ್ನು ಕುರ್‌ಆನ್‌ 
ಅಪಾಯಕಾರಿಯೆಂದು ಸಾರುತ್ತದೆ." ಗ್ರಂಥಕರ್ತರ ಈ ಮಾತುಗಳು ಎಷ್ಟರ ಮಟ್ಟಿಗೆ 
ಸರಿಯಾಗಿವೆ? 

೦ ಈ ವಾಕ್ಕಗಳಲ್ಲಿ ಸರಿ-ತಪ್ಪು ಎರಡೂ ರೀತಿಯ ಮಾತುಗಳು ಸೇರಿಕೊಂಡಿವೆ. 
ಚ್ಚಿನಲ್ಲಿ ಪ್ರಸ್ತುತ ಗ್ರಂಥಕರ್ತರು ಸತ್ಯವಾದ ಮಾತನ್ನು ಹೇಳುವುದರ ಜತೆಗೆ ಒಂದು 
'ತಿಯ ಅನಾವಶ್ಮಕ ಅಕ್ರಮವನ್ನೂ ಮಾಡಿದ್ದಾರೆ. ಮುಸ್ಲಿಮರಲ್ಲಿ ಕಾಣುತ್ತಿರುವ ತಿಳಿಗೇಡಿ 
€ರ್‌'ಗಳು ಮತ್ತು ದುಷ್ಟ ಉಲಮಾಗಳ ಅಂಧಾನುಕರಣೆ ಮತ್ತು ಅಜ್ಞಾನಭರಿತ 
ಸುಸರಣೆಯ ಕುರುಹುಗಳ ಬಗ್ಗೆ ಎಷ್ಟು ರೋಷ ಪ್ರಕಟಿಸಿದರೂ ಕಡಿಮೆಯೇ. ಆದರೆ 
೦ಥಕರ್ತರು ಸುಧಾರಣೆ ಮಾಡುವ ಭರದಲ್ಲಿ ಸತೆಸಂಧ ಉಲಮಾ, ಸಜ್ಜನರು ಮತ್ತು 
ಕ್ಕಾರ್ಗಗಾಮಿಗಳಾದ ಇಮಾಮ್‌ಗಳ ಅನುಸರಣೆಯನ್ನು ಪಥಭ್ರಷ್ಟತೆಯೆಂದಿರುವುದು 
ದಕರ. ಅಷ್ಟಕ್ಕೇ ಸಾಕು ಮಾಡದೆ ಅದನ್ನು ಶಿರ್ಕ್‌ ಎಂದೂ ಹೇಳಿರುವರು. ವಸ್ತುಶಃ 
ವರು ಯಾವ ಆಯತ್‌ಗಳ ಆಧಾರದಲ್ಲಿ ಅದನ್ನು ವಾದಿಸಿರುವರೋ ಆ ಆಯತ್‌ಗಳೆ 
ಗ್ಗೆ ಚಿಂತಿಸಿದ್ದರೆ ಅವರು ಸತ್ಯದಿಂದ ಬಹಳಷ್ಟು ದೂರ ಸರಿದಿರುವರೆಂದು ಅವರಿಗೇ 
»ನವರಿಕೆಯಾಗುತ್ತಿತ್ತು. ಯಾವುದನ್ನು ಶಿರ್ಕ್‌ ಎಂದು ಕರೆಯಲಾಗುತ್ತದೋ ಅದು ಒಬ್ಬ 


50 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ವೈಕ್ತಿ ಅಲ್ಲಾಹನ ಹೊರತು ಇತರ ಯಾರನ್ನಾದರೂ ನಿಜವಾದ ಅರ್ಥದಲ್ಲಿ ಆಜ್ಞೆ ವಿಧಿಸ 
ಮತ್ತು ನಿಷೇಧಿಸುವ ಹಕ್ಕುಳ್ಳವನೆಂದು ಸಾರುವ ತನಕ ಸಾಬೀತಾಗುವುದಿಲ್ಲ ಅಥವಾ ಅವ; 
ಅಲ್ಲಾಹನ ವಿಧಿ ಮತ್ತು ನಿಷೇಧಕ್ಕೆದುರಾಗಿ ಅಥವಾ ಅದಕ್ಕೆ ಸಮಾನವಾಗಿ ಇತರರ بھ‎ 
ನಿಷೇಧಗಳನ್ನು ಕಡ್ಡಾಯವಾಗಿ ಅನುಸರಣಾರ್ಹವೆಂದು ಪರಿಗಣಿಸಬೇಕು. ಮುಸ್ಲಿಮ: 
ಎಷ್ಟೇ ಅಜ್ಞಾನಿಯಾಗಿರಲಿ ಅವನು ಈ ರೀತಿಯ ವಿಶ್ವಾಸವನ್ನು ಹೊಂದಿಲ್ಲ ಎಂಬುಃ 
ರಹಸ್ಯವೇನಲ್ಲ. ಸ್ವತಃ ಗ್ರಂಥಕರ್ತರಿಗೂ ಅದು ತಿಳಿದಿರಬಹುದು. ಆದ್ದರಿಂದ : 
ವಿಷಯದಲ್ಲಿ 'ಶಿರ್ಕ್‌ನ ವಿಧಿ ನೀಡುವುದು ಅತಿರೇಕವೆನಿಸುತ್ತದೆ. ಯಾವ ವ್ಯಕ್ತಿಯ 
ಯಾವನೇ ಮಹಾನ್‌ ವೈಕ್ತಿಯ ಕುರಿತು ಅವರು ಸನ್ಮಾರ್ಗಗಾಮಿಯಾಗಿದ್ದಾರೆ, ಅಲ್ಲಾಹ 
ಶರೀಅತ್‌ ಮತ್ತು ಅದರ ವಿಧಿಗಳನ್ನು ಇತರರಿಗಿಂತ ಹೆಚ್ಚು ತಿಳಿದವರಾಗಿದ್ದಾರೆ ಎ೦೭ 
ಭಾವಿಸುವುದು ಮತ್ತು ಈ ಆಧಾರದಲ್ಲಿ ಅವರ ಅನುಸರಣೆಯು ಅಲ್ಲಾಹನ ಮೆಚ್ಚುಗೆ 
ಅನುಸರಣೆಯಾಗಿಬೆಯೆಂದು ಭಾವಿಸಿ ಅವರನ್ನು ಅನುಸರಿಸಿದರೆ ಅಂತಹ ವ್ಯಕ್ತಿಯ ಮೇ 
'ಶಿರ್ಕ್‌'ನ ಆರೋಪ ಹೊರಿಸುವುದು ಹೇಗೆ ಸಾಧ್ಯ? 


ಇನ್ನು ಯಾರ ಅನುಸರಣೆ ಮಾಡಬೇಕು? ಯಾರ ಅನುಸರಣೆ ಮಾಡಬಾರದು? ಯಾ 
ಅನುಸರಣೆ ಧರ್ಮಸಮ್ಮತ ಮತ್ತು ಯಾರ ಅನುಸರಣೆ ಪಥಭ್ರ ನ್ರಷ್ಟತೆಯಾಗುತ್ತದೆ? ಎಂ: 
ಪ್ರಶ್ನೆ ಉಳಿಯುತ್ತದೆ. ಆ ಬಗ್ಗೆ ಕುರ್‌ಆನ್‌ ಸ್ಪಷ್ಟವಾಗಿ ಹೇಳುತ್ತದೆ: 
"ಸತ್ಕನಿಷೇಧಿಗಳ ಮತ್ತು ಕಪಟವಿಶ್ವಾಸಿಗಳ ಅನುಸರಣೆ ಮಾಡಬೇಡಿರಿ. ಸ 
(ಅಲ್‌ ಅಹ್‌ಡಯೂಬ್‌ : 
“ನಾವು ನಮ್ಮ ಸ್ಮರಣೆಯಿಂದ ಬೋಧಶೂನ್ಯವಾಗಿ ಮಾಡಿರುವಂಥವನನ್ನೂ ತಃ 
ದೇಹೇಚ್ಛೆಗಳ ಅನುಸರಣೆಯನ್ನು ಸ್ವೀಕರಿಸಿಕೊಂಡಿರುವವನನ್ನೂ ಮೇರೆ ಮೂ 
ವರ್ತಿಸುವಂತಹವನನ್ನೂ ಅನುಸರಿಸಬೇಡಿರಿ." (ಅಲ್‌' ಕಹ್ಟ್‌ : 2 
"ಆದುದರಿಂದ ನೀವು ಈ ಸುಳ್ಳಾಗಿಸುವವರ ಒತ್ತಡಕ್ಕೆ ಎಷ್ಟು اوت‎ 
ಮಣಿಯಬೇಡಿರಿ." (ಅಲ್‌ ಕಲಮ್‌ : 
"ಇವರ ಪೈಕಿ ಯಾವುದೇ ಕರ್ಮಭ್ರಪ್ಟ ಅಥವಾ ಸತ್ಮನಿಷೇಧಿ ವ್ಯಕ್ತಿಯ ರ 
ಅನುಸರಿಸಬೇಡಿರಿ." (ಅಡ್ದಹ್ರ್‌ : 
ಈ ಸೂಕ್ತಗಳಲ್ಲಿ ಕಾಫಿರ್‌, ಮುನಾಪಫಿಕ್‌, ಅಲ್ಲಾಹನನ್ನು ಲಭ 
ಅತಿರೇಕವೆಸಗುವವರು, ಸತ್ಯವನ್ನು ನಿರಾಕರಿಸುವವರು ಮತ್ತು ಕೃತಫ್ಲು ಅಪರಾಧಿಗ! 
ಅನುಸರಣೆ ಮಾಡಬಾರದೆಂದು ಹೇಳಲಾಗಿದೆಯೇ ಹೊರತು ಸಜ್ಜನರು ಮತ್ತು ವಿದ್ವಾಂಸರನ: 
ಅನುಸರಿಸ ಬೇಡಿರೆಂದು ಹೇಳಲಾಗಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಕುರ್‌ಆನ್‌ ಹೀ 
ಹೇಳುತ್ತದೆ: '” 
"ನಿಮಗೆ ಗೊತ್ತಿಲ್ಲದಿದ್ದರೆ ವಿದ್ವಾಂಸರನ್ನು ವಿಚಾರಿಸಿರಿ." (ಅನ್ನಹ್ನ್‌ : 43 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 51 


"ಅವರೇ ಅಲ್ಲಾಹನ ವತಿಯಿಂದ ಸನ್ಮಾರ್ಗ ಹೊಂದಿದವರಾಗಿದ್ದರು. ನೀವು ಅವರ 
ರ್ಗದಲ್ಲೇ ನಡೆಯಿರಿ." (ಅಲ್‌ ಅನ್‌ಆಮ್‌ : 90) 
ನಾನು ಮೇಲೆ ಸೂಚಿಸಿದಂತೆ ಗ್ರಂಥಕರ್ತರು ಸರಿ-ತಪ್ಪುಗಳ ಕಲಸು ಮೇಲೋಗರ 
ಇಡಿ ಅತಿರೇಕವೆಸಗಿರುವರು. ಉಲಮಾ ಮತ್ತು ಸಜ್ಜನರನ್ನು 'ಹಾದೀ' (ಮಾರ್ಗದರ್ಶಕ) 
ದು ಪರಿಗಣಿಸುವುದು ಪಾಪಕಾರ್ಯವಲ್ಲ. ವಿದ್ವಾಂಸರಲ್ಲದವರು ಮತ್ತು ಸಜ್ಜನರಲ್ಲದವರು 
ಕ್ಲಾಯವಾಗಿ ಅವರನ್ನು ಅನುಸರಿಸಬೇಕು. ಆದರೆ ಅವರ ಮಾತನ್ನು ಅಲ್ಲಾಹನ ಮಾತು 
೦ದು ಬಗೆಯುವುದು ಖಂಡಿತ ಪಾಪಕಾರ್ಯವಾಗುತ್ತದೆ. ಅದೇ ರೀತಿ ಅಲ್ಲಾಹನ 
೦ಥವನ್ನು ಬಿಟ್ಟು ಮಹಾವ್ಯಕ್ತಿಗಳ ಅನುಸರಣೆ ಮಾಡುವುದು ಪಥಭ್ರಷ್ಟತೆಯಾಗಿದೆ. ಆದರೆ 
ಶಾರಾದರೂ ಆ ಮಹಾತ್ಮರು ಅನುಸರಿಸಿದ, ಕ್ರಮವು ಅಲ್ಲಾಹನ ಗ್ರಂಥಕ್ಕೆ ಅನುಸಾರವಾಗಿದೆ, 
ದುದರಿಂದ ಅಲ್ಲಾಹನ ಗ್ರಂಥದ ಜ್ಞಾನವಿಲ್ಲದ ನಾನು ಅವರನ್ನು ಅನುಸರಿಸಬೇಕು ಎಂದು 
ಗೆದರೆ ಆತ ಅಪರಾಧ ಅಥವಾ ಪಾಪಕಾರ್ಯವನ್ನು ಎಸಗಿದಂತಾಗುವುದಿಲ್ಲ. ಹೆಚ್ಚೆಂದರೆ 
ವನು ಯಾವ ಮಹಾತ್ಮರನ್ನು ಅನುಸರಣೆಗಾಗಿ ಆಯ್ಕೆ ಮಾಡಿರುವನೋ ಆ ಆಯ್ಕೆ 

ಿಯಾಗಿಲ್ಲವೆಂದು ಮಾತ್ರ ಹೇಳಬಹುದು. 
ನೀವು ಅಂಧಾನುಕರಣೆಯನ್ನು ಎಷ್ಟು ಬೇಕಾದರೂ ಹಳಿಯಬಹುದು. ನೀವು 
€ಳುವುದು ಸರಿ. ಹೀಗೆ ವಿಲಾಯತ್‌ (ಮಹಾತ್ಮೆ), ಇಮಾಮತ್‌ (ನಾಯಕತ್ವ), ಇಜ್ವಿಹಾದ್‌ 
ಶೋಧನೆ) ಮತ್ತು ಜ್ಞಾನವು ನಮ್ಮ ಪೂರ್ವಜರಲ್ಲೇ ಕೊನೆಗೊಂಡಿಲ್ಲ. ಇಂದು ಕೂಡಾ 
; ಎಲ್ಲ ಸ್ಥಾನ-ಮಾನಗಳು ಲಭಿಸಬಲ್ಲುವು. ಅವುಗಳನ್ನು ಗಳಿಸುವ ಪ್ರಯತ್ನ ಮಾಡಬೇಕು 
೦ದು ಕೂಡಾ ಹೇಳುವ ಹಕ್ಕು ನಿಮಗಿದೆ. ಆದರೆ 'ತಕ್ಷೀದ್‌'ನ ವಿರೋಧ ಮತ್ತು 
ಜ್ವಿಹಾದ್‌ನ ಒಲವು ನಿಮ್ಮಲ್ಲಿ ಪೂರ್ವಜರ ವಿರುದ್ಧ ಒಂದು ರೀತಿಯ ಹಠವನ್ನು ಉಂಟು 
ನಾಡಿ ನೀವು ಅವರು ನಿರ್ಮಿಸಿದ ಕಟ್ಟಡಗಳನ್ನು ಕೆಡಹುವಂತಾಗಬಾರದು. ಹೊಸ ಮಾತು 
ಪ್ಟಿಸಲಿಕ್ಕಾಗಿ ನವೀನ ಶೈಲಿಗಳನ್ನು ಅಳವಡಿಸಬಾರದು. ಅನ್ಯಥಾ ಜನರು ಸಾಮರ್ಥ್ಯವಿಲ್ಲದೆಯೇ 
ಜ್ವಿಹಾದ್‌ ಮಾಡಲಾರಂಭಿಸುವರು. ತನ್ಮೂಲಕ ಅಲ್ಲಾಹನ ಗ್ರಂಥ ಮತ್ತು ಪ್ರವಾದಿಯ 
یر‎ ಮಕ್ಕಳಾಟಿಕೆಯ ವಸ್ತುಗಳಾದಾವು. ಇದು ಅಂಧಾನುಕರಣೆಗಿಂತ ದೊಡ್ಡ ಪಥಭ್ರಷ್ಟತೆ 
ಭಾಗುವುದು. ಧರ್ಮದ ಮಟ್ಟಿಗೆ ಅದು ಹೆಚ್ಚು ಹಾನಿಕರವಾಗುವುದು. ಮುಕಲ್ಲಿದ್‌ಗಳು 
೨ನುಕರಣೆ ಮಾಡುವವರು) ತಮ್ಮ ಹಿರಿಯರು ಕಟ್ಟಿದ ಗೋಡೆಗಳಿಗೆ ಕಾಲದ 
೬ಡಿಕೆಗಳಿಗನುಸಾರವಾಗಿ ಯಾವುದೇ ಸೇರ್ಪಡೆ ಮಾಡುವುದಿಲ್ಲ. ಆ ಕಟ್ಟಡವನ್ನು ಅವರು 
ಇಗೆಯೇ ಉಳಿಸಿಕೊಳ್ಳುತ್ತಾರೆ. ಆದರೆ ಆಧುನಿಕತೆಯ ಸೋಂಕು ತಗಲಿದವರು ಹಳೆಯ 
ود‎ ಕೆಡವಿ ಹಾಕುತ್ತಾರೆ ಹಾಗೂ ತಮ್ಮ ಇಷ್ಟಾನುಸಾರ ಹೊಸ ಕಟ್ಟಡದ ನಿರ್ಮಾಣ 
ಕಾಡಲು ಪ್ರಯತ್ನಿಸುತ್ತಾರೆ. ಈ ವಿಚಾರಧಾರೆಯು ಬೆಳೆದರೆ ಇಡೀ ಧರ್ಮವೇ ಮಂಕಾದೀತು. 
ದರ ರೂಪವನ್ನು ಯಾವ ರೀತಿ ಮಾಡಿ ಇಡಲಾಗುವುದೆಂದು ಹೇಳಲು ಸಾಧ್ಯವಲ್ಲ. 
(ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌ 1934) 


"ಶಿರ್ಕ್‌' ಎಂಬ ಪದದ ಪಾರಿಭಾಷಿಕ ಪ್ರಯೋಗ 


€ 1962 ಮಾರ್ಚ್‌ನ ಶರ್ಜುಮಾನುಲ್‌ ಕುರ್‌ಆನ್‌ನಲ್ಲಿ ಪ್ರಕಟವಾದ ಪ್ರಶ್ನೋತ್ತರಗಳ 
ಓದಿದೆ ಲೇಖನದ ಕೊನೆಯ ಪಂಕ್ತಿಗಳ ಬಗ್ಗೆ ನನಗೆ ಭಿನ್ನಾಭಿಪ್ರಾಯವಿದೆ. ےد دہ‎ 
ಭಿನ್ನಾಭಿಪ್ರಾಯ ನಿವಾರಿಸಲು ಮತ್ತು ಸತ್ಯವನ್ನರಿಯಲು ಈ ಕೆಳಗಿನ ಎಷ 
ಬರೆಯುತ್ತಿ ರುವೆನು: 
ಕುರ್‌ಆನ್‌ ಮತ್ತು ಸುನ್ನತ್‌ನ ಸ್ಪಷ್ಟ ವಿವರಣೆಗಳಿಂದ ವ್ಯಕ್ತ ವಾಗುವಂತೆ ತ್ರಿಕಾಲಜ್ಞಾ 
ಮತ್ತು ಸರ್ವವ್ಯಾಪಿ ಸರ್ವ ವೀಕ್ಷಕ ಎ೦ಬ ಗುಣಗಳು ಅಲ್ಲಾ ಹನಿಗೆ ಮಿಸಲಾಗಃ 
ಆದ್ದರಿಂದ ಈ ವಿಶಿಷ್ಟ ಗುಣಗಳು ಹ. ಮುಹಮ್ಮ ದ್‌(ಸು ಅಥವಾ ಇನ್ನಾರೇ ಪ್ರವಾ 
ಅಥವಾ ವಲೀ (ಮಹಾ ಪುರುಪ ಅವರಲ್ಲೂ ಇದೆ ಎಂದು ನಂಬಿದರೆ ಅಃ 
ಕುರ್‌ಆನ್‌ ಮತ್ತು ಸುನ್ನತ್‌ನ ಸ್ಪಷ್ಟ ತೀರ್ಷಿನ ಪ್ರಕಾರ 'ಶಿರ್ಕ್‌' ಆಗುತ್ತದೆ. ಹಾ 
ನಂಬುವವರನ್ನು 'ಮುಶ್ರಿಕ್‌ ಎಂದು ಹೇಳದಿರುವುದು ಕುರ್‌ಆನ್‌ ಮತ್ತು ಸುನ್ನತ್‌ 
ಆದೇಶಗಳನ್ನು ಧಿಕ್ಕಲಸಿದಂತಾಗುವುದು. ಇಂತಹವರನ್ನು ಅರೇಬಿಯಾ 
ಬಹುದೇವಾರಾಧಕರಿಗೆ ಹೋಲಿಸುವುದು ಅತಿರೇಕನೆನಿಸಲಾರದು. ಅದು ನ್ಯಾಯ 
ಬೇಡಿಕೆಯಾಗಿದೆ. 
ಈ ಗುಣಗಳನ್ನು ಅಲ್ಲಾಹನ ಹೊರತು ಇತರರಿಗೆ ಆರೋಪಿಸುವುದು ನೀವು 'ಶಿಕ್‌: 
ಎನ್ನುತ್ತೀರಿ. ಆದರೆ ಹಾಗೆ ಮಾಡುವವನನ್ನು 'ಮುಶ್ರಿಕ್‌ ಎಂದು ಕರೆಯುವುದೂ 
ಅತಿರೇಕವನ್ನು ےی‎ ಇದೆಂತಹ ವಿಷರ್ಯಾಸ! 
ನಿಮ್ಮ ಅಭಿಪ್ರಾಯದಂತೆ ಒಬ್ಬ ಮುಸ್ಲಿ ಮನನ್ನು 'ಮುಶ್ರಿಕ್‌' ಎಂದು ಹೇಳಕೂಡಬ 
ಏಕೆಂದರೆ ಅವನು ಎಸಗಿರುವುದು ಕೇವಲ ವ್ಯಾಖ್ಯಾನದ ತಪ್ಪು. ಅವನು 'ಪಿರ್ಕ್‌ ಅನ 
'ಫಿರ್ಕ್‌' ಎಂದು ತಿಳಿದು ಅದನ್ನು ಮಾಡುತ್ತಿಲ್ಲ. ನಿಮ್ಮ ಈ ಎರಡು ಸಮರ್ಥನೆಗಳ 
ನನ್ನ ಅಭಿಪ್ರಾಯದಂತೆ ಸತ್ಯದ ಮೇಲೆ ಆಧಾರಿತವಾಗಿಲ್ಲ. 


೦ ಪವಿತ್ರ ಕುರ್‌ಆನನ್ನು ನಾನು ಕಲಿತ ಮಟ್ಟಿಗೆ, ಅದರ ಪ್ರಕಾರ 'ನಿರ್ಕ್‌' ಮಾಡು 
ಪ್ರತಿಯೊಬ್ಬ. ವ್ಯಕ್ತಿ ಅಥವಾ ವಿಶ್ವಾಸ ಮತ್ತು ಆಚಾರದಲ್ಲಿ 'ಶಿರ್ಕ್‌' ಇರುವಂತಃ 
ಪ್ರತಿಯೊಬ್ಬ ವ್ಯಕ್ತಿಯನ್ನು ಪಾರಿಭಾಷಿಕವಾಗಿ 'ಮುಶ್ರಿಕ್‌' ಎನ್ನಲಾಗದು ಮತ್ತು ಅವನ ಜ 
ಮುಶ್ರಿಕ್‌ಗಳಂತಹ ವ್ಯವಹಾರ ಮಾಡಲಾಗದು. ಯಾರ ಧರ್ಮದ ಆಧಾರವೇ 'ಶಿಕ್‌ಃ 


ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 53 


ಚಿಗಿದೆಯೋ ಯಾರು ತೌಹೀದನ್ನು ಮೂಲಭೂತ ವಿಶ್ವಾಸದ ರೂಪದಲ್ಲಿ ಅಂಗೀಕರಿಸುವುದೇ 
ಇಲ್ಲವೋ ಮತ್ತು ವಹೀ (ದಿವ್ಯವಾಣಿ)ಪ್ರವಾದಿತ್ವ ಮತ್ತು ಅಲ್ಲಾಹನ ಗ್ರಂಥವನ್ನು ಧರ್ಮದ 
ಮೂಲವೆಂದು ಒಪ್ಪುವುದೇ ಇಲ್ಲವೋ ಅವರು ಮಾತ್ರ 'ಮುಶ್ರಿಕ್‌' ಎಂಬ ಹೆಸರಿಗೆ ಮತ್ತು 
ಮುಶ್ರಿಕರಂತಹ ವರ್ತನೆಗೆ ಅರ್ಹರಾಗಿದ್ದಾರೆ. 

ಇದಕ್ಕೆ ಪುರಾವೆ ಏನೆಂದರೆ ಪವಿತ್ರ ಕುರ್‌ಆನ್‌ನಲ್ಲಿ ಯಹೂದಿಗಳನ್ನು ಮತ್ತು 
ಕ್ಲಿಸ್ತರನ್ನು 'ಶಿರ್ಕ್‌' ಮಾಡುವವರೆಂದು ಹೇಳಲಾಗಿದೆ. ಉದಾ: 

ಉರ್ಭುರ್‌ ದೇವಪುತ್ರನೆಂದು ಯಹೂದಿಯರು ಹೇಳುತ್ತಾರೆ. ಮಸೀಹ್‌ 
ದೇವಪ್ಪತ್ರನೆಂದು ಕ್ರೈಸ್ತರು ಹೇಳುತ್ತಾರೆ. (ಅತ್ಲೌಬಃ 30) 

ಮರ್ಯಮರ ಪುತ್ರ ಮಸೀಹರೇ ಅಲ್ಲಾಹನೆಂದು ಹೇಳಿದವರು ಖಂಡಿತವಾಗಿಯೂ 
ಕುಫ್ರ್‌ ಕೈಗೊಂಡರು... ಅಲ್ಲಾಹ್‌ ಮೂವರಲ್ಲಿ ಒಬ್ಬನೆಂದು ಹೇಳಿದವರು ನಿಶ್ಚಯವಾಗಿಯೂ 
ಕುಫ್ರ್‌ ಕೈಗೊಂಡರು. (ಅಲ್‌ ಮಾಇದಃ 72-73) 

ಆದಾಗ್ಮೂ ಪವಿತ್ರ ಕುರ್‌ಆನ್‌ ಅವರಿಗೆ 'ಮುಶ್ರಿಕ್‌' ಎಂಬ ಪಾರಿಭಾಷಿಕವನ್ನು 
ಬಳೆಸಲಿಲ್ಲ. ಬದಲಾಗಿ ಅವರಿಗೆ 'ಅಹ್ಲುಲ್‌ ಕಿತಾಬ್‌ (ಗ್ರಂಥದವರು) ಎಂಬ ಪಾರಿಭಾಷಿಕವನ್ನು 
ಉಪಯೋಗಿಸಿದೆ. ಅವರಲ್ಲಿ ಮತ್ತು ಮುಶ್ರಿಕ್‌ಗಳಲ್ಲಿ ಕೇವಲ ಪದದ ವ್ಯತ್ಕಾಸವನ್ನೇ 
ಇರಿಸಲಿಲ್ಲ. ಬದಲಾಗಿ ಅವರೊಂದಿಗೆ ಸತ್ಯವಿಶ್ವಾಸಿಗಳ ವ್ಯವಹಾರವೂ ಮುಶ್ರಿಕ್‌ಗಳಿಗಿಂತ 
ಭಿನ್ನವಾಗಿರಬೇಕೆಂದು ಸೂಚಿಸಲಾಯಿತು. ಒಂದು ವೇಳೆ ಅವರನ್ನು ಮುಶ್ರಿಕ್‌ ಎಂದು 
ಪರಿಗಣಿಸಲಾಗಿದ್ದರೆ "ಮುಶ್ರಿಕ್‌ ಮಹಿಳೆಯರು ಸತ್ಯವಿಶ್ವಾಸ ಸ್ವೀಕರಿಸದೆ ಅವರನ್ನು 
ವಿವಾಹವಾಗದಿರಿ” ಎಂಬ ಆಜ್ಞೆಯ ಪ್ರಕಾರ ಅವರ ಮಹಿಳೆಯರೊಂದಿಗೆ ಮದುವೆಯಾಗುವುದು 
ತನ್ನಿಂತಾನೇ ಹರಾಮ್‌ (ನಿಷಿದ್ಧ) ಎನಿಸುತ್ತಿತ್ತು. ಆದರೆ ಅಲ್ಲಾಹನು 'ಅಹ್ಲುಲ್‌ ಕಿತಾಬ್‌'ನ 
ಮಹಿಳೆಯರ ವಿಧಿಯನ್ನು ಮುಶ್ರಿಕ್‌ಗಳಿಂದ ತೀರಾ ಭಿನ್ನವಾಗಿರಿಸಿದನು. ಅವರೊಂದಿಗೆ 
ವಿವಾಹವಾಗುವುದನ್ನು ಮುಸ್ಲಿಮರಿಗೆ ಅನುಮತಿಸಿದನು. ಅದೇ ರೀತಿ ಅವರು 'ದಿಬ್ದ್‌' 
ಮಾಡಿದ ಪ್ರಾಣಿಯ ವಿಧಿಯನ್ನೂ ಮುಶ್ರಿಕ್‌ಗಳು 'ದಿಬ್ಹ್‌' ಮಾಡಿದ ಪ್ರಾಣಿಗಳಿಗಿಂತ 
ಭಿನ್ನವಾಗಿರಿಸಿದನು. 'ಶಿರ್ಕ್‌' ಮಾಡಿದುದರ ಹೊರತಾಗಿಯೂ ಅವರು 'ತೌಹೀದ್‌' (ಏಕ 
ದೇವತ್ಸ) ಅನ್ನು ಧರ್ಮದ ಮೂಲವೆಂದು ಪರಿಗಣಿಸಿದ್ದರು. ಹಾಗೂ ಪ್ರವಾದಿತ್ವ ಮತ್ತು 
ದೈವಿಕ ಗ್ರಂಥವನ್ನು ಧರ್ಮದ ಮೂಲವೆಂದು ಪರಿಗಣಿಸಿದ್ದರು ಎಂಬುದು ಮಾತ್ರ ಇದಕ್ಕೆ 
ಕಾರಣವಾಗಿತ್ತು. ಆದ್ದರಿಂದಲೇ ಅವರನ್ನುಬ್ದೇಶಿಸಿ ಹೀಗೆ ಹೇಳಲಾಯಿತು: 

ಗ್ರಂಥೆದವರೇ! ನಿಮ್ಮ ಮತ್ತು ನಮ್ಮ ಮಧ್ಯೆ ಸಮಾಸವಾಗಿರುವ ವಿಷಯಗಳ‏ نا" 
ಕಡೆಗೆ ಬನ್ನಿರಿ.‏ 


54 ಸ್ಥೆಯದ್‌ ಮೌದೂದಿ ಉತ್ತಂಿಸತ್ತಾರೆ 


ನಾವು ಅಲ್ಲಾಹನ ಹೊರತು ಯಾರ ದಾಸ್ಯೆ-ಆರಾಧನೆಯನ್ನೂ ಮಾಡದಿರೋಣ 

ಅವನೊಂದಿಗೆ ಯಾರನ್ನೂ ಸಹಭಾಗಿಯಾಗಿ ಮಾಡದಿರೋಣ. ಮತ್ತು ನಮ್ಮ' ಖೈಕಿ ಯಾರು 
ಅಲ್ಲಾಹನ ಹೊರತು ಇತರ ಯಾರನ್ನೂ ತನ್ನ ಪ್ರಭುವಾಗಿರಿಸದಿರೋಣ.” 

(ಅಲಿ ಇವ್ರಾನ್‌:46 

ಅವರೊಡನೆ ಹೇಳಿರಿ: 'ನಮ್ಮ ಕಡೆಗೆ ಕಳುಹಿಸಲಾಗಿರುವುದರ ಮೇಲೂ ನಿಮ್ಮ ಕಡೆ? 

ಕಳುಹಿಸಲಾಗಿದ್ದುದರ ಮೇಲೂ ನಾವು ವಿಶ್ವಾಸವಿರಿಸಿದ್ದೇವೆ. ನಮ್ಮ ದೇವನೂ ನಿಮ್ಮ 

ದೇವನೂ ಒಬ್ಬನೇ.' (ಅಲ್‌ ہیں این‎ 


ಇದಕ್ಕೆ ವಿರುದ್ಧವಾಗಿ ಅಲ್ಲಾಹನು 'ಮುಶ್ರಿಕ್‌' ಎಂಬ ಪಾರಿಭಾಷಿಕವನ್ನು 'ಶಿರ್ಕ್‌ 
ಅನ್ನೇ ನೈಜ ಧರ್ಮವೆಂದು ಬಗೆದವರಿಗೆ ಬಳಸಿರುವನು. ಅವರಿಗೆ: ಪ್ರವಾದಿ(ಸ) ಅವೇ 
ಬಗ್ಗೆ ಇದ್ದ ಆಕ್ಷೇಪವೇ "ಇವನು ಎಲ್ಲ ದೇವರುಗಳ ಸ್ಥಾನದಲ್ಲಿ ಕೇವಲ ಒಬ್ಬ ದೇವನನ್ನು 
ಮಾಡಿ ಬಿಟ್ಟನೇ? ನಿಜಕ್ಕೂ ಇದೊಂದು ಬಹಳೆ ವಿಚಿತ್ರ ಸಂಗತಿ.” رد>سچہ‎ ಎಂಬುದಾಗಿತ್ತು 
ಧರ್ಮದ ವಿಶ್ವಾಸ ಮತ್ತು ಆಚಾರಗಳು ದಿವ್ಯವಾಣಿ ಮತ್ತು ಪ್ರವಾದಿತ್ವದ ಮೂಲದಿಂಜ 
ಬಂದಿರಬೇಕೆಂಬ ವಿಶ್ವಾಸವೇ ಅವರಿಗೆ ಸ್ಟೀಕಾರಾರ್ಹವಾಗಿರಲಿಲ್ಲ. 


"ಅಲ್ಲಾಹನು ಅವತೀರ್ಣಗೊಳಿಸಿದ ನಿರ್ದೇಶಗಳನ್ನು ಅನುಸರಿಸಿರಿ ಎಂದು ಅವರೊಡನ 
ಹೇಳಲಾದಾಗ' ನಾವು ನಮ್ಮ ಪೂರ್ವಿಕರು ಯಾವ ಕ್ರಮವನ್ನು ಅನುಸರಿಸುತ್ತಿದ್ದುದನ್ನು 
ಕಂಡಿದ್ದೇವೋ ಅದನ್ನೇ ಅನುಸರಿಸುವೆವು" ಎನ್ನುತ್ತಾರೆ. (ಅಲ್‌ಬಕರಃ 170) 


ಅವರನ್ನು ಅಲ್ಲಾಹನು 'ಮುಶ್ರಿಕ' ಎಂದು ಕರೆದನು. ಮಾತ್ರವಲ್ಲ ಅವರ 
ವೈವಹಾರವನ್ನು 'ಅಹಲುಲ್‌ ಕಿತಾಬ್‌'ಗಳಿಗಿಂತ ಭಿನ್ನವಾಗಿರಿಸಿದನು. 


ಈ ವಾಸ್ತವಿಕತೆ ನನ್ನ ಮುಂದಿರುವುದರಿಂದ 'ಲಾ ಇಲಾಹ ಇಲ್ಲಲ್ಲಾಹು 
ಮುಹಮ್ಮದುರ್ರಸೂಲುಲ್ಲಾಹ್‌' ಎಂದು ವಿಶ್ವಾಸವಿರಿಸುವವರನ್ನು 'ಮುಶ್ರಿಕ್‌' ಎಂದು 
ಕರೆಯುವುದು ಮತ್ತು ಅವರೊಂದಿಗೆ ಮುಪ್ರಿಕರಂತೆ ವೃವಹರಿಸುವುದನ್ನು ನಾನು: ہد‎ 
(ಧರ್ಮ ಸಮ್ಮತ) ಎಂದು ಪರಿಗಣಿಸುವುದಿಲ್ಲ. ಅವರು ಕುರ್‌ಆನನ್ನು ಅಲ್ಲಾಹನ 
ಗ್ರಂಫವೆಂದೂ ಅದು ನೈಜ ಪ್ರಮಾಣನೆಂದೂ ಒಪ್ಪುತ್ತಾರೆ. ಧರ್ಮದ ಅನಿವಾರ್ಯ 
ಬೇಡಿಕೆಗಳನ್ನು ನಿರಾಕರಿಸುವುದಿಲ್ಲ. ಅವರು 'ಶಿರ್ಕ್‌'ನ್ನು ನೈಜ ಧರ್ಮವೆಂದು 
ಬಗೆಯುವುದಂತಿರಲಿ ತಮ್ಮನ್ನು 'ಮುಶ್ರಿಕ್‌' ಎಂದು ಹೇಳಿದರೆ ಅದನ್ನು ಒಂದು ಅತ್ಯಂತ 
ಕೆಟ್ಟಿ ಬಯ್ಗುಳೆವೆಂದು ಅವರು ತಿಳಿಯುತ್ತಾರೆ. ಆದರೆ ವ್ಯಾಖ್ಯಾನದ. ತಪ್ಪಿನಿಂದಾಗಿ 
ಯಾವುದೋ 'ನಿರ್ಕ್‌'ನ ವಿಶ್ವಾಸ ಮತ್ತು ಆಚಾರದಲ್ಲಿ ಸಿಲುಕಿದ್ದಾರೆ. ಅವರು 'ಶಿರ್ಕ್‌'ನ್ನು 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 55 


ಶಿರ್ಕ್‌' ಎಂದು ತಿಳಿದು ಅದನ್ನು ಆಚರಿಸುವುದಿಲ್ಲ. ತಮ್ಮ ಈ ವಿಶ್ವಾಸ ಮತ್ತು 
ಅಚಾರಗಳು ತೌಹೀದ್‌ನ ವಿಶ್ವಾಸಕ್ಕೆ ವಿರುದ್ದವಾಗಿಲ್ಲ ಎಂಬ ತಪ್ಪು ತಿಳುವಳಿಕೆಗೆ ಅವರು 
ಒಳಗಾಗಿದ್ದಾರೆ. ಆದ್ದರಿಂದ ನಾವು ಅವರಿಗೆ ಏನಾದರೂ ಕೆಟ್ಟ ಹೆಸರು ಕೊಟ್ಟು ಬಿಡುವ 
ಬದಲು ಜಾಣ್ಮೆಯಿಂದ ಪುರಾವೆಗಳೊಂದಿಗೆ ಈ ತಪ್ಪು ತಿಳುವಳಿಕೆಯನ್ನು. ನಿವಾರಿಸಲು 
ಪ್ರಯತ್ನಿಸಬೇಕು. ನೀವು ಇಂತಹ ವ್ಯಕ್ತಿಯ ಮುಂದೆ ಅವನ ಯಾವುದಾದರೂ ವಿಶ್ವಾಸ 
ಅಥವಾ ಆಚಾರ ತೌಹೀದ್‌ಗೆ ವಿರುದ್ಧ: ವಾಗಿದೆ ಎಂದು ಸಾಬೀತುಪಡಿಸಲು ಕುರ್‌ಆನ್‌ 
ಮುತ್ತು ಹದೀಸ್‌ನ ಸಮರ್ಥನೆಗಳನ್ನು ನೀಡುವಾಗ ಅವನು ಕುರ್‌ಆನ್‌ ಮತ್ತು ಹದೀಸನ್ನು 
ಸ್ರಮಾಣವೆಂದು ಪರಿಗಣಿಸುತ್ತಾನೆಂದು ಭಾವಿಸುವುದಿಲ್ಲವೇ? ನೀವು ಸಮರ್ಥನೆಯನ್ನು 
ಒರ್ವ ಹಿಂದೂ, ಸಿಕ್ಸ್‌ ಅಥವಾ ಕ್ರೈಸ್ತನ ಮುಂದೆ ಇಡಬಲ್ಲಿರಾ? ನೀವು ಅವನಿಗೆ 
ಇಂತಿಂತಹ ವಿಷಯ 'ಶಿರ್ಕ್‌' ಆಗಿದೆ. ಅದನ್ನು ತೊರೆಯಬೇಕು ಎಂದು ಹೇಳುವಾಗ ಅವನು 
ಶಿರ್ಕ್‌'ನ್ನು ಮಹಾ ಪಾಪವೆಂದು ಪರಿಗಣಿಸುತ್ತಾನೆಂದು ನಿಮಗೆ ತಿಳಿದಿರುವುದಿಲ್ಲವೇ? 
ಹಾಗಲ್ಲದಿದ್ದರೆ ಅವನನ್ನು 'ಶಿರ್ಕ್‌'ನ ಬಗ್ಗೆ ಎಚ್ಚರಿಸುವ ಯೋಚನೆಯೇ ನಿಮಗೆ ಎಲ್ಲಿಂದ 


ಬರುತ್ತಿತ್ತು? 
(ತರ್ಜುಮಾನುಲ್‌ ಕುರ್‌ಆನ್‌) 


ಮನುಷ್ಯನು "ಪ್ರಕೃತಿ'ಯಲ್ಲಿ ಹುಟ್ಟುವುದರ ತಾತ್ಸರ್ಯ 


"ಹುಟ್ಟುವ ಪ್ರತಿಯೊಂದು ಮಗುವೂ 'ಪ್ರಕೃತಿ'ಯಲ್ಲಿ ಹುಟ್ಟುತ್ತದೆ. ಅದರ ತಂದ 
ತಾಯಿಗಳು ಅದನ್ನು ಯಹೂದಿಯಾಗಿಯೋ ಕ್ರೈಸ್ತನಾಗಿಯೋ, ಅಗ್ಗಿ 
ಆರಾಧಕನಾಗಿಯೋ ಮಾರ್ಪಡಿಸುತ್ತಾರೆ' ಎಂಬ ಹದೀಸ್‌ನ ತಾತ್ರರ್ಯವೇನು? 
ನಿಮ್ಮ 'ಖುತ್‌ಬಾತ್‌' ಎಂಬ ಗ್ರಂಥದಲ್ಲಿ 'ಮನುಷ್ಯ್ಠನು ತಾಯಿಯ ಗರ್ಭದಿಂದ 
ಇಸ್ಲಾಮ್‌ ತೆಗೆದುಕೊಂಡು ಬರುವುದಿಲ್ಲ' ಎಂಬುದಾಗಿ ಪ್ರಸ್ತಾ ಪಿಸಿರುವುದರಿಂದ ಈ 
ಪ್ರಶ್ನೆ ಕೇಳಬೇಕಾಯಿತು. ಹುಟ್ಟುವ ಪ್ರತಿಯೊಂದು ಮಗು ಇಸ್ಲಾಮ್‌ ಧರ್ಮದಲ್ಲಿ 
ಹುಟ್ಟುತ್ತದೆ ಎಂದು ಸಾಮಾನ್ಯವಾಗಿ ಈ ಹದೀಸನ್ನು ವ್ಯಾ ಖ್ಯಾನಿಸಲಾಗುತ್ತದೆ. ಆದರ 
ನಿಮ್ಮ ಪ್ರಸ್ತುತ ಮಾತು ಇದಕ್ಕೆ ವಿರುದ್ಧ ವಾಗುತ್ತದೆ ನಿಮ್ಮ ಈ ಮಾತನ್ನು ಇತರ 
ಅನೇಕರೂ ಆಕ್ಷೇಷಿಸಿದ್ದಾರೆ. ಆದರೆ ನಾನು ಅದರ ತಾತ್ಛರ್ಯವನ್ನು ಬೇರೆಯವರಿಂದ 
ತಿಳಿಯುವ ಅಥವಾ ನಾನೇ ಅರ್ಥೈಸಿಕೊಳ್ಳುವ ಬದಲಿಗೆ ನಿಮ್ಮಿಂದಲೇ ಕೇಳಿ 
ತಿಳಿಯಬೇಕೆಂದಿದ್ದೇನೆ ಎಕೆಂದರೆ ಅನೇಕ ಸಲ ತಮ್ಮ ಯಾವುದಾದರೂ ಮಾತಿನ 
ಕುರಿತು ಜನರು ಆಕ್ಷೇಪಿಸಿದಾಗ ಮೇಲ್ಲೋಟಕ್ಕೆ ಅವರ ಆಕ್ಷೇಪ ಸರಿಯೆಂದು 
ಕಂಡರೂ ನಿಮ್ಮ ಕಡೆಯಿಂದ ಅದರ ತಾತ್ರರ್ಯ ವವರಿಸಲ್ಪಟ್ಟಾಗ ನಿಮ್ಮ ವಿವರಣೆಯು 
ಬುದ್ದಿಗೆ ನಿಲುಕುವಂತಿತ್ತು. 


೦ ಈ ಹದೀಸ್‌ನಲ್ಲಿ ವಿವರಿಸಲಾಗಿರುವ ವಾಸ್ತವಿಕತೆ ಏನೆಂದರೆ ಮನುಷ್ಯನು 


ದೇವನ ಬಳಿಯಿಂದ ಕುಫ್ರ್‌ (ಸತ್ಯನಿಷೇಧ), ಶಿರ್ಕ್‌ (ಬಹುದೇವ ವಿಶ್ವಾಸ) ಅಥವಾ 
ನಾಸ್ತಿಕತೆಯನ್ನು ತೆಗೆದುಕೊಂಡು ಬರುವುದಿಲ್ಲ. ಬದಲಾಗಿ ಅವನು ಅಪ್ಪಟ ಪ್ರಕೃತಿಯೊಂದಿಗೆ 
ಬರುತ್ತಾನೆ. ಅದು ಸೃಷ್ಟಿಕರ್ತನ ಹೊರತು ಇತರ ಯಾರನ್ನೂ ತನ್ನ ಆರಾಧ್ಯನೆಂದು 
ತಿಳಿಯುವುದಿಲ್ಲ. ದೇವದತ್ತವಾದ ಧರ್ಮದ ಪ್ರಾಕೃತಿಕ ನಿಯಮಗಳ ಹೊರತು ಇತರ 
ಯಾವುದನ್ನೂ ಅದು ಅರಿತಿರುವುದಿಲ್ಲ. ಈ ಪ್ರಕೃತಿಯಲ್ಲೇ ಮನುಷ್ಯನು ಉಳಿದರೆ ಮತ್ತು 
ಯಾವುದೇ ಕೆಟ್ಟ ವಾತಾವರಣ ಅವನನ್ನು ಬಹುದೇವಾರಾಧನೆಯ ವಿಶ್ವಾಸಾಚಾರ ಮತ್ತು 
ಪಥಭ್ರಷ್ಟ ನೀತಿ - ನಡವಳಿಕೆಗಳತ್ತ ವಾಲಿಸದಿದ್ದರೆ ಪ್ರವಾದಿಗಳು ಪ್ರಸ್ತುತ ಪಡಿಸಿದ 
ಶಿಕ್ಷಣವನ್ನು ಸ್ವೀಕರಿಸಲು ಅವನಿಗೆ ಸ್ವಲ್ಪವೂ ಸಂಕೋಚವಾಗಲಾರದು. ತನ್ನದೇ ವಸ್ತುವನ್ನು 
ಯಾರೋ ತಂದು ಕೊಟ್ಟಂತೆ ಅದನ್ನವನು ಸ್ವೀಕರಿಸುವನು. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 57 


ಆದರೆ ಇದು ವಾಸ್ತವಿಕತೆಯ ಒಂದು ಮುಖ ಮಾತ್ರ. ಅದರ ಇನ್ನೊಂದು 
ಮುಖವೇನೆಂದರೆ 'ಇಸ್ಲಾಮ್‌' ಯಾರಿಗೂ ತನ್ನಿಂತಾನೇ ಸಿಕ್ಕಿ ಬಿಡುವುದಿಲ್ಲ. ಅದು 
ಪ್ರವಾದಿಗಳ ಮುಖಾಂತರವೇ ಸಿಗುತ್ತದೆ. ಪ್ರವಾದಿಗಳು ಪ್ರಸ್ತುತ ಪಡಿಸಿದ ಧರ್ಮವನ್ನು 
ಅರಿತು ಅದನ್ನು ಮನಸ್ಸಿನಿಂದ ದೃಢೀಕರಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ಮುಸ್ಲಿಮ್‌ 
ಆಗುತ್ತಾನೆ. ಎಲ್ಲಿಯವರೆಗೆಂದರೆ ಒಬ್ಬನು ಪ್ರೌಢಾವಸ್ಥೆಗೆ ತಲುಪುವ ತನಕವೂ ಅಲ್ಲಾಹನು 
ಅವನನ್ನು ಸೃಷ್ಟಿಸಿದ ಸಹಜ ಪ್ರಕೃತಿಯಲ್ಲೇ ಇದ್ದರೂ ಪ್ರವಾದಿಗಳ ಮುಖಾಂತರ ಅವನಿಗೆ 
ದೊರಕಿದ ಧರ್ಮವನ್ನು ಸ್ವೀಕರಿಸಿದಾಗ ಮಾತ್ರ ಅವನು ಮುಸ್ಲಿಮ್‌ ಎನಿಸಿಕೊಳ್ಳುತ್ತಾನೆ. 
ಯಾರು ಇದನ್ನು ಒಪ್ಪುವುದಿಲ್ಲವೋ ಅವರು ಮನುಷ್ಠನು ತಾಯಿಯ ಹೊಟ್ಟೆಯಿಂದ 
ಬರುವಾಗ ತಂದದ್ದೇ ಇಸ್ಲಾಮ್‌ ಮತ್ತು ಅವನ ಸನ್ಮಾರ್ಗದರ್ಶನಕ್ಕೆ ಅದುವೇ ಸಾಕಾಗಿದೆ 
ಎಂದು ಹೇಳಿದಂತಾಗುವುದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಧರ್ಮ, ಅವತರಣ 
ಮತ್ತು ಪ್ರವಾದಿಗಳ ಆಗಮನದ ಅಗತ್ಯವೇ ಇಲ್ಲದಂತಾಗುತ್ತದೆ. ಆದರೆ ಮನುಷ್ಯನಿಗೆ ಎಲ್ಲ 
ಸ್ಥಿತಿಯಲ್ಲೂ ಅಲ್ಲಾಹನ ಕಡೆಯಿಂದ ಮಾರ್ಗದರ್ಶನದ ಅಗತ್ಯವಿದೆಯೆಂದೂ ಅದು 
ಪ್ರತಿಯೊಬ್ಬನಿಗೆ ನೇರವಾಗಿ ಲಭಿಸದೆ ಪ್ರವಾದಿಗಳ ಮುಖಾಂತರವೇ ಲಭಿಸುವುದೆಂದೂ 
ಅದನ್ನು ಸ್ವೀಕರಿಸುವುದರ ಮೇಲೆಯೇ ಮಾನವನ ಮೋಕ್ಷ ಅಡಕವಾಗಿದೆಯೆಂದೂ ಪವಿತ್ರ 
ಕುರ್‌ಆನ್‌ ಪದೇ ಪದೇ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ಸಾಮಾಜಿಕ ವಾತಾವರಣ 
ಇಲ್ಲದಿದ್ದಾಗ ಯಹೂದಿ, ಕ್ರೈಸ್ತ ಮತ್ತು ಅಗ್ನಿ ಆರಾಧಕ ಧರ್ಮಗಳ ಸುಳಿವೂ ಇಲ್ಲದಿದ್ದಾಗ 
ಅಲ್ಲಾಹನು ಮಾನವಕುಲವನ್ನು ಸಂಬೋಧಿಸಿ ಈ ರೀತಿ ಹೇಳಿದ್ದನು: 


ಇನ್ನು ನನ್ನ ಕಡೆಯಿಂದ ನಿಮ್ಮ ಬಳಿಗೆ ಯಾವುದೇ ಮಾರ್ಗದರ್ಶನ ಬಂದಾಗ 
ಯಾರು ನನ್ನ ಮಾರ್ಗದರ್ಶನವನ್ನು ಅನುಸರಿಸುವರೋ ಅವರಿಗೆ ಯಾವುದೇ ರೀತಿಯ 
ಭಯವಾಗಲೀ ವ್ಯಥೆಯಾಗಲೀ ಇರಲಾರದು. (ಅಲ್‌ ಬಕರ: : 38) 


ಇದರಿಂದ ತಿಳಿದು ಬರುವುದೇನೆಂದರೆ ಮನುಷ್ಯ್ಠನ ಯಾವ ಪ್ರಕೃತಿಗೆ ಅಲ್ಲಾಹನು 
ಅದರ ಒಳಿತು - ಕೆಡುಕುಗಳ ಒಂದು ದಿವ್ಯಜ್ಞಾನವನ್ನು ದಯಪಾಲಿಸಿರುವನೋ ಅದು ತನ್ನ 
ಮೂಲ ಸ್ಥಿತಿಯಲ್ಲಿ ಸುರಕ್ಸಿತವಾಗಿದ್ದರೂ ಕೇವಲ ಅದೊಂದೇ ಸನ್ಮಾರ್ಗ ಕಂಡುಕೊಳ್ಳಲು 
ಪರ್ಯಾಪ್ರವಾಗಲಾರದು. ಅದಕ್ಕೆ ದಿವ್ಯವಾಣಿಯ ಮಾರ್ಗದರ್ಶನದ ಅಗತ್ಮ ಇದ್ದೇ ಇದೆ. 
ಪ್ರಕೃತಿಯ ಸಾಮರ್ಥ್ಯವೆಷ್ಟೆಂದರೆ ದಿವ್ಯವಾಣಿಯ ಮೂಲಕ ಅವನ ಮುಂದೆ ಸತ್ಯದ 
ಹಾದಿಯು ಗೋಚರವಾದಾಗ ಅದನ್ನು ಅದು ಗುರುತಿಸಿಕೊಳ್ಳುತ್ತದೆ ಮತ್ತು ಅದನ್ನು 
ದೃಢೀಕರಿಸುತ್ತದೆ. ಆದರೆ ದಿವ್ಯವಾಣಿಯ ಮಾರ್ಗದರ್ಶನವಿಲ್ಲದೆ ಸ್ವಯಂ ಸನ್ಮಾರ್ಗವನ್ನು 


58 ಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಕಂಡುಕೊಳ್ಳುವುದು ಅದರಿಂದ ಸಾಧ್ಯವಲ್ಲ. ಪ್ರವಾದಿವರ್ಯರಿಗಿಂತ(ಸ) ಅಧಿಕ ತಮ್ಮ 
ಮೂಲ ಪ್ರಕೃತಿಯನ್ನು ಕಾಯ್ದುಕೊಂಡವರು ಇನ್ನಾರಿರಬಹುದು? ಆದರೆ ಅವರ ಅವಸ್ಥೆ 
.ಏಿನಾಗಿತ್ತೆಂದರೆ ಎಲ್ಲಿಯವರೆಗೆ ದಿವ್ಯವಾಣಿಯ ಮಾರ್ಗದರ್ಶನ ಲಭಿಸಲಿಲ್ಲವೋ ಅಲ್ಲಿಯ 
ತನಕ ಅವರು ಯಾವುದು ಸನ್ಮಾರ್ಗವೆಂದು ತಿಳಿಯದೆ ಸ್ನಬ್ನವಾಗಿ ನಿಂತಿದ್ದರು. 
ಮತ್ತು ನಿಮ್ಮನ್ನು ಸನ್ಮಾರ್ಗವರಿಯದವರಾಗಿ ಕಂಡು ಮಾರ್ಗದರ್ಶನ ಮಾಡಲಿಲ್ಲವೇ: 
(ಅದ್ದುಹಾ : 7 
ಇದೇ ರೀತಿಯಲ್ಲಿ ನಾವು ನಮ್ಮ ಅಪ್ಪಣೆಯಿಂದ ಒಂದು ರೂಪನ್ನು ನಿಮ್ಮ. ಕಡೆಗ 
ವಹ್ಮ್‌ ಮಾಡಿರುತ್ತೇವೆ. ಗ್ರಂಥವೆಂದರೆ ಏನೆಂದೂ ಈಮಾನ್‌ ಎಂದರೆ ಏನೆಂದೂ ನಿಮಗ 
ಗೊತ್ತಿರಲಿಲ್ಲ. £ } (ಅಶ್ಚೂರಾ - 52) 
ಮುಸ್ಲಿಮ್‌ ಮನೆಯಲ್ಲಿ ಹುಟ್ಟಿದ ಪ್ರತಿಯೊಬ್ಬನಿಗೂ ಈ ಇಸ್ಲಾಮ್‌ ತನ್ನಿಂತಾನೇ 
ಸಿಕ್ಕಿ ಬಿಡುತ್ತದೆಂದೂ ಅದನ್ನು ಗಳಿಸಲು ಯಾವುದೇ ಪ್ರಜ್ಞೆ ಜ್ಞಾನ ಅಥವಾ ಬಚ್ಛಿಕ 
ದೃಢೀಕರಣದ ಅಗತ್ಕವಿಲ್ಲವೆಂದೂ ಬುದ್ದಿ ಮತ್ತು ತಿಳುವಳಿಕೆಯಿರುವ ಯಾವನೇ ವ್ಯಕ್ತಿ 
ಹೇಳುವುದು ಸಾಧ್ಯವೇ?  (ತರ್ಜುಮಾನುಲ್‌ ಕುರ್‌ಆನ್‌ ಅಕ್ಟೋಬರ್‌.ನದೆಬರ್‌ 1952) 


ಮಂದಿ 


ಮನೆ, ವಾಹನ ಮತ್ತು ಮಹಿಳೆಯಲ್ಲಿ ಅಪಶಕುನ 


ಅ ನಾನು ವಾಸಕ್ಕೆ ಒಂದು ಮನೆಯನ್ನು ಖರೀದಿಸ ಬಯಸುತ್ತೇನೆ ಒಂದು ಮನೆ 
ಮಾರಾಟಕ್ಟಿದೆ ಅದರ ಒಡೆಯ ವಾರಸುದಾರರು ಯಾರೂ ಇಲ್ಲದೆ ತೀರಿಕೊಂಡಿದ್ದಾರೆ. 
ಆದ್ದರಿಂದ ಆ ಮನೆಯು ಅವರ ದೂರದ ಸಂಬಂಧಿಯೊಬ್ಬನ ಪಾಲಿಗೆ ಬಂದಿದೆ. 
ನಾನು ಆ ಮನೆಯನ್ನು ಖರೀದಿಸ ಹೊರಟಾಗ ನನ್ನ ಮನೆಯ ಕೆಲವು ಮಂದಿ 
ಆಕ್ಷೇಪಿಸಿದರು. ಅದು ಅಪಶಕುನದ ಮನೆ. ಅದರಲ್ಲಿರುವವರ ವಂಶವೃದ್ದಿ 
ಯಾಗುವುದಿಲ್ಲ. ಎಲ್ಲಿಯವರೆಗೆಂದರೆ ಅದರ ಮೂಲ ಒಡೆಯನ ಸಂತತಿಯೇ ಅಳಿದು 
ಹೋಯಿತು ಎಂದರು. ಮನೆಯವರು ಕೆಲವು ಹದೀಸ್‌ಗಳನ್ನು ಉದ್ದರಿಸಿದರು. 
ಅದರಲ್ಲಿ ಕೆಲವು ಮನೆ ಕುದುರೆ ಮತ್ತು ಮಹಿಳೆಯರು ಅಪಶಕುನವಾಗಿದ್ದಾರೆಂಬ 
ಪ್ರಸ್ತಾಪವಿದೆ. ನಾನು ಹದೀಸ್‌ ಗ್ರಂಥಗಳಲ್ಲಿ ಆ ಕುರಿತ ಉಲ್ಲೇಖಗಳನ್ನು ನೋಡಿದೆ. 
ಅದರ ವ್ಯಾಖ್ಯಾನದಲ್ಲಿ ಬರೆದ ವಿಷಯಗಳನ್ನೂ ಓದಿದೆ. ಆದರೆ ನಿಬರ ಮತ್ತು 
ಖಾತ್ರಿಯಾದ ಯಾವುದೇ ಕಾರಣ ತಿಳಿದು ಬರಲಿಲ್ಲ. ಈ ಬಗ್ಗೆ ತಮ್ಮ 
ಅಭಿಪ್ರಾಯವೇನು? 


೦ ನೀವು ಪ್ರಸ್ತಾಪಿಸಿದ ಉಲ್ಲೇಖಗಳು ಹದೀಸ್‌ ಗ್ರಂಥಗಳಲ್ಲಿ ವರದಿಯಾಗಿರುವುದು 
ನಿಜ. ಆದರೆ ಆ ಕುರಿತು ಹ. ಆಯಿಶಾ(ರ) ಅವರ ಒಂದು ವರದಿಯಿಂದ ಅದರ ವಾಸ್ತವಿಕತೆ 
ಬೇರೆಯೇ ಆಗಿದೆ ಎಂದು ತಿಳಿದು ಬರುತ್ತದೆ. ಇಮಾಮ್‌ ಅಹ್ಮದ್‌(ರ) ಅವರು ತಮ್ಮ 
ಕದೀಸ್‌ ಗ್ರಂಥದಲ್ಲಿ ಅದನ್ನು ಈ ರೀತಿ ಉಲ್ಲೇಖಿಸಿರುವರು: 

"ಇಬ್ಬರು ಹ. ಆಯಿಶಾ(ರ) ಅವರ ಬಳಿಗೆ ಬಂದು ಹೀಗೆ ನಿವೇದಿಸಿದರು: ಹ. 
೨ಿಬೂಹುರೈರಾ(ರ) ಅವರು ವರದಿ ಮಾಡುತ್ತಾರೆ. ಪ್ರವಾದಿ(ಸ) ಈ ರೀತಿ ಹೇಳುತ್ತಿದ್ದರು: 
'ಅಪಶಕುನವು ಕೇವಲ ಮಹಿಳೆ, ಕುದುರೆ ಮತ್ತು ಮನೆಯಲ್ಲಿದೆ." ಅದಕ್ಕೆ ಹ. ಆಯಿಶಾ(ರ) 
ಕೇಳಿದರು: "ಕುರ್‌ಆನನ್ನು ಅಬುಲ್‌ ಕಾಸಿಮ್‌ [ಅರ್ಥಾತ್‌ ಮುಹಮ್ಮದ್‌(ಸ)] ಅವರ 
ಸೀಲೆ ಅವತೀರ್ಣಗೊಳಿಸಿದವನ ಆಣೆ. ಪ್ರವಾದಿ(ಸ) ಹೀಗೆ ಹೇಳಿದ್ದಲ್ಲ, ಬದಲಾಗಿ ಅವರು 
ಗೆ ಹೇಳಿದ್ದರು: "ಅಜ್ಞಾನ ಕಾಲದ ಜನರು ಮಹಿಳೆ, ಕುದುರೆ ಮತ್ತು ಮನೆಯಲ್ಲಿ 
೨ಪಶಕುನವಿದೆಯೆಂದು ನಂಬಿದ್ದರು.” ಅನಂತರ ಹ. ಆಯಿಶಾ(ರ) ಈ ಆಯತ್‌ 


ಕಠಿಸಿದರು: "ಭೂಮಿಯಲ್ಲಿ ಮತ್ತು ನಿಮ್ಮ ಶರೀರಗಳ ಮೇಲೆ ಯಾವ ಆಪತ್ತೂ 


60 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಬರುವುದಿಲ್ಲ. ಅದು ಪ್ರಕಟವಾಗುವುದಕ್ಕಿಂತ ಮುಂಚೆ ಒಂದು ಗ್ರಂಥದಲ್ಲಿ 
ಉಲ್ಲೇಖಿತವಾಗಿರದೆ." [ವರದಿ: ಹ. ಅಬೂಹಸ್ಸಾನ್‌ ಅಲ್‌ರಜ್‌(ರ)] 


ಸತ್ಕವಿಶ್ವಾಸಿಗಳ ಮಾತೆಯಾದ ಹ. ಆಯಿಶಾ(ರ) ಅವರ ಈ ವಿವರಣೆಯಿಂದ ತಿಳಿದು 
ಬರುವಂತೆ ಹೆಚ್ಚಿನಂಶ ಹ. ಅಬೂಹುರೈರಾ(ರ) ಅವರಿಂದ ಉಲ್ಲೇಖಿತ ಹದೀಸ್‌ 
ಸರಿಯಾದ ಪದಗಳಲ್ಲಿ ವರದಿಯಾಗಿರಲಿಕ್ಕಿಲ್ಲ. ಒಂದು ವೇಳೆ ಅದನ್ನು ಸರಿಯೆಂದು 
ಒಪ್ಪಿಕೊಂಡರೂ ವೈಚಾರಿಕವಾಗಿ ಅದನ್ನು ವ್ಯಾಖ್ಯಾನಿಸಬಹುದಾಗಿದೆ. 

ಅಪಶಕುನದ ಒಂದು ಕಲ್ಪನೆಯು ಮೂಢನಂಬಿಕೆಯಾಗಿದೆ. ಅದಕ್ಕೆ ಇಸ್ಲಾಮ್‌ನೊಂದಿಗೆ 
ಯಾವ ಸಂಬಂಧವೂ ಇಲ್ಲ. ಅಪಶಕುನದ ಒಂದು ವೈಜ್ಞಾನಿಕ ಕಲ್ಪನೆಯೂ ಇದೆ. ಅದರ 
ಅರ್ಥ ಒಂದು ವಸ್ತು ಅನುಯೋಜ್ಯ ಅಥವಾ ಲನುಕೂಲಕರ ಅಲ್ಲದಿರುವುದು. ಈ 
ವ್ಯಾಖ್ಯಾನವು ವೈಚಾರಿಕವೂ ಆಗಿದೆ. ' ಶರೀಅತ್‌ನಲ್ಲಿ ಅದಕ್ಕೆ ಅಂಗೀಕಾರವೂ ಇದೆ. 
ಹದೀಸ್‌ನಲ್ಲಿ ಮನೆಯಲ್ಲಿ ಅಪಶಕುನವಿದೆ ಎನ್ನುವುದರ ತಾತ್ಪರ್ಯ ಅಲ್ಲಿ ವಾಸಿಸುವವರ 
ಅದೃಷ್ಟ ಕೆಡಿಸುವ ಯಾವುದಾದರೂ ವಸ್ತು ಇದೆಯೆಂದಲ್ಲ. ಬದಲಾಗಿ ಅನುಭವದಿಂದ 
ಆ ಮನೆಯು ವಾಸಕ್ಕೆ ಅನುಯೋಜ್ಯ ಮತ್ತು ಅನುಕೂಲಕರ ಅಲ್ಲ ಎಂದು 
ರುಜುವಾಗುವುದಾಗಿದೆ. ಕೆಲವೊಮ್ಮೆ ಒಂದು ಸೋಂಕು ರೋಗಪೀಡಿತ ವ್ಯಕ್ತಿಗಳು ಒಬ್ಬರ 
ನಂತರ ಒಬ್ಬರಂತೆ ಆ ಮನೆಯಲ್ಲಿ ವಾಸಿಸುತ್ತಾ ಬರುತ್ತಾರೆ. ಇದರಿಂದ ಆ ರೋಗದ 
ವಿಷಾಣುಗಳು ಆ ಮನೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. ಈಗ ಒಂದು ವೇಳೆ ಆ 
ಮನೆಯಲ್ಲಿ ಇದ್ದವರೆಲ್ಲಾ ಆ ವಿಶಿಷ್ಟ ಕಾಯಿಲೆಗೆ ತುತ್ತಾಗಿದ್ದಾರೆ ಎಂದು ಅನುಭವದಿಂದ 
ತಿಳಿದು ಬಂದರೆ, ಆ ಮನೆ ಇನ್ನು ವಾಸಕ್ಕೆ ಯೋಗೃವಲ್ಲವೆಂದು ಪರಿಗಣಿಸಲ್ಪಡುವುದು. 
ವಿಶೇಷವಾಗಿ ಪ್ಲೇಗ್‌ ಮತ್ತು ಕ್ಷಯ ರೋಗದ ವಿಷಯದಲ್ಲಿ ಈ ಮಾತು ಅನುಭವ 
ವೇದ್ಯವಾಗಿದೆ. ಪ್ಲೇಗ್‌ ಹರಡಿರುವ ಕಡೆಯಿಂದ: ಓಡಿ ಹೋಗಬಾರದು ಮತ್ತು ಅಲ್ಲಿಗೆ 
ಬೇರೆಡೆಯಿಂದ ಜನರು ಹೋಗಲೂ ಬಾರದು ಎಂದು ಹದೀಸ್‌ನಲ್ಲಿ ಆದೇಶಿಸಲಾಗಿದೆ. 
ಮಹಿಳೆ ಮತ್ತು ಕುದುರೆಯ ವಿಷಯವೂ ಅಷ್ಟೆ. ಒಂದು ಕುದುರೆಯು ಅನೇಕ ಜನರಿಗೆ 
ಸವಾರಿಗೆ ಪ್ರತಿಕೂಲವೆಂದು ಅನುಭವವಾದರೆ ಅಥವಾ ಓರ್ವ ಮಹಿಳೆಯನ್ನು ಒಬ್ಬರ 
ನಂತರ ಒಬ್ಬರಂತೆ ಅನೇಕರು ವಿವಾಹವಾಗಿ ಎಲ್ಲರೂ ಯಾವುದಾದರೂ ವಿಶಿಷ್ಟ ರೋಗಕ್ಕೆ 
ತುತ್ತಾಗಿದ್ದರೆ ಆ ಕುದುರೆ ಅಥವಾ ಮಹಿಳೆಯಲ್ಲಿ ಯಾವುದೋ ಅಜ್ಞಾತ ಕುಂದು ಇದೆ 
ಎಂದೇ ತಿಳಿಯಲಾಗುವುದು. 

ಈಗ ನೋಡಬೇಕಾಗಿರುವುದು ನೀವು ಖರೀದಿಸ ಹೊರಟ ಮನೆಯ 'ಅಪಶಕುನ'ವ್ಪ 
ಕೇವಲ ಮೂಢನಂಬಿಕೆಯೇ ಅಥವಾ ಅನುಭವಸಿದ್ಧವೇ ಎಂಬುದಾಗಿದೆ. 

(ತರ್ಜುಮಾನುಲ್‌ ಕುರ್‌ಆನ್‌: ಜನವರಿ 1953) 


ಜಾ 


2 
“ದುಆ'ದಲ್ಲಿ ಮಹಾತ್ಮರ ವಸೀಲಾ 


ಇಂತಹವರ ಮಹಾತ್ಸೆಯಿಂದ ಅಥವಾ ಇಂತಹವರ ಗೌರವದಿಂದ ಎನ್ನುತ್ತಾ 
ಅಲ್ಲಾಹನಲ್ಲಿ ಪ್ರಾರ್ಥಿಸುವುದಕ್ಕೆ ಶರೀಅತ್‌ನಲ್ಲಿ ಏನಾದರೂ ಪುರಾವೆ ಇದೆಯೇ 
ಎಂದು ನಾನೊಮ್ಮೆ ವಿಚಾರಿಸಿದೆ. ಆಗ ತಾವು ಸೂಫಿ ಪಂಥದಲ್ಲಿ ಇದು 
ಸಾಮಾನ್ನವಾಗಿದ್ದರೂ ಕುರ್‌ಆನ್‌ ಮತ್ತು ಹದೀಸ್‌ನಿಂದ ಅದಕ್ಕೆ ಯಾವುದೇ 
ಆಧಾರಏದೆಯೆಂದು ತಿಳಿಯಲಿಲ್ಲ ಎಂದು ಉತ್ತ ರಿಸಿದ್ದೀರಿ. ನಾಮು ಈ ಬಗ್ಗೆ ಒಂದು 
ಆಯತ್‌ ಮತ್ತು ಒಂದು ಹದೀಸ್‌ ಮುಂದಿಡುತ್ತೇನೆ. ಸೂರಃ ಅಲ್‌ಬಕರಃದಲ್ಲಿ 
ಗ್ರಂಥದವರ ಕುರಿತು ಈ ರೀತಿ ಪ್ರಸ್ತಾವಿಸಲಾಗಿದೆ "ಮುಹಮ್ಮದ್‌!ಪು ಅವರ 
ಆಗಮನಕ್ಕಿಂತ ಮುಂಚಿ' ಯಹೂದಿಗಳು ಕಾಫಿರರ ವಿರುದ್ದ ವಿಜಯಕ್ಕಾಗಿ 
ಪ್ರಾರ್ಥಿಸುತ್ತಿದ್ದರು.” ಇದನ್ನು ವ್ಯಾಖ್ಯಾನಿಸುತ್ತಾ ಇಮಾಮ್‌ ರಾಗಿಬ್‌ ಅವರು 
ಮುಘರ್ರಿದಾತ್‌ನಲ್ಲಿ ಹೀಗೆ ಹೇಳಿರುವರು. ಅರ್ಥಾತ್‌: "ಮುಹಮ್ಮದ್‌(ಸು ಅವರ 
ನಿಯುತ್ತಿಯ ಮೂಲಕ ಅಲ್ಲಾಹನ ನೆರು ಯಾಚಿಸುತ್ತಿದ್ದರು. ಮತ್ತು ಹೀಗೂ 
ಹೇಳಲಾಗಿದ್ದೆ' ಯಹೂದಿಗಳು ಹೀಗೆ ಹೇಳುತ್ತಿದ್ದರು ನಮಗೆ ಮೂರ್ತಿಪೂಜಕರ 
ಎರುದ್ದ ಮುಹಮ್ಮದ್‌(ಸ) ಅವರ ಮೂಲಕ ಸಹಾಯ ಒದಗಿಸಲಾಗುವುದು. ಮತ್ತು 
ಹೀಗೂ ಹೇಳಲಾಗಿದೆ ಅವರು ಪ್ರವಾದಿ(ಸ ಅವರ ಪ್ರಸ್ತಾಪ ಮಾಡುತ್ತಾ ಅಫ್ಲಾಹನಿಂದ 
ವಿಜಯಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. 


ತಿರ್ಮಿದಿ ಎ೦ಬ ಹದೀಸ್‌ ಗ್ರಂಥದಲ್ಲಿ ಒಂದು 'ಹಸನ್‌ ಸಹೀಹ್‌ ಗರೀಬ್‌್‌ ಹದೀಸ್‌ 
ವರದಿಯಾಗಿದೆ ಓರ್ವ ಅಂಧನು ಪ್ರವಾದಿ(ಪು ಅವರ ಬಳಿಗೆ ಬಂದು "ನನ್ನ 
ಸಂಕಚ್ಛವನ್ನು ದೂರಮಾಜಲು ತಾವು ಅಲ್ಲಾಹನಲ್ಲಿ ಪ್ರಾರ್ಥಿಸಿರಿ" ಎಂದು 
ಬೇಡಿಕೊಂಡ ಆಗ ಪ್ರವಾದಿ(ಸ ಹೇಳಿದರು ನೀವು ಬಯಸಿದರೆ ನಾನು 
ಪ್ರಾರ್ಥಿಸಬಲ್ಲೆ. ಆದರೆ ನೀವು ಸಹನೆ ವಹಿಸುವುದಾದರೆ ಅಮವೇ ನಿಮ್ಮ ಹಾಲಿಗೆ 
ಉತ್ತಮವಾಗಿದೆ" ಆಗ ಆ ವ್ಯಕ್ತಿ, 'ತಾವ ಪ್ರಾರ್ಥಿಸಿರಿ ಎಂದು ಬೇಡಿಕೊಂಡರು. 
مد‎ ಅ ವ್ಯಕ್ತಿಗೆ ಚೆನ್ನಾಗಿ ವರೂ ಮಾಡಿ ಈ ರೀತಿ ಪ್ರಾರ್ಥಿಸಬೇಕೆಂದು 
ಆದೇಶಿಸಿದರು "ಓ ಅಲ್ಲಾಹ್‌! ನಾನು ನಿನ್ನ ಪ್ರವಾದಿ ಮುಹಮ್ಮ ದ್‌(ಸು, ಕರುಣೆಯ 
ಪ್ರವಾದಿಯ ಮುಖಾಂತರ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೂ ನಿನ್ನೆಡೆಗೆ ಗಮನ 


62 “عو‎ ಮೌದೊೂದಿ ಉತ್ತರಿಸುತ್ತಾರೆ 


ಹರಿಸುತ್ತೇನೆ. ನಾನು ನನ್ನ ಈ ಬೇಡಿಕೆಗಾಗಿ ನಿನ್ನ ಕಡೆಗೇ ಗಮನ ಹರಿಸಿದ್ದೀನೆ ಪ್ರಭ 
ನೀನು ನನ್ನ ಬೇಡಿಕೆಯನ್ನು ಈಡೇರಿಸಲೆಂದು. ಆದ್ದರಿಂದ ಓ ಅಲ್ಲಾಹ್‌! ನ 
ಪರವಾಗಿ ಮುಹಮ್ಮದ್‌(ಸು ಅವರ ಶಿಘಾರಸ್ಯನ್ನು ಸ್ವೀಕರಿಸು." 

: ಈ ಆಯತ್‌ ಮತ್ತು ಈ ಹದೀಸ್‌ನಿಂದ 'ಬಿ ಹುರ್‌ಮಳಿ' 'ಬಿಜಾಹಿ' 'ಬಿತುಪ್ಪೆ 
ಅಥವಾ 'ಬಿಬರಕತಿ' ಮುಹಮ್ಮ ದಿನ್‌ ಎಂದು ಪ್ರಾರ್ಥಿಸುವುದು ಧರ್ಮಸಮ್ಮ ವೆಂ 
ಸಾಬೀತಾಗುವುದಿಲ್ಲವೇ? 


೦ ಯಹೂದಿಗಳು ಪ್ರವಾದಿ(ಸ) ಅವರ ನಿಯುಕ್ತಿಗೆ ಮುಂಚೆ ಅವರ ವಫೀಲದೊಂ£ 
ಕಾಫಿರರ ವಿರುದ್ಧ ವಿಜಯಕ್ಕಾಗಿ ಪ್ರಾರ್ಥಿಸುತ್ತಿದ್ದರೆಂಬುದು ಪ್ರಸ್ತುತ ಆಯತ್‌ 
ತಾತ್ಸರ್ಯವಲ್ಲ. ಅದರ ಸರಿಯಾದ ತಾತ್ಸರ್ಯವು ಇಮಾಮ್‌ ರಾಗಿಬ್‌(ರ) ಅವರ ಮೊದ 
ಎರಡು ಹೇಳಿಕೆಗಳಿಂದ ಸ್ಪಷ್ಟವಾಗುತ್ತದೆ. ಅದನ್ನೇ ನಂಬಲರ್ಹ ಹದೀಸ್‌ ವರದಿಗ 
ದೃಢೀಕರಿಸುತ್ತವೆ. ಅದೇನೆಂದರೆ ಪ್ರವಾದಿ(ಸ) ಅವರ ನಿಯುಕ್ತಿಗೆ ಮೊದಲು ಯಹೂದಿಗ 
ಪ್ರವಾದಿ(ಸ) ಅವರ ಕುರಿತು ಅವರ ಗ್ರಂಥಗಳಲ್ಲಿ ಬಂದಿರುವ ಭವಿಷ್ಯವಾಣಿಗಳ ಆಧಾರದ 

. ಆ ಪ್ರವಾದಿ(ಸ) ಬರಲಿ ಎಂದೂ ತನ್ಮೂಲಕ ನಮಗೆ ಕಾಫಿರರ ವಿರುದ್ಧ ವಿಜ 
ಪ್ರಾಪ್ತ್ರವಾಗಲೆಂದೂ ಪ್ರಾರ್ಥಿಸುತ್ತಿದ್ದರು. ಇಬ್ದು ಹಿಶಾಮ್‌ ಅವರ ವರದಿಯಂತೆ ಮಕ್ಕಾದ 
ہیدہ‎ ವೇಳೆಯಲ್ಲಿ ಪ್ರಥಮಬಾರಿ ಮದೀನಾದ ಕೆಲವು ಮಂದಿ ಪ್ರವಾದಿ(ಸ) ಅವರಃ 
ಭೇಟಿಯಾದಾಗ ಮತ್ತು ಪ್ರವಾದಿ(ಸ) ಅವರ ಮುಂದೆ ಇಸ್ಲಾಮ್‌ನ ಸಂದೇಶವಿರಿಸಿದ 
ಅವರು ಪರಸ್ಪರ ಈ ರೀತಿ ಹೇಳಿಕೊಳ್ಳುತ್ತಿದ್ದರು, "ಜನರೇ! ನಿಮ್ಮನ್ನು ಯಹೂದಿಗ 
ಹೆದರಿಸುತ್ತಿದ್ದ ಪ್ರವಾದಿ ಇವರೇ ಆಗಿದ್ದಾರೆ. ಆದ್ದರಿಂದ ಅವರು ನಿಮಗಿಂತ ಮೊದಃ 
ಈ ಪ್ರವಾದಿಯ ಬಳಿ ತಲುಪುವಂತಾಗದಿರಲಿ." 

: (ಸೀರತ್‌ یہ‎ ಹಿಷಾಮ್‌: ಭಾಗ 2- 7 


ಮುಂದೆ ಇಬ್ಲು ಹಿಷಾಮ್‌ ಅವರು ಇದೇ ಆಯತನ್ನು ವ್ಯಾಖ್ಯಾನಿಸುತ್ತಾ ಮದೀನ 
ಅನ್ಸಾರ್‌ಗಳೆ ಹಿರಿಯರ ಈ ಹೇಳಿಕೆಯನ್ನು ಉಲ್ಲೇಖಿಸಿರುವರು: "ಈ ಆಯತ್‌ ನವ 
ಮತ್ತು ಯಹೂದಿಗಳ ಕುರಿತೇ ಅವತೀರ್ಣಗೊಂಡಿದೆ. ಅಜ್ಞಾನ ಕಾಲದಲ್ಲಿ ನಾವು ಅಃ 
ಮೇಲೆ ಮೇಲುಗೈ ಸಾಧಿಸಿದ್ದೆವು. ನಾವು ಬಹುದೇವಾರಾಧಕರಾಗಿದ್ದು ಅವ 
ಗ್ರಂಥಫದವರಾಗಿದ್ದರು. ಅವರು ನಮ್ಮಲ್ಲಿ ಹೀಗೆ ಹೇಳುತ್ತಿದ್ದರು: "ಶೀಘ್ರವೇ ಓರ್ವ ಪ್ರವ 
ಬರಲಿದ್ದಾರೆ. ಅವರ ಆಗಮನದ ಸಮಯ ಸನ್ನಿಹಿತವಾಗಿದೆ. ನಾವು ಅವರ ನಾಯಕತ್ವದ 
ನಿಮ್ಮನ್ನು ಇರಮ್‌ನ ಆದ್‌ ಜನಾಂಗವನ್ನು ಹೊಡೆದಂತೆ ಹೊಡೆಯುವೆವು. ے‎ 
ಅಲ್ಲಾಹನು ತನ್ನ ಪ್ರವಾದಿಯನ್ನು(ಸ) ಕುರೈಶರಲ್ಲಿ ನಿಯುಕ್ತಗೊಳಿಸಿದಾಗ ನಾವು ಆಃ 
ಅನುಸರಣೆಯನ್ನು ಸ್ವೀಕರಿಸಿದೆವು. ಅವರು ಪ್ರವಾದಿಯನ್ನು(ಸ) ನಿರಾಕರಿಸಿದರು." 


3 


ಸ್ಥೆಯೆದ್‌ ಮೌಬೊದಿ ಉತ್ತರಿಸುತ್ತಾರೆ 63 


ಇನ್ನು, ತಿರ್ಮಿದಿ ಎಂಬ ಹದೀಸ್‌ ಗ್ರಂಥದಿಂದ ನೀವು ಉಲ್ಲೇಖಿಸಿರುವ ಹದೀಸ್‌ನ 
ಸೆಯ. ಅದರ ವಿಷಯದಿಂದಲೇ ತಿಳಿದು ಬರುವಂತೆ ಪ್ರವಾದಿವರ್ಯರಲ್ಲಿ(ಸ) ಅಲ್ಲಾಹನ 
ಕ ಪ್ರಾರ್ಥಿಸುವಂತೆ ಕೋರಲಾಗಿದೆ. ಆಗ ಅವರು ನೀವು ಅಲ್ಲಾಹನಲ್ಲಿ ಹೀಗೆ ಪ್ರಾರ್ಥಿಸಿ 
»ದು ಆದೇಶಿಸಿದರು. "ಅಲ್ಲಾಹನೇ! ನಾನು ನಿನ್ನ ಪ್ರವಾದಿಯ ಮೂಲಕ ನಿನ್ನ ಮುಂದೆ 
ಸಿ ಬೇಡಿಕೆಯನ್ನು ತಂದಿರುವೆನು. ನೀನು ನನ್ನ ಪರವಾಗಿ ನಿನ್ನ ಪ್ರವಾದಿಯ(ಸ) 
ಕಾರಸ್ಸನ್ನು ಸ್ವೀಕರಿಸು. ಇದರಿಂದ ಸ್ಪಷ್ಟವಾಗುವಂತೆ ಪ್ರವಾದಿ(ಸ) ಕೂಡಾ ಅವರ 
ವಾಗಿ ಪ್ರಾರ್ಥಿಸಿದ್ದರು ಮತ್ತು ಅವರಿಗೂ "ನನ್ನ ಮೂಲಕ ಅಲ್ಲಾಹನಲ್ಲಿ ನಿನ್ನ 
'ಡಿಕೆಯನ್ನು ಸಮರ್ಪಿಸು ಮತ್ತು ನನ್ನ ಶಿಫಾರಸ್ಸು ಸ್ವೀಕೃತವಾಗುವಂತೆ ಪ್ರಾರ್ಥಿಸು" 
ದು ಹೇಳಿದ್ದರು. ಇದು ದುಆದ ಒಂದು ಸಹಜ ವಿಧಾನವಾಗಿದೆ. ಇದರ ಉಪಮೆ 
:ಗಿದೆಯೆಂದರೆ ಒಬ್ಬನು ನನ್ನಲ್ಲಿ ಬಂದು ಇಂತಿಂತಹ ಅಧಿಕಾರಿಯಲ್ಲಿ ನನ್ನ ಪರವಾಗಿ 
ಕಾರಸ್ಸು ಮಾಡು ಎಂದು ಹೇಳಿದಾಗ ನಾನು ಶಿಫಾರಸ್ಸು ಮಾಡುವುದರ ಜತೆಗೆ ಆ 
ಕ್ರಿಯೊಂದಿಗೆ ನೀನು ಕೂಡಾ ಆ ಅಧಿಕಾರಿಯಲ್ಲಿ "ನಾನು ಅವರನ್ನು ನನ್ನ 
ಕಾರಸ್ಸುದಾರನಾಗಿ ಕರೆಶಂದಿರುವೆನು. ತಾವು ಅವರ ಶಿಫಾರಸ್ಸನ್ನು ಸ್ವೀಕರಿಸಿ ನನ್ನ 
'ಡಿಕೆಯನ್ನು ಪೂರ್ಣಗೊಳಿಸಿರಿ” ಎ೦ದು ಹೇಳಿದಂತೆಯೇ ಇದೆ. ಇದಕ್ಕೆ ತದ್ಧಿರುದ್ಧವಾಗಿ 
رہ‎ ವ್ಯಕ್ತಿ ನನ್ನ ಅನುಮತಿಯಿಲ್ಲದೆಯೇ ಅಧಿಕಾರಿಯ ಬಳಿ ಹೋಗಿ ತನ್ನ ಯಾವ 
'ಡಿಕೆಯನ್ನು ಬೇಕಾದರೂ ನನ್ನ ಶಿಫಾರಸ್ಸು ಹೇಳಿ ಮುಂದಿಡುವುದು ಬೇರೆಯೇ 
ಸೆಯವಾಗಿದೆ. ಈ ಎರಡನೆಯ ವಿಧವನ್ನು ಮೊದಲ ವಿಧಕ್ಕೆ ಹೋಲಿಸುವುದು ಹೇಗೆ? 
ಶಾವೆಯಿರುವುದು ಮೊದಲನೇ ವಿಧದ ಪ್ರಾರ್ಥನೆಗೆ ಮಾತ್ರ. ಅದರಿಂದ ಇದನ್ನು ದ್ವಿತೀಯ 
ನಾನಕ್ಕೆ ಸಮರ್ಥನೆ ಮಾಡುವುದು ಯಾವ ರೀತಿಯಲ್ಲಿಯೂ ಸರಿಯೆನಿಸದು. ಅದನ್ನು 
ಬೀತುಗೊಳಿಸಲು ಪ್ರವಾದಿ(ಸ) ತಮ್ಮ ಎಲ್ಲ ಅನುಯಾಯಿಗಳಿಗೂ ತಮ್ಮ ಹೆಸರೆತ್ತಿ 
ಸರ `ಯಾವುದೇ ಬೇಡಿಕೆಯನ್ನು ಅಲ್ಲಾಹನ ಮುಂದಿರಿಸುವ ಸಾರ್ವತ್ರಿಕ ಅನುಮತಿ 


ಡಿರಬೇಕು. 
٠ (ತರ್ಜುಮಾನುಲ್‌ ಕುರ್‌ಆನ್‌ ಫೆಬ್ರವರಿ 1953) 


A 


ಇನ್ಲಾಮೇತರ ರಾಷ್ಟ್ರಗಳಲ್ಲಿರುವ ಮುಸ್ಲಿಮರ ಸಂಕಷ್ಟಗಳು 


ಬ್ರಿಟನ್‌ನಲ್ಲಿ ವಾಸವಾಗಿರುವ ವೇಳೆ ಶರೀಅತ್‌ ವಿಧಿಗಳ ಪಾಲನೆಯಲ್ಲಿ ನನಗೆ 
ಕೆಳಗಿನ ಕಷ್ಟಗಳು ಎದುರಾಗುತ್ತವೆ. ದಯವಿಟ್ಟು ಸರಿಯಾದ' ಮಾರ್ಗಬರ್ಶನಮಿ 
ಕೃತಜ್ಞತೆಗೆ ಪಾತ್ರರಾಗಬೇಕು. 

(1) ಮೊದಲನೆಯದು ಶೌಚ್ಛ ಮತ್ತು ನಮಾರು್‌ನ ಕುರಿತಾಗಿದೆ. ನನಗೆ ಬೆಳಿಗ್ಗೆ 
ಗಂಟೆಗೆ ನನ್ನ ನಿವಾಸದಿಂದ ಹೊರಡಬೇಕಾಗುತ್ತದೆ. ನಗರದಲ್ಲಿ ಸಂಚರಿಸುತ್ತಾ ಮಃ 
ಮೂತ್ರ 'ಏಸರ್ಜನೆಯ ಅಗತ್ವಬಂದರೆ ಎಲ್ಲೆಡೆ ಪಾಶ್ಚಾತ್ಯ ಮಾದರೀ 
ಶೌಚಾಲಾಯಗಳಿರುತ್ತವೆ. ಅಲ್ಲಿ ನಿಂತುಕೊಂಜೇ ಮೂತ್ರ ವಿಸರ್ಜ 
ಮಾಡಬೇಕಾಗುತ್ತದೆ. ಇದರಿಂದ ಮೂತ್ರದ ಹನಿಗಳು ಬಟ್ಟೆಗೆ ತಾಗುವುದು ಅನಿವಾಯ 
ಮಲವಿಸರ್ಜನೆ ಮಾಡಿದರೆ ಶೌಚ್ಛಕ್ಕೆ ಕೇವಲ ಕಾಗದ ಮಾತ್ರ ಸಿಗುತ್ತದೆ. بعد‎ 
ಗಂಟೆಗೆ ರುಹರ್‌ನ ಸಮಯವಾಗುತ್ತದೆ. ಆಗ ಸಾರ್ವಜನಿಕ ಸ್ಥಳಗಳಲ್ಲೆಲ್ಲಿಯ 
ನೀರು ಸಿಗುವುದಿಲ್ಲ. ನಿವಾಸಕ್ಜೆ ಬಂದು ಹೋಗಬೇಕಾದರೆ ತೊಂದರೆಯ ಸಹಿತ ಕನಿ 
ಒಂದು ہہ چون‎ ಖರ್ಚಾಗುತ್ತದೆ. ನಮಾರ್‌ಗೆ ಶುದ್ದ ಸ್ಥಳವೂ ಸಿಗುವುದಿಃ 
ಹೋಟೆಲ್‌ನಲ್ಲಿ ನೀರು ಸಿತ್ಚಿದರೂ ಪ್ಯಾಂಟ್‌ ಧರಿಸಿರುವಬರಿಂದ ಶೌಚ್ಛ ಮಾಡುವು 
ಸಾಧ್ಯವಿಲ್ಲ. ಆದರೆ ವುರೂ ಮಾಡಬಹುದು. ಅದರಲ್ಲೂ ನೀರು ನೆಲಕ್ಕೆ ಬೀಳದ 
ಜಾಗ್ರತೆ ವಹಿಸಬೇಕು. ಕೈ ತೊಳೆಯುವುದರಿಂದ ಹಿಡಿದು ತಲೆ ಸವರುವ ತ 
ಬೇಸಿನ್‌ನಲ್ಲಿ ಮಾಜಬಹುದು. ಆದರೆ ಕಾಲನ್ನು ಬೇಸನ್‌ನಲ್ಲಿ ತೊಳೆಯುವ 
ಇಲ್ಲಿಯ ಸಂಸ್ಕೃತಿಯಲ್ಲಿ ಅತ್ಯಂತ ಕೆಟ್ಟದು. 

(2) ಇಲ್ಲಿ ಸಾಮಾನ್ಯವಾಗಿ ಜನರು ನಾಯಿ ಸಾಕುತ್ತಾರೆ. ಭೇಟಿಗ ಹೋದಾ 
ಮೊಜಲು ನಾಯಿಯೇ ಸ್ವಾಗತಿಸುತ್ತದೆ. ಬಟ್ಟೆಗಳನ್ನು ಅದು ಸ್ಪರ್ಶಿಸುತ್ತದೆ. ಎಷ 
ಪ್ರಯತ್ನಿಸಿದರೂ ಈ ತೀಟಲೆಯನ್ನು ತಪ್ಪಿಸಲಿಕ್ಯಾಗುವುದಿಲ್ಲ. ಇಂತಹ یدع‎ ತಿಯಃ 
ಬಟ್ಟೆಯನ್ನು ಆಗಾಗ ತೊಳೆಯುತ್ತಿ ರಬೇಕೆಳಿ: 

(3) ಕಛೇರಿಗಳಲ್ಲಿ ಹೆಚ್ಚಾಗಿ ಮಹಿಲೆಯರೇ ಸಿಬಂದಿಗಳಾಗಿರುತ್ತಾರೆ. ಪರಿಚಯವಾ 
ವೇಲೆ ಅವರು ಹಸ್ತಲಾಘವಕ್ಕೆ ಕೈ ಚಾಚುತ್ತಾರೆ. ನಾವು ಕೈ ಮುಂದೆ ಮಾಡದಿದ್ದ 
ಅದನ್ನವರು ತಮ್ಮ ಅಷಮಾನದೆಂದು ಬಗೆಯುತ್ತಾರೆ ಅದೇ ರೀತಿ تد بد‎ 
ಬಹಳ ಜನಸಂದಣಿ ಇರುತ್ತದೆ. ಕಾಲ್ಲಡಿಗೆಯಲ್ಲಿ ಹೋಗುವಾಗ ہے رہ‎ ಕೆಳಗಿರಿಸಿ: 
ಢಿಕ್ಕಿ ಹೊಡೆಯುವ ಅಪಾಯವಿರುತ್ತದೆ. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 65 


೦ ನಿಮ್ಮ ಪತ್ರವನ್ನೋದಿ ಒಂದು ಇಸ್ಲಾಮೇತರ ರಾಷ್ಟ್ರದಲ್ಲಿ ಧರ್ಮನಿಷ್ಠೆಯುಳ್ಳ 
ಬ್ಹು ಮುಸ್ಲಿಮನಿಗೆ ಎಂತೆಂತಹ ಸಂಕಷ್ಟಗಳು ಎದುರಾಗುತ್ತವೆಯೆಂದು ಅಂದಾಜಿಸಬಹುದು. 
ಸ್ಲಾಮೇತರ ರಾಷ್ಟ್ರದಲ್ಲಿ ವಾಸಿಸುವುದನ್ನು ಮತ್ತು ಅಲ್ಲಿ ವಿವಾಹ ಮಾಡಿಕೊಳ್ಳುವುದನ್ನು 
ಮ್ಮ ಕರ್ಮಶಾಸ್ತ್ರ ಪಂಡಿತರು ಓರ್ವ ಮುಸ್ಲಿಮನ ಮಟ್ಟಿಗೆ ಮಕ್ರೂಹ್‌ (ಅನಪೇಕ್ಷಿತ) 
೦ದು ಏಿಕೆ ಹೇಳಿರುವರೆಂಬುದು ಮನವರಿಕೆಯಾಗುತ್ತದೆ. ಏನಾದರೂ ಕಾರಣಕ್ಕಾಗಿ ಅಲ್ಲಿ 
ರಬೇಕಾಗಿ ಬಂದರೆ ಕನಿಷ್ಠ ವರ್ಷಕ್ಕೊಮ್ಮೆ ಊರಿಗೆ ಮರಳಬೇಕೆಂದು ಕರ್ಮಶಾಸ್ತ್ರಜ್ಞರು 
ಭಿಪ್ರಾಯ ಪಟ್ಟಿದ್ದಾರೆ. ನೀವು ಪ್ರಸ್ತಾಪಿಸಿರುವ ಸಂಕಷ್ಟಗಳಿಗೆ ಪರಿಹಾರವನ್ನು ಸಂಕ್ಷಿಪ್ತವಾಗಿ 
; ಕೆಳಗೆ ಕೊಡಲಾಗಿದೆ. 

(1) ಕುಳಿತುಕೊಂಡು ಮೂತ್ರ ವಿಸರ್ಜನೆ ಮಾಡುವುದು ಸಾಧ್ಯವಿಲ್ಲದ ಕಡೆ 
ತುಕೊಂಡು ವಿಸರ್ಜಿಸಬಹುದು. ಜಾಗ್ರತೆ ವಹಿಸಿದರೆ ಬಟ್ಟೆಗಳಿಗೆ ಹನಿ ತಾಗದಂತೆ 
ಸಬಹುದು. ಹೊರಗೆಲ್ಲಿಯಾದರೂ ಮಲ-ಮೂತ್ರ ವಿಸರ್ಜನೆ ಮಾಡಿದಾಗ ನೀರು 
ಸದಿದ್ದರೆ ಕಾಗದವನ್ನು ಬಳಸಬಹುದು. ಅನಂತರ ನಿವಾಸಕ್ಕೆ ಬಂದ ಮೇಲೆ ನೀರಿನಿಂದ 
ಚಿಗೊಳಿಸಬಹುದು. محص‎ ಹೊರಗೆಲ್ಲಾದರೂ ಮಾಡಬೇಕಾಗಿ ಬಂದಾಗ ಮತ್ತು ಕಾಲು 
ಇಳೆಯುವುದು ಸಾಧ್ಯವಾಗದಿದ್ದಾಗ ಕಾಲುಚೀಲ ಅಥವಾ ಕಾಲುಚೀಲಸಮೇತ ಪಾದರಕ್ಟೆಯ 
ಲೆ ಸವರಿದರೆ ಸಾಕು. ಸ್ಥಳವು ಶುದ್ದ: ವಾಗಿದೆಯೆಂಬುದನ್ನು ಖಚಿತಪಡಿಸಿಕೊಂಡೇ 
ಮಾರು್‌ ಮಾಡಬೇಕೆಂದಿಲ್ಲ. ಎಲ್ಲ ಒಣ ಜಾಗವನ್ನು ಅದು ಅಶುದ್ದವಾಗಿದೆಯೆಂದು 
ಿಯುವ ತನಕ ಶುದ್ಧವೆಂದೇ ಪರಿಗಣಿಸಬೇಕು. ಆದ್ದರಿಂದ ಕೇವಲ ಸಂಶಯ ಮತ್ತು 
'ಮಾನಿಯ ಆಧಾರದಲ್ಲಿ ನಮಾರುನ್ನು ಕರಾ ಮಾಡುವುದು ಸರಿಯಲ್ಲ. ನಿಮ್ಮ ಸಂಶಯ 
ತ್ತು ಗುಮಾನಿ ದೂರವಾಗದಿದ್ದರೆ ನಿಮ್ಮ ನಿಲುವಂಗಿ ಅಥವಾ ಕೋಟನ್ನು ಹಾಸಿ ಅದರ 
ಇಲೆ ನಮಾರು್‌ ಮಾಡಬಹುದು. 

(2) ಆ ದೇಶದಲ್ಲಿ ನಾಯಿಗಳಿಂದ ದೂರವಿರುವುದು ಬಹಳ ಕಷ್ಟ. ನಿಮಗೆ 
ಯತ್ನಪಟ್ಟೂ ಅದರಿಂದ ರಕ್ಷಣೆ ಸಿಗದಿದ್ದರೆ ನಾಯಿಯ ಸ್ಪರ್ಶವಾದ ಕಡೆ ವುರುೂ 
ಇಡುವಾಗ ನೀರು ಚಿಮುಕಿಸಿ ನಿಮ್ಮ ಸಂಶಯವನ್ನು ದೂರಗೊಳಿಸಿ. 

(3) ಮಹಿಳೆಯರ ಭೇಟಿಯ ವೇಳೆ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯ ಜತೆ ಕೈ 
ಲುಕುವುದು ಅಸಭ್ಮತೆಯಾಗಿದೆ. ಆದ್ದರಿಂದ ನಾನು ಹಸ್ತಲಾಘವ ಮಾಡದಿರುವ ಬಗ್ಗೆ 
'ವು ತಪ್ಪು ತಿಳಿಯಬಾರದು ಎಂದು ಅವರಿಗೆ ವಿನಯಪೂರ್ವಕ ತಿಳಿ ಹೇಳಿರಿ. 'ಗದ್ದೆಬಸರ್‌' 
೨ದರೆ ಕಣ್ಣು ಕೆಳಗಿರಿಸುವುದಲ್ಲ, ಕಣ್ಣನ್ನು ರಕ್ಷಿಸುವುದಾಗಿದೆ. ನೀವು ಬೇಕು ಬೇಕೆಂದೇ 
ಸಾವ ಮಹಿಳೆಯನ್ನೂ ದಿಟ್ಟಿಸಿ ನೋಡಬೇಡಿರಿ. ಒಮ್ಮೆ ದೃಷ್ಟಿ ಬಿದ್ದರೆ ಮತ್ತೆ ದೃಷ್ಟಿ 
ಶಿಸಬೇಡಿರಿ. ದೃಷ್ಟಿಯನ್ನು ರಕ್ಷಿಸುವುದು ಕಷ್ಟದ ಕೆಲಸವೇನಲ್ಲ. ನಿಮ್ಮ ದೃಷ್ಟಿಯ 
ಶಯನ್ನು ಸ್ವಲ್ಪ ಬದಲಾಯಿಸಿದರೆ ಸಾಕಾಗುತ್ತದೆ. 

(ತರ್ಜುಮಾನುಲ್‌ ಕುರ್‌ಆನ್‌ ಜೂನ್‌ ಜುಲ್ವೆ 1952) 


ಧ್ರುವಗಳೆ ಹತ್ತಿರದ ಸ್ಥಳಗಳಲ್ಲಿ ನಮಾರು್‌ 
ಮತ್ತು ಉಪವಾಸ ವ್ರತದ ವೇಳಿಗಳು 


€ ನನ್ನ ಒಬ್ಬ ಪುತ್ರ ತರಬೇತಿಗಾಗಿ ಬ್ರಿಟನ್‌ಗೆ ಹೋಗಿರುವನು. ಸದ ಅವನು ಉತ್ತ. 
ಧುವಳ್ಲಿ ಬಹಳ ಹತ್ತಿರ ಇರುವನು. ಆತ ನಮಾರಖ್‌ ಮತ್ತು ಉಪದಾಸ 7ہ‎ 
ವೇಳಾಪಟ್ಟಿಯ ಬಗ್ಗೆ ಒಂದು ತಾತ್ರಿಕ ನಿಯಮಾವಳಿಯನ್ನು ಬಯಸುತ್ತಾನೆ. ಮಃ 
ಮೋಡ ಮತ್ತು ಮಂಜಿನ ಆಧಿಕ್ಕದಿಂದ ಅಲ್ಲಿ ಸೂರ್ಯನು ಕಾಣಿಸಿಕೊಳ್ಳುವುಜ 
ಬಹಳ ಕಡಿಮೆ. ಕೆಲದೊಮ್ಮೆ ಹಗಲು ಬಹಳ ದೀರ್ಥವಾಗಿದ್ದರೆ ಕೆಲವೊಮ್ಮೆ ಬಹ 
ಸಣ್ಣ ಬಾಗಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸೂರ್ಗೋಜಯ بعدہ‎ 
ಸೂರ್ಯಾಸ್ತಮಾನದ ಮದ್ದೆ 20 ಗಂಟೆಗಳ ಅಂತರವಿರುತ್ತದೆ. ಇಂತಹ ಸಂದರ್ಭದ 
20 ಗಂಟೆ ಅಥವಾ لت‎ ೦ತ ಅಧಿಕ ಸಮಯದ ಉಷವಾಸವ್ರತ ಆಚರಿಸಬೇಕಾದೀತೇ 


೦ ಯಾವ ದೇಶಗಳಲ್ಲಿ 24 ಗಂಟೆಯಲ್ಲಿ ಸೂರ್ಯೋದಯ: ಮತಃ 
ಸೂರ್ಯಾಸ್ತಮಾನವಾಗುತ್ತದೋ ಅಲ್ಲಿನ ದಿನರಾತ್ರಿಗಳು ದೊಡ್ಡದಾದರೂ ಚಿಕ್ಕದಾದರ. 
ನಮಾರುಖ್‌ ಮತ್ತು ಉಪವಾಸವ್ರತಕ್ಕೆ ಕುರ್‌ಆನ್‌ ಮತ್ತು ಹದೀಸ್‌ಗಳಲ್ಲಿ ವಿವರಿಸಲಾಃ 
ನಿಯಮಗಳ ಪ್ರಕಾರವೇ ನಿಶ್ಚಯಿಸಲಾಗುವುದು. ಅಂದರೆ تج‎ ನಮಾರುು 
ಸೂರ್ಯೋದಯಕ್ಕಿಂತ ಮುಂಚೆ, ರುುಹರ್‌ನ ನಮಾರು್‌ಾ ಸೂರ್ಯ ಇಳಿಮುಖವಾಃ 
ಮೇಲೆ, ಅಸರ್‌ನೆ ನಮಾರು್‌ ಸೂರ್ಯಾಸ್ತಮಾನಕ್ಕಿಂತ ಮುಂಚೆ, ಮಗ್ರಿಚ್‌ನ ನಮಾರು: 
ಸ್ಫೂರ್ಯಾಸ್ತಮಾನದ ನಂತರ ಮತ್ತು ಇಶಾ ನಮಾರು್‌ ರಾತ್ರಿ ಸ್ವಲ್ಪ ಕಳೆದ ನಂತ 
ಅದೇ ರೀತಿ ಉಪವಾಸ ವ್ರತದ ಸಮಯವು ಫಜ್ಟ್‌ನಿಂದ ಆರಂಭಗೊಂಡು ಸೂರ್ಯಾಸ್ತಮಃ 
ತನಕ ಇರುವುದು. ಎಲ್ಲಿ ರುಹರ್‌ ಮತ್ತು ಅಸರ್‌ ಅಥವಾ ಮಗ್ರಿಬ್‌ ಮತ್ತು ಇಶಾಗ 
ಮಧ್ಯೆ ಅಂತರ ಮಾಡುವುದು ಸಾಧ್ಯವಿಲ್ಲವೋ ಅಲ್ಲಿ 'ಜಮಲಬೈನಸ್ಸಲಾತೈನ್‌' (ರುಖುಪರ್‌ 
ಅಸರ್‌ಗಳನ್ನು ಮತ್ತು ಮಗ್ರಿಬ್‌-ಇಶಾಗಳನ್ನು ಒಟ್ಟಿಗೆ ನಿರ್ವಹಿಸುವುದು) ಮಾಡಬಹುದ 

ಬ್ರಿಟನ್‌ನ ವಿವಿಧ ಪ್ರದೇಶಗಳ ಉದಯಾಸ್ತಮಾನ ವೇಳಾಪಟ್ಟಿಯನ್ನು ಗಳಿಸಿಕೊಳ್ಳುವಂ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 61 
ನಿಮ್ಮ ಪುತ್ರನಿಗೆ ಹೇಳಿ. ಅನಂತರ ಆ ವೇಳೆಗೆ ಹೊಂದಿಕೊಂಡು ತನ್ನ ನಮಾರು್‌ನ 
ಸಮಯಗಳನ್ನು ನಿಶ್ವಯಿಸಿಕೊಳ್ಳಲಿ. 

ಉಪವಾಸ ವ್ರತಕ್ಕೆ ಅಲ್ಲಿ ದಿನ ದೀರ್ಪವಾಗಿದೆಯೆಂದು ಹೆದರಬೇಕಾಗಿಲ್ಲ. ರಶ್ಕಾದ 
ಬುಲ್ಲಾರ್‌ನ ಬಗ್ಗೆ ہہ‎ ಬತೊತಾ ಬರೆಯುತ್ತಾರೆ. ಅಲ್ಲಿ ಸೆಖೆಗಾಲದಲ್ಲಿ ಅವರು 
ತಲುಪಿದಾಗ ರಮರುಾನ್‌ ತಿಂಗಳಾಗಿತ್ತು. ಇಫ್ತಾರ್‌ ಮತ್ತು تع‎ ಮಧ್ಯೆ ಕೇವಲ 
ಎರಡು ಗಂಟೆಗಳ - ಅಂತರವಿತ್ತು. ಈ ಸಂಕ್ಷಿಪ್ತ ಅವಧಿಯಲ್ಲೇ ಅಲ್ಲಿನ ಮುಸ್ಲಿಮರು 
ಇಫ್ತಾರ್‌ ಮಾಡುತ್ತಿದ್ದರು, ಊಟ ಮಾಡುತ್ತಿದ್ದರು ಮತ್ತು ಇಶಾ ನಮಾರು್‌ ಕೂಡಾ 
ನಿರ್ವಹಿಸುತ್ತಿದ್ದರು. ಇಶಾ ನಮಾರು್‌ ಮುಗಿಸಿ ಸ್ವಲ್ಪ ಹೊತ್ತಿನಲ್ಲೇ ಫಜ್ಟ್‌ನ ವೇಳೆ 

ಆರಂಭವಾಗುತ್ತಿತ್ತು. ಆಗ رع‎ ನಮಾರು್‌ ನಿರ್ವಹಿಸುತ್ತಿದ್ದರು. 
(ತರ್ಜುಮಾನುಲ್‌ ಕುರ್‌ಆನ್‌, ಜೂನ್‌ ಜುಲ್ಧೆ 1952) 


7 


ات 


ಹರಾಮನ್ನು ಹಲಾಲ್‌ಗೊಳಿಸುವ ನೆಪ 


ಅ ಒಬ್ಬನ ಮೇಲೆ ಸರಕಾರದ ವತಿಯಿಂದ ಅಕ್ರಮ ತೆರಿಗೆಯ ಭಾರವದೆ. ಆತ ಅದನ್ನು 
ನಿರ್ವಾಹವಿಲ್ಲದೆ ಸಂದಾಯ ಮಾಡುತ್ತಾನೆ ಅತನು ತನಗಾಗುವ ಈ ನಷ್ಟವನ್ನು 
ಭರ್ತಿಮಾಡುವ ಒಂದು ಉಪಾಯವನ್ನು ಕಂಡುಕೊಂಡಿದ್ದಾನೆ. ಅದೇನೆಂದರೆ ಆತನ: 
ಬ್ಯಾಂಕ್‌ ಅಥವಾ ಅಂಚಿಕಛೇರಿಯಲ್ಲಿರುವ ಠೇವೇಕೆಗಳಿಂದ್‌ ಬರುವ. ಬಡ್ಡಿಯನ್ನು 
ಪಡೆಯುತ್ತಾನೆ, ಹೀಗೆ ಮಾಡುವುದು ಸರಿಯೇ? . 


೦ ಈ ರೀತಿಯ ನೆವನಗಳಿಂದ ಬಡ್ಡಿ ಪಡೆಯುವುದು ಧರ್ಮಸಮ್ಮತವಲ್ಲ. 
ಬದಲಾಗಿ ಅದು ದ್ವಿಗುಣ ಪಾಪವಾಗುತ್ತದೆ. ಒಂದು ವೇಳೆ ಸರಕಾರದ ಯಾವುದಾದರೂ 
ತೆರಿಗೆಯು ಅಕ್ರಮವಾಗಿದ್ದರೆ ಹಾಗೂ ನೀವು ಅದನ್ನು ನಿರ್ವಾಹವಿಲ್ಲದೆ ಪಾವತಿ ಮಾಡುತ್ತಿದ್ದರೆ, 
ಇದು ಸರಕಾರವು ನಿಮ್ಮ ಮೇಲೆ ಮಾಡುವ ಒಂದು ಅನ್ಯಾಯವಾಗಿದೆ. ಆದರೆ ನೀವು ಯಾವ 
ಬಡ್ಡಿಯನ್ನು ಸರಕಾರೀ ಬ್ಯಾಂಕ್‌ ಅಥವಾ ಅಂಚೆ ಕಛೇರಿಯಿಂದ ಪಡೆಯುತ್ತೀರೋ ಅದನ್ನು 
ಸರಕಾರವು ತನ್ನ ಕಿಸೆಯಿಂದ ಕೊಡುವುದಿಲ್ಲ. ಅದು ಜನರಿಂದ ತೆರಿಗೆಯ ರೂಪದಲ್ಲಿ 
ಅಥವಾ ಬಡ್ಡಿಯ ರೂಪದಲ್ಲಿ ಅದನ್ನು ಪಡೆಯುತ್ತದೆ. ಅದರಿಂದ ಒಂದಂಶವನ್ನು 
ತನ್ನಲ್ಲಿರಿಸಿಕೊಂಡು ಉಳಿದುದನ್ನು ತನ್ನಲ್ಲಿ ಠೇವಣಿ ಇರಿಸಿದವರಿಗೆ ಕೊಡುತ್ತದೆ. ಈ 
ಬಡ್ಡಿಯನ್ನು ಪಡೆದರೆ ನೀವು ಸರಕಾರಕ್ಕೆ ಯಾವ ರೀತಿ ಶಿಕ್ಷೆ ಕೊಟ್ಟಂತಾಯಿತು? ಈ 
ಶಿಕ್ಷೆಯನ್ನು ನೀವು ಇತರ ಪ್ರಜೆಗಳಿಗೆ ನೀಡುತ್ತೀರಿ. ಇದಂತೂ ನಿಮ್ಮಲ್ಲಿ ಯಾರಾದರೂ 
ಕಳ್ಳತನ ಮಾಡಿದವನನ್ನು ಶಿಕ್ಟಿಸಲು ಆ ಕಳ್ಳನ ಮನೆಯಲ್ಲಿಟ್ಟಿರುವ ಇತರರ ಸೊತ್ತಿನಿಂದ 
ಸ್ವಲ್ಪ ತೆಗೆದುಕೊಂಡಂತಾಯಿತು. (ತರ್ಜುಮಾನುಲ್‌ ಕುರ್‌ಆನ್‌ ಮೇ ಜೂನ್‌ 1952) 


pos 


ಜಮಾಲತೆ ಇಸ್ಲಾಮಿಯ ಕುರಿತು! 


ಜಮಾಲತೆ ಇನ್ನಾ ಮೂಯಲ್ಲಿ ಸೇರುವುದು ಅನಿವಾರ್ಯವೆಂದು ಭಾವಿಸುವೆನಾದರೂ 
ہہ‎ ಮನಸ್ಸಿನಲ್ಲಿ. ಕೆಲವೊಂದು ಸಂಶಯಗಳು ಕಾಡುತ್ತಿವೆ ಸಾಧ್ಯವಾದರೆ ತಮ್ಮ 
ಪಾಂಡಿತ್ಯಪೂರ್ಣ ಅಭಿಪ್ರಾಯಗಳ ಮೂಲಕ ಈ ಸಂಶಯಗಳನ್ನು ನಿವಾರಿಸಬೇಕೆಂದು 
ವಿನಂತಿಸುತ್ತಿ ದ್ದೇನೆ ಆ ಸಂಶಯ ಇಂತಿವೆ 
ನೀವು ನಿಮ್ಮ ಬರೆಹಗಳ ಮೂಲಕ ಅನೇಕ ವರ್ಜಗಳಿಂದ ಧರ್ಮಸಂಸ್ಥಾ ಹನೆಯ ಕರೆ 
ಕೊಡುತ್ತಿದ್ದೀರಿ ಎರಡು ವರ್ಷಗಳಿಂದ ಜಮಾಲತ್‌ ಸ್ಥಾಪನೆಗೊಂಡಿದೆ. ನಿಮ್ಮ 
ಪ್ರಕಾರ ಈ ಅಂದೋಲನದ ಸ್ತರೂಪಕ್ಕನುಗುಣವಾಗಿ ಕೆಲವೇ ಮಂದಿ دہ وھ‎ 
ಸಿಕ್ಚಿದವರಲ್ಲೂ ಎಂತಹ ಗುಣಗಳ ಮನುಷ್ಠರ ಅಗತ್ಯವಿದೆಯೋ ಅಂತಹವರಿಲ್ಲ. ಈ 
ಗುಣಗಳುಳ್ಳ ಜನರನ್ನು ಸಿದ್ಧ ಪಡಿಸುವುದು ಹೇಗೆಂದು ನಾನು ಹೆಚ್ಚಾಗಿ 
' ಆಲೋಚಿಸುತ್ತಿ نہ بی‎ ಸಮುದಾಯದ ಇತಿಹಾಸವನ್ನು ನೋಡಿದರೆ ನಾಲ್ವರು ಖಲೀಫರ 
ಕಾಲದ ನಂತರ ಧರ್ಮಸಂಸ್ಥಾಪನೆಯ ಸಂಘಟಿತ ಪ್ರಯತ್ನ ನಡೆದದ್ದೇ ಇಲ್ಲ. 
ಮುಜದ್ದಿ ದ್‌ಗಳು ಭಾಷಣ ಬರೆಹ ಅಥವಾ ದೈಹಿಕವಾಗಿ ಮಾಡಿದ ಪ್ರಯತ್ನಗಳೆಲ್ಲವೂ 
ವ್ಲೆಯತ್ತಿ ಕವಾಗಿದ್ದು ವು, ಬಹುಖಃ ಇಡೀ ಇನ್ಲಾಮೂ ಚರಿತ್ರೆಯಲ್ಲಿ ಸ್ಥೆಯದ್‌ ہی‎ ದ್‌ 
ಬರೇಲ್ಪಿಯವರ ದ್ರಜದಡಿಯಲ್ಲಿ ಒಂದು ಸಂಘಟಿತ ಹೋರಾಟ ಈ ಉದ್ದೇಶಕ್ಕಾಗಿ 
ನಡೆದಿದೆ ಅವರ್‌ ಅನುಯಾಯಿಗಳ. ಆತ್ಮಸ್ಥೈರ್ಯ ಮತ್ತು ಪರಿಶ್ರಮಗಳನ್ನು 
ನೋಡುವಾಗ ಅವರಲ್ಲಿ ಇಷ್ಟೊಂದು ಆತ್ಮಾ ರ್ಪಣೆ ಮಾಡುವಂತಹ ಸ್ಫೂರ್ತಿ ಹುಟ್ಟಿಲು 
ಕಾರಣವಾದರೂ ಏನೆಂದು ನನಗೆ ಹೊಳೆಯುವುದಿಲ್ಲ. ಯಾವುದೇ ಸಂಘಟನೆಯಲ್ಲಿ 
ಸರ್ವಸ್ವವನ್ನೂ ಅಲ್ಲಾಹನ ಮಾರ್ಗದಲ್ಲಿ ಆರ್ಷಿಸುವುದನ್ನೇ ತಮ್ಮ ಕರ್ತವ್ಯವೆಂದು 
ಭಾವಿಸುವಂತಹ ಪ್ರೇರಣೆ ಹೇಗೆ ಉಂಟಾಗುತ್ತವೆ? ಇದೆಲ್ಲವೂ ಬರೆಹ ಭಾಷಣಗಳ 
- ಮೊಲಕ ಜನರಿಗೆ ಮನಬರಿಕೆ ಮಾಡುವುದರಿಂದ ಆಗುತ್ತದೆಯೇ ಅಥವಾ ಅತುತ್ತಮ 
ಹಾಗೂ ನೈಜ ಸಾಹಿತ್ಯಗಳನ್ನು ಒದಗಿಸುವುದರಿಂದ "ಉಂಟಾಗುತ್ತದೆಯೇ? ನನ್ನ 
` ಅಭಿಪ್ರಾಯದಲ್ಲಿ ಇದೆಲ್ಲವೂ ವೈಚಾರಿಕ ಸುಧಾರಣೆಯನ್ನ೦ತೂ ಮಾಡಬಹುದು. 
ಆದರೆ ಕೆಲನೆ ಮಾಡುವ ಪ್ರೇರಣೆ ಬೇರಾವುದೋ ವಸ್ತು ಏನಿಂದ ಉಂಟಾಗುತ್ತದೆ 
ಜನರು ಪ್ರಮಾಣವಚನ ಮಾಡಿ ಅದನ್ನು `ಪೂದ್ಗೆಸದಿರುವುಬನ್ಳು ಹಾಗೂ ಪ್ರಾಮಾಣಿಕ 


0۱۰. دمنجضد سمعت ہد‎ ಉತ್ತರಿಸುತ್ತಾರೆ 


ಸ್ಫೂರ್ತಿ ಉಂಟಾಗದಿರುವುದನ್ನು ನಾವು ನೋಡಬಹುದು. ಆಗ ಈ ಸ್ಫೂರ್ತಿಯ 
ಹೇಗೆ ಉಂಟು ಮಾಡುವುದು ಎಂಬ ಪ್ರಶ್ನೆ ಏಳುತ್ತದೆ. ನಾನು ತಮ್ಮ ಸಾಹಿತ್ಯಗಳ 
ಓದಿ ಪವಿತ್ರ ಕುರ್‌ಆನ್‌ನ್‌' ಅಧ್ಯಯನ ನಡೆಸ್ತಿ ನನ್ನ ಕರ್ಮಗಳ 
ಕ್ರಾಂತಿಯುಂಟಾಗಬೇಕೆಂದು ಆಗ್ರಹಿಸುತ್ತಿ ದ್ದೇನೆ. ಆದರೆ ಯಾವುದು ಆಗತ್ಯವೇ 
ಭಾವಿಸುತ್ತೇನೋ ಆದು ನನ್ನಲ್ಲಿ ಉಂಟಾಗುವುದಿಲ್ಲ. ಆದ್ದರಿಂದ ಜಮಾ 
ہمہ‎ ಮೊೋಯಲ್ಲಿ ಈ ಶಕ್ತಿ ಎಷ್ಟರವರೆಗೆ ಪ್ರಕಟವಾಗುವುದಿಲ್ಲ ವೋ ಅಷ್ಟರವ 
ಜಮಾಲತ್‌ ಬಂಮುಗಳಲ್ಲಿ ತ್ಯಾಗ ಪರಿಶ್ರಮಗಳ ಸ್ಫೂರ್ತಿಯುಂಟಾಗಲಾರದು ಮ 
ಆಂದೋಲನವು ನಿಷ್ಟಿಯವಾಗಿ ಬಿಡಬಹುದು ಎಂದು ಖಂಡಿತ ಹೇಳಬಹುದು: 


೦ ಈ ವಿಷಯದ ಕುರಿತು ನಾನು ಕೂಡಾ ಅನೇಕ ವರ್ಷಗಳಿಂದ ಆಲೋಚಿಸು 
ಇದ್ದೇನೆ. ಕಟ್ಟಕಡೆಗೆ ಸಾಮಾನ್ಯವಾಗಿ ಮುಸ್ಲಿಮರು ಉಸುರುತ್ತಿರುವ ಒಂದು امراف‎ 
ನನ್ನನ್ನು ಸಂತೃಪ್ತಗೊಳಿಸಿತು. ಅದೇನೆಂದರೆ 'ಅಸ್ಪಯ್‌ಯು ಮಿನ್ನೀ ವಲ್‌ ಇತ್ಕಾಃ 
ಮಿನಲ್ಲಾಹ್‌' (ಅರ್ಫಾತ್‌: ಪರಿಶ್ರಮ ನನ್ನ ಕಡೆಯಿಂದ, ಪೂರ್ತಿಗೊಳಿಸುವ دہ‎ 
ಅಲ್ಲಾಹನದು). ನನ್ನ ಅನಿಸಿಕೆ ಪ್ರಕಾರ ನಾವು ಮಾಡಬೇಕಾದ ಕೆಲಸವೇನೆಂದರೆ ವಿಃ 
ಮಾರ್ಗಗಳ ಪೈಕಿ ನಮಗಾಗಿ ನೇರಮಾರ್ಗವನ್ನು ಆಯ್ದುಕೊಳ್ಳುವುದು ಮತ್ತು ನಃ 
ಶ್ರಮವನ್ನೆಲ್ಲಾ ಆ ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ವ್ಯಯಿಸುವುದು ಮಾತ್ರ. ಅದರ ನಂ 
ಅದಕ್ಕೆ ಬೇಕಾಗುವ ಸಂಪನ್ಮೂಲಗಳನ್ನು ಒದಗಿಸುವುದು, ಮುನ್ನಡೆಯುವ ಶಕ್ತಿ ನೀಡುವ್ದ 
ಮತ್ತು ಸಂಕಷ್ಟಗಳನ್ನು ಸುಲಭಗೊಳಿಸುವುದು ಎಲ್ಲವೂ ಅಲ್ಲಾಹನ ಇಚ್ಛೆಗೆ  ء‎ 
ವಿಷಯಗಳಾಗಿವೆ. ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಶ್ರಮಪಟ್ಟು ಉನ್ನತ ಸ್ಥಾನಕ್ಕೆ ತಲಃ 
ನಿರೀಕ್ಷೆಯಿಲ್ಲದಿದ್ದರೆ ನಾವು ನೇರಮಾರ್ಗವನ್ನೇ ತೊರೆದು ಕೆಲವೊಂದು ದೊಡ್ಡ جہ‎ 
ಉನ್ನತ ಸ್ಥಾನಕ್ಕೆ ತಲಪ್ರವಂತಹ ತಪ್ಪುದಾರಿಗಳನ್ನು ಹಿಡಿಯಬೇಕೆಂದು ಹೇಳುವವ ನಾನ 
ನಾವಂತೂ "ಸರಿಯಾದ ಕಾರ್ಯವನ್ನೇ ಮಾಡಬೇಕು. ಅದು ದೊಡ್ಡ ಪ್ರಮಾಣದಲ್ಲಿ; 
ಸಣ್ಣ ಪ್ರಮಾಣದಲ್ಲಿರಲಿ. 

ಇದು ಈ ವಿಷಯಕ್ಕೆ ಸಂಬಂಧಿಸಿದ ಒಂದು ಮುಖವಾಗಿದೆ. ಅದರ ಇನ್ನೊ 
ಮುಖವೇನೆಂದರೆ ಯಾವ ವಿಶಿಷ್ಟ ನೈತಿಕ ಶಕ್ತಿಯು ಈ ಕಾರ್ಯಕ್ಕೆ ಅಗತ್ಯವೋ ಮ 
ಎಂತಹ ಪ್ರಭಾವಶಾಲಿ ವ್ಯಕ್ತಿಗಳು ಈ ಕಾರ್ಯಕ್ಕೆ ಸ್ಫೂರ್ತಿ ನೀಡಬಲ್ಲರೋ ಅವರೇ 
ಕುಟೀರಗಳಲ್ಲಿ ಹುಟ್ಟಲಾರರು. ಬದೆಲಾಗಿ ಈ ಮಾರ್ಗದಲ್ಲಿ ನಡೆಸುವ ಕ್ರಿಯಾಃ 
ಪರಿಶ್ರಮಗಳ ಫಲವಾಗಿಯೇ ಹುಟ್ಟಬಲ್ಲರು. ಈಗಂತೂ ಈ ಪರಿಶ್ರಮದ ಆರಂಭವ 
ಆಗಿದೆ. ಪರೀಕ್ಷಾ ಘಟ್ಟಗಳು ಇನ್ನೂ ಆರಂಭಗೊಂಡಿಲ್ಲ. ಅದುದರಿಂದ ಈ ಪರಿಶ್ರಣ 


ಸೆಯದ್‌ ಮೌದೊದಿ ಉತ್ತರಿಸುತ್ತಾರೆ 7 


ತಿಫಲವು ಅಂಕಿ ಅಂಶದ ರೂಪದಲ್ಲಿ ನಿಮ್ಮ ಮುಂದೆ ಬಂದಿಲ್ಲ. ಆದರೆ ಈ 
ಫಾರ್ಗದಲ್ಲಿ ಮುನ್ನಡೆಯುತ್ತಾ ಪರೀಕ್ಷಾ ಘಟ್ಟಗಳು ಎದರಾದಂತೆ, ಯಾರು ಅಲ್ಲಾಹನೊಂದಿಗೆ 
ود‎ ಸಂಬಂಧ ವಿರಿಸುವವರಲ್ಲವೋ ಅವರು ಯಾವುದಾದರೊಂದು ಪರೀಕ್ಷಾ ಘಟ್ಟದಲ್ಲಿ 
ಮ್ಮ ದೌರ್ಬಲ್ಯಕ್ಕೆ ಸಿಕ್ಕಿ ಈ ಮಾರ್ಗವನ್ನು ಬಿಟ್ಟು ಹೋಗುವುದನ್ನು ನೀವು ಕಾಣುವಿರಿ. 
ಬಾರು ಅಲ್ಲಾಹನೊಂದಿಗೆ ನೈಜ ಸಂಬಂಧ ಇರಿಸಿರುವರೋ ಅವರು ಪ್ರತಿಯೊಂದು 
ರೀಕ್ಸೆಯಲ್ಲೂ ಉತ್ತೀರ್ಣರಾಗುವರು; ಮಾತ್ರವಲ್ಲ ಪ್ರತಿಯೊಂದು ಪರೀಕ್ಷೆಯೂ ಅವರ 
ಇರಿತ್ರ್ಯಕ್ಕೆ ಇನ್ನಷ್ಟು ಬಲ ನೀಡುವುದು. ಅವರಲ್ಲಿರುವ ಅನೇಕ ಕೆಡುಕುಗಳನ್ನು 
ಸೋಗಲಾಡಿಸುವುದು. ಕೊನೆಗೆ ಅವರು ಅಪ್ಪಟ ಚಿನ್ನದಂತಾಗುವರು. ಅನಂತರ ಅವರಲ್ಲಿ 
ರ್ಶಮಣಿಯಂತಹ ಗುಣಗಳುಂಟಾಗಿ ಅವರು ಯಾರಸನ್ನೆಲ್ಲ ಸ್ಪರ್ಶಿಸುವರೋ ಅವರೂ 
ನ್ನವಾಗುವರು. 

ಒಟ್ಟಿನಲ್ಲಿ, ಈ ಕಾರ್ಯವನ್ನು ಆರಂಭಿಸುವುದಕ್ಕೆ ಮುಂಚೆ ಪರಿಪೂರ್ಣ ವ್ಯಕ್ತಿ 
ಥವಾ ವ್ಯಕ್ತಿಗಳು ಇರಬೇಕೆಂಬ ಶರ್ತ ವಿಧಿಸುವುದು ತಪ್ಪೆಂದು ನಾನು ಬಲವಾಗಿ 
೦ಬಿದ್ದೇನೆ. ಈ ಶರ್ತವು ಎಂದೂ ಪೂರ್ತಿಗೊಳ್ಳಲಾರದು. ಇದಕ್ಕೆ ತದ್ವಿರುದ್ಧವಾಗಿ 
ರಿಯಾದ ಮಾರ್ಗವೇನೆಂದರೆ ಪ್ರಾಮಾಣಿಕ ಸಂಕಲ್ಪದೊಂದಿಗೆ ಈ ಕಾರ್ಯವನ್ನು 
ರಂಭಿಸಬೇಕು. ಅನಂತರ ಮೆಲ್ಲಮೆಲ್ಲನೆ ಇದೇ ಕಾರ್ಯವು ಪರಿಪೂರ್ಣ ವ್ಯಕ್ತಿಗಳನ್ನು 
೦ಟು ಮಾಡುತ್ತಾ ಹೋಗುವುದು. ಇದು ಪರಿಪೂರ್ಣತೆಯ ಹಂತಗಳನ್ನು ಎಷ್ಟರ 
ುಟ್ಟಿಗೆ ದಾಟುತ್ತಿರುವುದೋ ಅಷ್ಟೇ ಉನ್ನತ ವ್ಯಕ್ತಿತ್ವಗಳು ಅದರ ಕಾರ್ಯಕರ್ತರಿಂದ 
ರಿಟ್ಟುತ್ತಾ ಹೋಗುವರು. ಸಮುದ್ರದ ಅಲೆಗಳೊಂದಿಗೆ ಹೋರಾಡಲು ಸಮುದ್ರಕ್ಕೆ 
ಳಿಯುವುದಕ್ಕೆ ಮುಂಚೆ ಅವುಗಳೊಂದಿಗೆ ಹೋರಾಡುವ ಶಕ್ತಿ ಗಳಿಸಿಕೊಡುವಂತಹ 
»೦ದಿಯನ್ನು ನೀವೆಲ್ಲಿಂದಲೂ ತರಲಾರಿರಿ. ಈ ಶಕ್ತಿಯು ಸಮುದ್ರಕ್ಕೆ ಇಳಿದು ಅದರ 
ಲೆಗಳೊಂದಿಗೆ ಹೋರಾಡುವುದರಿಂದಲೇ ಪ್ರಾಪ್ರವಾಗಬಲ್ಲುದು. ದುರ್ಬಲರಾದವರು 
ವೇ ಸಮುದ್ರದಲ್ಲಿ ಮುಳುಗಿ ಸಾಯುವರು. ಯಾರಿಗೆ ಅಲ್ಲಾಹನು ಬಾಹುಬಲ ನೀಡಿರುವನೋ 
ವರು ಅಲೆಗಳ ಹೊಡೆತ ತಿನ್ನುತ್ತಾ ಅವುಗಳೊಂದಿಗೆ ಹೋರಾಡುತ್ತಾ ಕೊನೆಗೆ ಅತ್ಯುತ್ತಮ 
1ಜುಪಟುಗಳಾಗಿ ಮಾರ್ಪಡುವರು. (ತರ್ಜುಮಾನುಲ್‌ ಕುರ್‌ಆನ್‌ ಎಪ್ರಿಲ್‌ 1916 ) 


[od 


. ಇಕಾಮತುದ್ದೀನ್‌ 


ಅ ಇನ್ನೊಂದು ಸಂಶಯವು ಇಕಾಮತುದ್ದೀನ್‌ನ ಸಂಕೇತಗಳ ಮತ್ತು ಹಂತಗಳ ಕುರಿಂ 
ಉದ್ದವಿಸುತ್ತದೆ. ಪವಿತ್ರ ಕುರ್‌ಆನ್‌ನಲ್ಲಿ ತೋರಿಸಲಾದ ಹಂತಗಳು ಅವುಗಳಲ್ಲಿ 
ಸಿಗುತ್ತಿದ್ದ ಮಾರ್ಗದರ್ಶನ ಹಾಗೂ ಪರೋಕ್ಷ ಸಹಾಯಗಳು - ಎಲ್ಲದರಲ್ಕೂ 
ಪ್ರವಾದಿ(ಸು ಮತ್ತು ದಿವ್ಯವಾಣಿಯ ಮಾರ್ಗದರ್ಶನಗಳಿದ್ದು ವು. ಆದರೆ ಈಗ ನಮ್ಮ 
ಮಾರ್ಗದ ಆ ಹಂತಗಳಾವುವು, ಅವಗಳನ್ನು ಹೇಗೆ ದಾಟಬಹುದು ಎಂಬುದನ್ನ 
ತೋರಿಸಿ ಕೊಡುವವರು ಯಾರಿದ್ದಾರೆ? 


೦ ಇಕಾಮತುದ್ದೀನ್‌ (ಧರ್ಮಸಂಸ್ಥಾಪನೆ)ಯ ಹಂತಗಳು ನಿಶ್ಚಯಿಸಲ್ಪಟ್ಟಿಲ್ಲ. ಕ 
ಮಾರ್ಗದ ಪರಿಶ್ರಮ, ಪರಿಶ್ರಮದ ವೇಳೆ ಉಂಟಾಗುವ ಪರಿಸ್ಥಿತಿ ಹಾಗೂ ಇಸ್ಲಾಮಿ 
ಸ್ಫೂರ್ತಿಯನ್ನು ಚೆನ್ನಾಗಿ ಅರಿತಿರುವ ನಾಯಕರಲ್ಲಿರುವ ಮೂರದೃಪ್ಪಿಯು ಈ ಹಂತಗಳೆನು 
ನಿರ್ಣಯಿಸುತ್ತವೆ. ಪ್ರವಾದಿಗಳ ಜೀವನಗಳಲ್ಲಿಯೂ ನಮಗೆ ಇದೇ ವಿಷಯ ಕಂಡ 
ಬರುತ್ತದೆ. ಅವರೆಲ್ಲರೂ ಒಂದೇ ರೀತಿಯ ಹಂತಗಳನ್ನು ದಾಟಲಿಲ್ಲ. ಹ. ಈಸಾ, ಮೂಸಾ 
ಯೂಸುಫ್‌(ಅ) ಮತ್ತು ಮುಹಮ್ಮದ್‌(ಸ) ಹಾಗೂ ಇತರ ಪ್ರವಾದಿಗಳ ಜೀವನರ 
ಅಧ್ಯಯನಗಳಿಂದಲೂ ಇದು ವ್ಯಕ್ತವಾಗುತ್ತದೆ. ವಾಸ್ತವದಲ್ಲಿ ನಮ್ಮ ಮುಂದಿರಬೇಕಾ೭ 
ವಿಷಯವೆಂದರೆ ಧ್ಯೇಯ ಸ್ಪಷ್ಟವಾಗಿರಬೇಕು. ಧ್ಯೇಯದ ಕಡೆಗೆ ಸಾಗಲು ಅಗತ್ಮವಿರುವಂತಠ 
ಯುಕ್ತಿ ನಮ್ಮಲ್ಲಿರಬೇಕು. - ನಾವು ಪ್ರವಾದಿಗಳ ಕಾರ್ಯವಿಧಾನವನ್ನು ಚೆನ್ನಾಗಿ ಗ್ರಹಿ; 
ಅದಕ್ಕಾಗಿ ಕಾರ್ಯತಃ ಪರಿಶ್ರಮಿಸಬೇಕು. ಅನಂತರ ಯಾವ ಹಂತಗಳು ನಮ್ಮ ಮುಂ 
ಬರುವುಜೋ ಅವುಗಳ ಪೈಕಿ ಪ್ರತಿಯೊಂದು ಹಂತದ ಬೇಡಿಕೆಗಳೇನೆಂಬುದನ್ನು ನಾವು ನಮ್ಮ 
ಬುದ್ಧಿಮತ್ತೆಯಿಂದ ಗ್ರಹಿಸಿ ಅಲ್ಲಾಹನ ಭರವಸೆಯ ಮೇಲೆ ಅವುಗಳಿಗೆ ಸೂ 
ಮಾರ್ಗೋಪಾಯಗಳನ್ನು ಅಳವಡಿಸುತ್ತಾ ಸಾಗಬೇಕಾಗಿದೆ. : 

ಇನ್ನು, ನಿಮ್ಮ ಅನಿಸಿಕೆ- ಮೊದಲು ದಿವೃವಾಣಿಯ ಮಾರ್ಗದರ್ಶನದಿಂದಾಗಿ ಸ್ಫೋ 
ಸಂದರ್ಭದಲ್ಲಿ ಸೂಕ್ತ ಮಾರ್ಗೋಪಾಯಗಳನ್ನು ಅವಲಂಬಿಸಲಾಗುತ್ತಿತ್ತು. ಈಗ ಏನಾದೀತು 
ಆ ಕುರಿತು ಹೇಳಬೇಕಾದರೆ ಅದರ ಉತ್ತರವನ್ನು ಪವಿತ್ರ ಕುರ್‌ಆನ್‌ ಈ ರೀತಿ ಹೇಳುತ್ತದೆ 


ಸ್ಥೆಯೆದ್‌ ಮೌದೂದಿ ಉತ್ತರಿಸುತ್ತಾರೆ -- 73 


'ಯಾರು ನಮ್ಮ (ಅಲ್ಲಾಹನ) ಮಾರ್ಗದಲ್ಲಿ ಪರಿಶ್ರಮಿಸುವರೋ ಅವರಿಗೆ ನಾವು 
ಮಾರ್ಗಗಳನ್ನು ತೆರೆದು ಕೊಡುತ್ತೇವೆ.” ಮೊದಲು ಮಾರ್ಗದರ್ಶನ ಮಾಡುತ್ತಿದ್ದ ಅದೇ 
೨ಲ್ಲಾಹನು ಈಗಲೂ ಮಾರ್ಗದರ್ಶನಕ್ಕೆ ಇದ್ದಾನೆ. ಅವನ ಮಾರ್ಗದರ್ಶನದಿಂದ ಪ್ರಯೋಜನ 
ಕಿಡೆಯುವವರು ಬೇಕು. ನಮ್ಮಲ್ಲಿ ಕುರ್‌ಆನ್‌ನ ಸ್ಫೂರ್ತಿಯನ್ನು ಮೈಗೂಡಿಸಿಕೊಂಡ 
ಇಬ್ಬರು ವ್ಯಕ್ತಿಗಳಾದರೂ ಇದ್ದರೆ ಮತ್ತು ಜಮಾಲತ್‌ನಲ್ಲಿರುವ ಹೆಚ್ಚಿನವರು, ಸರಿ-ತಪ್ಪು 
ಖಾರ್ಗದರ್ಶನವನ್ನು ವಿವೇಚಿಸಬಲ್ಲವರಾದರೆ ಹಾಗೂ ಸರಿಯಾದ ಮಾರ್ಗದರ್ಶನ ದೊರೆತರೆ 
೨ವರು - ಅನುಸರಿಸುವವರಾಗಿದ್ದರೆ 'ಇನ್‌ಶಾಅಲ್ಲಾಹ್‌' ಅಲ್ಲಾಹನ ಮಾರ್ಗದರ್ಶನವೂ 
ಮಗೆ ಪ್ರತಿ ಹಂತದಲ್ಲಿ ದೊರೆಯಬಹುಮೆ.' ನಾವು ಅವನ ಮಾರ್ಗದರ್ಶನದಿಂದ 
ತ್ರಿಯೋಜನವನ್ನೂ ಪಡೆಯಬಲ್ಲ: ವ. (ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌ 1952) 


ಹರಕೆ ಮತ್ತು ಈಸಾಲೆ ಸವಾಬ್‌ 


ಆ (1) ಪರೆ ಮತ್ತು 'ಫಾತಿಹಾ'ಕೆ ಶರೀಲತ್‌ನಲ್ಲಿರುವ ಸ್ಥಾನವೇನು? 
(2) ಒಬ್ಬನ ಆದಾಯ ಮೂಲವು ಅಶ್ಲೀಲ ಸಂಪಾಬನೆಯೆಂದು ತಿಳಿದೂ ಒಃ 
ವ್ಯಾಪಾರಿಯು ತನ್ನ ಸರಕನ್ನು ಅವನಿಗೆ ಮಾರಬಹುದೇ? 


೦ ಹರಕೆ ಕೇವಲ ಅಲ್ಲಾಹನಿಗೇ ಆಗಿದ್ದರೆ ಅದು ಸಂಪೂರ್ಣ ಧರ್ಮಸಮ್ಮತ ಮಃ 
ಪುಣ್ಯದಾಯಕವಾಗಿದೆ. ಒಬ್ಬನು ಅನ್ನದಾನ, ಬಟ್ಟೆ ದಾನ ಅಥವಾ ಇತರ ದಾ 
ಧರ್ಮಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ಮಾಡಿ ಅಲ್ಲಾಹನು ಅದನ್ನು ಸ್ವೀಕರಿಸಿ ನವ 
ಯಾವನಾದರೂ ಬಂಧುವನ್ನು ಕ್ಷಮಿಸಿ ಬಿಡಲೆಂದು ಪ್ರಾಧಿಸಿದರೆ ಅಥವಾ ಅದ 
' ಪುಣ್ಮವನ್ನು ಆ ಬಂದುವಿಗೆ ದಯಪಾಲಿಸಲೆಂದು ಬಯಸಿದರೆ ಅದನ 
ಧರ್ಮಬಾಹಿರವೆನ್ನಲಾಗದು. ಆದರೆ ಅಡು ಆ ಬಂಧುವಿನ ಹಾಲಿಗೆ ಉಪಯುಕ್ತವಾಗುವು 
ಅಲ್ಲಾಹನ ಇಚ್ಛೆಯನ್ನು ಹೊಂದಿಕೊಂಡಿದೆ. ಆತನು ಬಯಸಿದರೆ ಅದನ್ನು ಅವನ ಹಾಲಿ 
ಉಪಯುಕ್ತವಾಗಿಸಬಹುದು. ಅನ್ಮ್ನಥಾ ದಾನ ಮಾಡುವವನಿಗಂತೂ ಖಂಡಿತ ے‎ 
ಪುಣ್ಮದಾಯಕವಾಗುವುದು. ಒಂದು ವೇಳೆ ಯಾರಾದರೂ ಕುರ್‌ಆನ್‌ ಪಠಿಸಿ ಅಘಃ 
ಇನ್ನಾವುದಾದರೂ ದೈಹಿಕ ಆರಾಧನೆ ಮಾಡಿ ಅದರ ಪುಣ್ಮವನ್ನು ತನ್ನ ಯಾವನಾದರೂ ಮ್ಲ 
ಬಂಧುವಿಗೆ ತಲುಪಿಸಬೇಕೆಂದು ಪ್ರಾರ್ಥಿಸಿದರೆ ಇಂತಹ 'ಈಸಾಲೆ ಸವಾಬ್‌' ಸರಿಯೆ 
ಅಲ್ಲವೋ ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಕೆಲವು ಇಮಾಮ್‌ಗಳ ಪ್ರಕಾರ ಇರ 
ಸರಿಯಾಗಿದೆ. ಕೆಲವೆರು ಇದನ್ನು ಸರಿಯೆಂದು ಪರಿಗಣಿಸುವುದಿಲ್ಲ. ನಾನು ಶರೀಆತ್‌ನಲ್ಲಿರು 
ಅನೇಕ ಪುರಾವೆಗಳೆ ಆಧಾರದಲ್ಲಿ ಎರಡನೇ ಅಭಿಪ್ರಾಯಕ್ಕೇ ಆದ್ಯತೆ ನೀಡುತ್ತೇನೆ. 

ಯಾವುದಾದರೂ ಆರ್ಥಿಕ ಅಥವಾ ದೈಹಿಕ ಆರಾಧನೆಯನ್ನು ಯಾರಾದರೂ ಮಹಾತ್ಮ 
'ಈಸಾಲೆ ಸವಾಬ್‌'ಗಾಗಿ ಮಾಡುವ ಮೂಲಕ ಈ ಕಾಣಿಕೆಯಿಂದ ಸಂತುಷ್ಟರಾಗಿ ಅಲ್ಲಾಹ 
ಬಳಿ ಆ ಕಾಣಿಕೆ ಕಳುಹಿಸಿದವನ ಬಗ್ಗೆ ಶಿಫಾರಸ್ಸನ್ನು ಮಾಡುವನೆಂದು ಬಗೆದರೆ ಇದೊಂ೭ 
ವಿವಾದಾಸ್ಪದ ಕರ್ಮವಾಗಿದೆ. ಇದರಲ್ಲಿ ಧರ್ಮಸಮ್ಮತ, ನಿಷಿದ್ದ, ಪಾಪ ಮತ್ತು نج‎ 
ಅಂಶಗಳು ಪರಸ್ಪರ ಸೇರಿಕೊಂಡಿವೆ. ಆದ್ದರಿಂದ ಯಾವನೇ ಧರ್ಮನಿಷ್ಠ ವ್ಯಕ್ತಿಗೆ ನಾಃ 
ಇಂತಹ ಅಪಾಯದಲ್ಲಿ ಸಿಲುಕುವ ಸಲಹೆ ನೀಡಲಾರೆ. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 75 


ಇನ್ನು ಯಾರಾದರೂ ಮಹಾತ್ಮರ ಹೆಸರಲ್ಲಿ ಬೇಯಿಸಲ್ಪಟ್ಟ ಅನ್ನ ಅಥವಾ ಇದು 
ತಹ ಮಹಾತ್ಮರ ಹರಕೆಯಾಗಿದೆಯೆಂದು ಸ್ಪಷ್ಟವಾಗಿ ಹೇಳಿದ್ದರೆ ಅದನ್ನು ತಯಾರು 
ಡುವವನ ಸಂಕಲ್ಪವೂ ಅದು ಆ ಮಹಾತ್ಮರ ಆತ್ಮಕ್ಕೆ ಕಳುಹಿಸಲಾಗುವ ಒಂದು 
ೆಕೆಯೆಂದೇ ಇರುತ್ತದೆ. ಅದರ ಬಗ್ಗೆ ನಮ್ಮಲ್ಲಿ ತರತರದ ಸಂಪ್ರದಾಯಗಳಿವೆ. ಅದನ್ನು 
ಲ್ಲಂಘಸುವುದು ನಿಷಿದ್ದವೆನಿಸಿದೆ. ಈ ರೀತಿಯ ಹರಕೆ-ಕಾಣಿಕೆಗಳ ಬಗ್ಗೆ ಗಾಢವಾದ 
ದ್ವಾಭಕ್ತಿಗಳಿವೆ. ಇವು ಹರಾಮ್‌, ಪಾಪಕಾರ್ಯ ಮಾತ್ರವಲ್ಲ' ತೌಹೀದ್‌ 
ಕದೇವಾರಾಧನೆಯ ಕಲ್ಪನೆಗೆ ವಿರುದ್ಧವಾಗಿದೆ ಎಂಬುದರಲ್ಲಿ ನನಗೆ ಯಾವ ಸಂಶಯವೂ 
py 

(2) ಹರಾಮ್‌ ಸಂಪಾದನೆಯಿಂದ ಜೀವನ ಸಾಗಿಸುವ ವೃಕ್ತಿಯು ಓರ್ವ 
,ಪಾರಿಯಿಂದ ಏನಾದರೂ ಖರೀದಿಸ ಬಯಸಿದರೆ ಅದನ್ನು ಮಾರುವುದು ಆಕ್ಷೇಪಾರ್ಹವಲ್ಲ. 
,ಪಾರಿಗೆ ಆ ಹಣವು ಧರ್ಮಸಮ್ಮತ ಮಾರ್ಗದಿಂದಲೇ ತಲುಪುತ್ತದೆ. ಕೊಳಕು ಮತ್ತು 
ದ್ದ ಇರುವುದು ಹಣದಲ್ಲಲ್ಲ, ಅದನ್ನು ಸಂಪಾದಿಸುವ ವಿಧಾನದಲ್ಲಾಗಿದೆ. ಒಬ್ಬನಿಗೆ 
ಸಾಮ್‌ ಮೂಲದಿಂದ ಹಣ ಬಂದಿದ್ದರೆ ಅದು ಅವನಿಗೇ ಹರಾಮ್‌ ಆಗಿದೆ. 
ಸ್ಲೊಬ್ಬನಿಗೆ ಅದೇ ಹಣ ಹಲಾಲ್‌ ಮಾರ್ಗದಿಂದ ತಲುಪಿದರೆ ಅದನ್ನು ಹರಾಮ್‌ ಎಂದು 
ಳಲು ಸಾಧ್ಯವಿಲ್ಲ. (ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌ 1952) 


© 
ಬಡ್ಡಿ ಮತ್ತು ಗೇಣಿಯ ವ್ಯತ್ಯಾಸ 


ಅ ರೂಪಾಯಿಯ ಬಡ್ಡಿ ಮತ್ತು ನೆಲದ ಗೇಣಿಯಲ್ಲಿ ವ್ಯತ್ಯಾಸವೇಳಿದೌ ಎಶೇಷದಾ. 
ಇವೆರಡೂ ಬಂಡವಾಳದ ಘಟಕಗಳ ಆಗಿರುವಾಗ ಉದಾಹರಣೆಗೆ ನೂರು ರೂಪಾಯಿ 
ವಾರ್ಷಿಕ ಐದು ರೂಹಾಯಿಯಂತೆ ಬಡ್ಡಿ ವಿಧಿಸುವುದಕ್ಕೂ ಒಂದು ಗುಂಟೆ مم‎ 
ವಾರ್ಷಿಕ ಐದು ರೂಪಾಯಿ ಗೇಣಿ ವಸೂಲು ಮಾಡುವುದಕ್ಕೂ ವ್ಯತ್ಯಾಸವಾದರ. 
ಏನಿದೆ? ಎರಡೂ ಸ್ಥಿತಿಗಳಲ್ಲೂ ಪಡೆಯುವವನಿಗೆ ಲಾಭವಾಗುತ್ತ مت‎ 
ನಪ್ಟವಾಗುತ್ತ ದೋ ಎಂಬುದು ಸಂಶಯಾಸ್ಪದ ವಿಷಯವಾಗಿಯೇ ಇರುವುದು. ಸಾಃ 
ನೀಡುವವನಿಗ ಅಥವಾ ಜಮೂನು ಗೆಣಣಿಗೆ ನೀಡುವವನಿಗೆ ಈ ವಿಷಯದಲ್ಲೇನ. 
ಚಿಂತೆಯಿಲ್ಲ. ಆತನು ಲಾಭ ನಷ್ಟಗಳ ಚೆಂತೆಯಿಂಬ' ಮುಕ್ತನಾಗಿರುತ್ತಾನೆ 


೦ ನನ್ನ ಅಭಿಪ್ರಾಯದಲ್ಲಿ ಗೇಣಿಯ ಧರ್ಮಸಮ್ಮತ ರೂಪ ಯಾವುದು ಎಂಬುದನು 
ನಾನು "ಜಮೊನಿನ ಮಾಲಕತ್ವದ ಸಮಸ್ಯೆ" ಎ೦ಬ ಪುಸ್ತಕದಲ್ಲಿ ವಿವರಿಸಿರುವೆನು. ಅದನ; 
ದೃಷ್ಟಿಯಲ್ಲಿಟ್ಟು ಯೋಚಿಸಿ ನೋಡಿರಿ. ಅದರಲ್ಲೂ ಬಡ್ಡಿಯಲ್ಲೂ ಯಾವ ವೃತ್ಕಾಸವಿದೆಯೆಂದ 
ನಿಮಗೆ ತಿಳಿದುಬರುವುದು. ಯಾವ ವಸ್ತುವಿನ ಮೇಲೆಲ್ಲಾ ಬಾಡಿಗೆ ಪಡೆಯಲಾಗುತ್ತದೊ 
ಅವು ಬಾಡಿಗೆದಾರನ ಉಪಯೋಗದಿಂದ ಸ್ವಲ್ಪವಾದರೂ ಸವೆಯುತ್ತವೆ ಅಥವಾ ಹಾಳಾಗುತ್ತವೆ 
ಅವು ತಮ್ಮ ಮೂಲ ರೂಪದಲ್ಲಿ ಒಡೆಯನಿಗೆ ಮರಳಿ ದೊರೆಯಲಾರವು. ಈ ನಿಯವ 
ಪೀಠೋಪಕರಣ, ವಾಹನ ಮತ್ತು ಮನೆಗಳಿಗೆ ಅನ್ವಯಿಸುವಂತೆ ಜಮೊನಿಗೂ ಅನ್ವಯಿಸುತ್ತದೆ 
ಅದನ್ನು ಪಡೆದವನು ಕೃಷಿ ಮಾಡಲಿ, ಅಂಗಡಿ ಇಡಲಿ ಅಥವಾ ಇನ್ನಾವುದೇ ರೀತಿಯಿಂ೭ 
ಅದನ್ನು ಉಪಯೋಗಿಸಲಿ. ಆದರೆ ರೂಪಾಯಿ ಕೇವಲ ಒಂದು ಖರೀದಿಸುವ ಶಕ್ತಿಯ 
ಹೆಸರು. ಅದನ್ನು ಯಾರಾದರೂ ಸಾಲ ಪಡೆದರೆ ಅದು ಸವೆದು ಹೋಗುವ ಅಥವ 
ಹಾಳಾಗುವ ಪ್ರಶ್ನೆಯಿಲ್ಲ. ಅದನ್ನು ಸಾಲ ಪಡೆದವನು ಇದ್ದಕ್ಕಿದ್ದಂತೆ ಮರಳಿಸಬಹುದು 
ಅದೇ ರೀತಿ ಯಾರಾದರೂ ಧಾನ್ಯವನ್ನು ಸಾಲ ರೂಪದಲ್ಲಿ ಪಡೆದಿದ್ದರೆ ಅತ ಪಡೆದಷ್ಟೆ 
ಧಾನ್ಯವನ್ನು ಮರಳಿಸಬಹುದು. ಸಾಲ ಪಡೆದುಕೊಂಡ ಧಾನ್ಯದ ಪ್ರಮಾಣವು ಸವೆಯುಃ 
ಅಥವಾ ಹಾಳಾಗುವ ವಸ್ತುವಲ್ಲ. (ತರ್ಜುಮಾನುಲ್‌ ಕುರ್‌ಆನ್‌ ಜನವರಿ. ಫೆಬ್ರವರಿ 1951 


ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು 


() ನಾನೊಬ್ಬ ವ್ಯಾಪಾರಿ ನನ್ನ ಮಳಿಗೆಯಲ್ಲಿ ಎದ್ದ ರೀತಿಯ ವಸ್ತುಗಳ 
ಮಾರಾಟವಾಗುತ್ತದೆ. ಉದಾ: ಪೌಡರ್‌ ಕ್ರೀಮ್‌ ಲಿಪ್‌ಸ್ಟಿಕ್‌, ನೈಲ್‌ ಪಾಲಿಶ್‌, 
ಸೆಂಟ್‌ ಅತ್ತರು ಸಿಲ್ಕ್‌ ಬನಿಯಾನ್‌, ಟೂತ್‌ ಬ್ರಶ್‌, ಟೂತ್‌ ಪೇಸ್ಟ್‌ ಶೇವಿಂಗ್‌ 
ಸೆಟ್‌, ಶ್ವಂಗಾರ ಪೆಟ್ಟಿಗೆ ಮಕ್ಕಳೆ ಆಟಿಕೆಗಳು ಆಭರಣಗಳು ಇತ್ಯಾದಿ. ಮೇಲ್ಕಾಣಿಸಿದ 
ವಸ್ತುಗಳು ಧರ್ಮಬಾಹಿರನೇ? ಅವುಗಳನ್ನು ಮಾರಾಟ ಮಾಡುವುದು ಶರೀಅತ್‌ 
ಪ್ರಕಾರ ನಿಷಿದ್ದವೇ? ಈ ಎಲ್ಲ ವಸ್ತುಗಳು ಐಷಾರಾಮದ ವಸ್ತುಗಳಾಗಿದ್ದು 
ಅಪದ್ಯಯವಾಗಿದೆ ಆದ್ದರಿಂದ ಅವುಗಳನ್ನು ಉಪಯೋಗಿಸುವುದು ಮತ್ತು ಮಾರುವುದು 
ಅಹೇಕ್ಷಣೇಯೆವಲ್ಲವೆಂದು ಕೆಲವರು ಹೇಳುತ್ತಾರೆ. ಇದು ಸರಿಯೇ? 

(2 ಶರೀಅಶ್‌ನಲ್ಲಿ ಲಾಭಕ್ಥಿ ಮಿತಿ ಹೇರಲಾಗಿದೆಯೇ? ಹೇರಲಾಗಿದ್ದರೆ ಆ تحت‎ 
ಯಾವುದು? ಹೇರಲಾಗಿಲ್ಲವೆಂದಾದರೆ ಎಷ್ಟರ ವರೆಗೆ ಲಾಭ ಪಡೆಯಬಹುದು? 
ಮಾರುಕಟ್ಟೆ ದರ ಅಥವಾ ಇನ್ನಾವುದೇ ದರದಲ್ಲಿ ತನ್ನ. ಸರಕುಗಳನ್ನು ಮಾರಾಟ 
ಮಾಡುವ ಹಕ್ಕು ಅಂಗಡಿಯವನಿಗೆ ಇದೆಯೇ? ಹಲವು ವಸ್ತುಗಳಿಗೆ ಅತ್ಯಲ್ಪ 
ಲಾಭವಿರುತ್ತದೆ. ಕೆಲವೊಮ್ಮೆ ಖರೀದಿ ಬೆಲೆಗೆ ಅಥವಾ ಆದಕ್ಣಿಂತಲೂ ಕಡಿಮೆಗೂ 
.ಮಾರಬೇಕಾಗುತ್ತದೆ. i 

ಇಂದಿನ ಕಾಲದಲ್ಲಿ ಪ್ರತಿಯೊಂದು ವ್ಯಾಪರವನ್ನೂ ಮಹಿಳೆಯ ಜಾಹೀರಾತಿನಿಂದ‏ ر0 
ಆರಂಭಿಸಲಾಗುತ್ತದೆ. ನಾನು ಈ ಶಾಪದಿಂದ ಸುರಕ್ಷಿ ತಬಾಗಿರುವೆನ(ಅಲ್‌‏ 
ಹಮ್ಮುಲಿಲ್ಲಾಹ್‌) ಆದರೆ ವಿದೇಶದಿಂದ ಬರುವ ಮತ್ತು ದೇಶದಲ್ಲೇ ತಯಾರಾಗುವ‏ 
ಕೆಲು ವಸ್ತುಗಳ ಮೇಲೆ ಮಹಿಳೆಯ ವವಧ ಭಂಗಿಗಳ ಲೇಬಲ್‌ ಇರುತ್ತದೆ. ಈ‏ 
ಹೊರ ಕವಚವನ್ನು ಹರಿದು ಹಾಕಿದರೆ ಆ ವಸ್ತುವನ್ನು ಮಾರಾಟ ಮಾಡುವುದು ಕಷ್ಟ‏ 
ಮಾತ್ರವಲ್ಲ ಅಸಾದ್ಧ ಕೂಡ. ಇಂತಹ ಪರಿಸ್ಥಿ ತಿಯಲ್ಲಿ ಏನು ಮಾಡಬೇಕು? ನೀವು‏ 
ಮಹಿಳೆಯ ಚಿತ್ರಗಳನ್ನು ಮಾರಾಟ ಮಾಡುತ್ತೀರಿ ಇದು ನಿಷಿದ್ದವಾಗಿದೆಯೆಂದು‏ 
ಕೆಲವು .ಮಿತ್ರರು ಆಕ್ಷೇಷಿಸುತ್ತಾರೆ.‏ 

(4) ವತ್ತುಗಳನ್ನು ಒಂದೇ ಬೆಲೆಗೆ ಮಾರಬೇಕೆಂದು ಶರೀಅತ್‌ ಆದೇಶಿಸಿದೆಯೇ? 
ಇಲ್ಲವಾದರೆ ಚೌಕಾಪಿ ಮಾಡಿ ಮಾರಬಹುದೇ? 


78 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ ಫ್ರೊ 


(5) ಅಂಗಡಿಗಿ ಪರ್ದಾರಹಿತ ಮಹಿಲೆಯರು ಬರುತ್ತಾರೆ ಮಹಿಳೆಯ ಮೆಲೆ 
ಎರಡನೆಯ ಸಲ ದೃಷ್ಟಿ ಬಿದ್ದರೆ ಮನುಷ್ಯ ಅಪರಾಧಿಯಾಗುತ್ತಾನೆಂದು ಇಸ್ಲಾಮ್‌ 
ವಿಧಿಸುತ್ತದೆ. ಇಲ್ಲಿ ಅವರೊಂದಿಗೆ ಮಾತಾಡಬೆಾಗುತ್ತದೆ. ಮಹಿಳೆಯರನ್ನು ಅಂಗಡಿಗೆ 
ಬರಲು ಬಿಡದಿದ್ದರೆ ಅದೂ ಸರಿಯಾಗದು. ಏಕೆಂದರೆ ಇಂದಿನ ಕಾಲದಲ್ಲಿ ಪುರುಷರ 
ಬದಲು ಹೆಚ್ಚಾಗಿ ಮಹಿಳೆಯರೇ ಶಾಪಿಂಗ್‌ಗಾಗಿ ಬರುತ್ತಾರೆ. 

(6) ಸಾಮಾನ್ಯವಾಗಿ ವ್ಯಾಪಾರಿಗಳು ಎರಡು ವಿಧದ ಲೆಕ್ಕ-ಪತ್ರಗಳನ್ನಿಡುತ್ತಾರೆ. 
ಒಂದು ಆವನ ಖಾಸಗಿ ಲೆಕ್ಕ-ಪತ್ರ ಇನ್ನೊ೦ದು ಮಾರಾಟ ತೆರಿಗೆ ಆದಾಯ ತೆರಿಗೆ 
ಇತ್ಯಾದಿಗಳ ಅಧಿಕಾರಿಗಳಿಗೆ ತೋರಿಸಲು. ಈ ಪದ್ದತಿ ಸರಿಯೇ? ಸರಿಯಲ್ಲದಿದ್ದರೆ 
ವ್ಯಾಪಾರಿ ಏನು ಮಾಡಬೇಕು? ನನ್ನ ಒಬ್ಬ ಪರಿಚಿತರು ತನ್ನ ಒಂದು ವರ್ಷದ 
ಸರಿಯಾದ ಲೆಕ್ಯ-ಪಶ್ರ ವನ್ನು ಆದಾಯ ತೆರಿಗೆ ಅಧಿಕಾರಿಗಳ ಮುಂದಿರಿಸಿದರು. ಒಂದು 
ಪ್ಲೆಸೆಯನ್ನೂ ಅವರು ಬಚ್ಚಿ ಟ್ರಿರಲಿಲ್ಲ. ಆದರೆ ಅಧಿಕಾರಿಯು ಅವರ ಮೇಲೆ ಅದರ 
ತೆರಿಗೆಯ ಹೊರತಾಗಿ ಭಾರೀ ಮೊತ್ತದ ಕರವನ್ನು ಹೊರಿಸಿದರು. ಅವರು ತೋರಿಸಿದ 
ಲೆಕ್ಕ-ಪತ್ರ ಸರಿಯಾಗಿರಲಿಲ್ಲವೆಂಬ ಸಂಶಯವನ್ನು ವ್ಯಕ್ತಪಡಿಸಿದರು. ಇಂತಹ 
ಪರಿಸ್ಥಿ ತಿಯಲ್ಲಿ ಏನು ಮಾಡಬೇಕು? 


೦ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಅನುಕ್ರಮವಾಗಿ ಈ ಕೆಳೆಗೆ ಕೊಡಲಾಗಿದೆ. 

(1) ನಿಮ್ಮ ಮಳಿಗೆಯಲ್ಲಿ ನೀವು ಮಾರುವ ವಸ್ತುಗಳಲ್ಲಿ (ನೀವು ನೀಡಿದ ಪಟ್ಟಿಯ ಪ್ರಕಾರ) 
ಯಾವುದೂ ಸ್ವಯಂ ಹರಾಮ್‌(ನಿಷಿದ್ಧ) ಅಲ್ಲ. ಅವುಗಳ ಬಳಕೆಯು ಧರ್ಮ ಸಮ್ಮತವೂ 
ನಿಷಿದ್ಧವೂ ಆಗಬಹುದು. ,ಈ ವಸ್ತುಗಳನ್ನು ಯಾರು ಯಾವ ರೀತಿ ಬಳಸುತ್ತಾರೆಂದು 
ನೋಡುವುದು, ಅಂಗಡಿದಾರನ ನೆಲೆಯಲ್ಲಿ ನಿಮ್ಮ ಕರ್ತವ್ಮವಲ್ಲ. ನೀವು ಯಾವುದೇ ನಿಷಿದ್ದ 
ವಸ್ತುಗಳನ್ನು ಮಾರಾಟ ಮಾಡದಿದ್ದರೆ ಸಾಕು. ಅದೇ ರೀತಿ ನೀವು ಕ್ರಯ-ವಿಕ್ರಯದಲ್ಲಿ 
ಯಾವುದೇ ನಿಷಿದ್ದ ವಿಧಾನವನ್ನು ಬಳಸಬಾರದು. 

(2) ಲಾಭಕ್ಕೆ ಶರೀಅತ್‌ನಲ್ಲಿ ಯಾವುದೇ ಮಿತಿಯನ್ನು ನಿಗದಿಪಡಿಸಲಾಗಿಲ್ಲ. ವಾಡಿಕೆ 
ಮತ್ತು ನ್ಯಾಯದ ಪ್ರಚಲಿತ ಕಲ್ಪನೆಯನ್ನು ಆಧರಿಸಿ ಯಾವ ವ್ಯಾಪಾರದಲ್ಲಿ ಎಷ್ಟು ಲಾಭ 
ನ್ಯಾಯಸಮ್ಮತವಾದುದು ಮತ್ತು ಎಷ್ಟು ನ್ಮಾಯ ಬಾಹಿರವಾದುದು ಎಂದು 
ನಿರ್ಧರಿಸಲ್ಪಡುತ್ತದೆ. 

(3) ನೀವು ಹೊರ ದೇಶಗಳಿಂದ ತರಿಸುವ ಅಥವಾ ದೇಶದ ಉದ್ಯಮಿಗಳಿಂದ 
ಖರೀದಿಸುವ. ವಸ್ತುಗಳ ಮೇಲೆ ಮಹಿಳೆಯರ ಚಿತ್ರಗಳಿದ್ದರೆ ಅದರ ವ್ಯಾಪಾರವು ನಿಮ್ಮ 
ಹಾಲಿಗೆ ನಿಷಿದ್ದವಾಗುವುದಿಲ್ಲ. ನೀವು ಉದ್ದೇಶಪೂರ್ವಕವಾಗಿ ಆ ಚಿತ್ರಗಳನ್ನು ಅಂಟಿಸುವುದಿಲ್ಲ. 
ನಿಮ್ಮ ಬಯಕೆಯಂತೆ ಕಾರ್ಯಾನೆಯವರು ಅಂಟಿಸುವುದೂ ಅಲ್ಲ. ಇದೊಂದು ಸಾರ್ವತ್ರಿಕ 


ಸಯದ್‌ ಮೌದೂದಿ ಉತ್ತರಿಸುತ್ತಾರೆ 7 


١ 
\ 


ಸಿತುಗು. ನಾವೆಲ್ಲರೂ ಅದರಲ್ಲಿ ಒತ್ತಾಯಪೂರ್ವಕವಾಗಿ ಶಾಮೂಲಾಗುತ್ತಿದ್ದೇವೆ. ಈ ರೀತಿ 
ಸವ. ಚಿತ್ರಗಳ ಮಾರಾಟ ಮಾಡುತ್ತಿರುವಿರೆಂಬ ಆಕ್ಷೇಪ ಸರಿಯಲ್ಲ. ನೀವು ಚಿತ್ರಗಳನ್ನು 
ನಿರೀದಿಸುವುದೂ ಇಲ್ಲ. ಮಾರುವುದೂ ಇಲ್ಲ. ನೀವು ಖರೀದಿಸುವ ವಸ್ತುಗಳಿಗೆ ಕೆಟ್ಟು 
ಕೋದ ಸಂಪ್ರದಾಯದ ಪ್ರಕಾರ ಕಾರಾನೆಯವರು ಚಿತ್ರವನ್ನು ಅಂಟಿಸಿರುತ್ತಾರೆ ಅಷ್ಟೆ. 

(4) ಸರಕನ್ನು ಒಂದೇ 'ಚೆಲೆಗೆ ಮಾರಬೇಕಿಂಬುದು ಶರೀಅತ್‌ನ ವಿಧಿಯೇನಲ್ಲ. 
ಹಕನಲ್ಲಿ ಮಾತಾಡಿ ನೀವು ಹೆಚ್ಚು ಕಡಿಮೆ ಮಾಡಬಹುದು. ಆದರೆ ಸುಳ್ಳು ಹೇಳಬಾರದು 
ತ್ತು ಸುಳ್ಳು ಆಣೆ ಹಾಕಬಾರದು. ನೀವು ಸರಕನ್ನು ಆ ಬೆಲೆಗೆ ಖರೀದಿಸಿರದಿದ್ದರೂ ಅಷ್ಟಕ್ಕೆ 
ರೀದಿಸಿರುವೆನೆನಿದು ಗ್ರಾಹಕನನ್ನು ನಂಬಿಸಲು ಪ್ರಯತ್ನಿಸಬೇಡಿರಿ. ನಿಮಗೆ 
ಶಾಚವಿರುವಾಗಲೂ ಇದರಲ್ಲಿ ನನಗೇನೂ ಲಾಭವಿಲ್ಲವೆಂದು ಗ್ರಾಹಕನನ್ನು ನಂಬಿಸಬೇಡಿರಿ. 

(), ಮಹಿಳೆಯರು ಪರ್ದಾರಹಿತವಾಗಿ ನಿಮ್ಮ ಮಳಿಗೆಗೆ ಬಂದರೆ ಅವರನ್ನು 
ತಡೆಯುವುದು ಅಥವಾ ಅವರಿಗೆ ಸರಕು ಮಾರಲು ನಿರಾಕರಿಸುವುದು ನಿಮ್ಮ ಮೇಲೆ 
ತಡ್ಡಾಯವಲ್ಲ. ಆದರೆ ನಿಮ್ಮ ಕಣ್ಣುಗಳನ್ನು ತಗ್ಗಿಸಿಡುವುದು ಮತ್ತು ಕಣ್ಣಿಗೆ ಕಣ್ಣು ಹಾಕಿ 
ಮಾತನಾಡದಿರುವುದು ನಿಮ್ಮಮೇಲೆ ಕಡ್ಡಾಯವಾಗಿದೆ. ಅವರ ಸೌಂದರ್ಯ-ಶೈಂಗಾರಗಳಳನ್ನು 
ಅಥವಾ ಅವರ ಮಾತುಕತೆಯನ್ನು ಆಸ್ವಾದಿಸಲು ಪ್ರಯತ್ನಿಸಬಾರದು. ಇಷ್ಟರ ಮಟ್ಟಿಗೆ 
مر‎ ಪಾಲಿಸಿದರೆ ನೀವು ಅಂಗಡಿಯಲ್ಲಿ ಕುಳಿತಿರುತ್ತಲೇ ಅಲ್ಲಾಹನ ಆಪ್ರದಾಸರ 
ಮಟ್ಟವನ್ನು ತಲುಪಬಹುದು 'ಇನ್‌ಶಾ ಅಲ್ಲಾಹ್‌. ಈ ಒಂದು ಅತ್ಮ ನಿಗ್ರಹದ ಪ್ರಯತ್ನವು 
ಎಷ್ಟೋ 'ಕಾನ್‌ಖಾಹ್‌'ಗಳ ಆತ್ಮ ನಿಗ್ರಹದ ಪ್ರಯತ್ನಗಳಿಗಿಂತ ಮಿಗಿಲಾಗಿದೆ. 

(6) ಈ ಕುಲಗೆಟ್ಟ ವಾತಾವರಣದಲ್ಲಿ ಕಳ್ಳೆ ಮತ್ತು ವಂಚಕನಲ್ಲದವನನ್ನೂ ಕಳ್ಳ 
ಮತ್ತು ವಂಚಕರೆಂದೇ ಪರಿಗಣಿಸಲಾಗುತ್ತದೆ. ಏಕೆರದರೆ ವ್ಯಾಪಾರದಲ್ಲಿ ಯಾರಾದರೂ 
ಸತ್ಯವಂತ ಮತ್ತು ಪ್ರಾಮಾಣಿಕನಾಗಿರುವುದು ಸಾಧ್ಯವೆಂಬುದನ್ನು ಊಹಿಸಲಿಕ್ಕೂ ಇಂದು 
ಜಗತ್ತು ಸಿದ್ಧವಿಲ್ಲ. ಇಂತಹ ಅವನತಿಯ ಸ್ಥಿತಿಯಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಯ 
ಮಾರ್ಗದಲ್ಲಿ ನಡೆಯಲು ನಿರ್ಧಸುವವರು ಅದರ ಶಿಕ್ಟೆಯನ್ನು ಅನುಭವಿಸಲಿಕ್ಕೂ 
ಸಿದ್ಧರಿರಬೇಕು. ಸುಳ್ಳರು ಮತ್ತು ಅಪ್ರಾಮಾಣಿಕರು ಅಂಚೆ ಕೊಟ್ಟು ತಮ್ಮ ಅಪರಾಧಗಳೆ 
ಪರಿಣಾಮದಿಂದ ರಕ್ಟಣೆ ಪಡೆಯುತ್ತಾರೆ. ಆದರೆ ಸತ್ಯವಂತರು ಮತ್ತು ಪ್ರಾಮಾಣಿಕರಿಗೆ 
ಇಲ್ಲಿ ಇಮ್ಮಡಿ ಶಿಕ್ಲೆಯಿದೆ. ಒಂದು ಶಿಕ್ಷೆ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿದ್ದೆಕ್ಕೆ. 
ಇನ್ನೊ೦ದು ಶಿಕ್ಷೆ ಲಂಚ ನೀಡದಿರುವುದಕ್ಕೆ. ಈ ಶಿಕ್ಷೆಗಳನ್ನು ಅನುಭವಿಸುವ ಕೆಚ್ಚಿದೆ 
ನಿಮೆಗಿಲ್ಲದಿದ್ದರೆ ಯಾವ ಕೆಡುಕಿನಲ್ಲಿ ಜಗತ್ತು ಸಿಲುಕಿದೆಯೋ ಅದರಲ್ಲಿ ನೀವೂ ಸಿಲುಕಿಕೊಳ್ಳಿರಿ. 
ಇಹಲೋಕ ಮತ್ತು ಪರಲೋಕದ ಪೈಕಿ ಒಂದನ್ನು ಆರಿಸದೆ ಬೇರೆ ದಾರಿಯಿಲ್ಲ. 

(ತರ್ಜುಮಾನುಲ್‌ ಕುರ್‌ಆನ್‌ ہت‎ 1951) 


ಈ 


ಅಭ 


ನಮಾರು್‌ನ ಸರಿಯಾದ ಕ್ರಮ. 


ಅ  ನಾನುಮೊದಲುನಮಾಯ್‌ ಮಾಡುತ್ತಿರಲಿಲ್ಲ. ಆದರೆ ಈಗ ಅಲ್ಲಾ ಹನ ವಯೆಯಿಂಃ 
" ಹಮಿದ್‌ ಮಾಡುತ್ತಿ ರುವೆನು.- ನನಗೆ ಈ ಕುರಿತು ದೊಡ್ಡ ಚಂತೆಯಾಗಿದೆ. ನಾನ 
ಕಲಿಯುತ್ತಿರುವ ಊರಿನ ಜನರು `ಹನಫೀಗಳಾಗಿದ್ದಾರೆ. ನನ್ನ ಊರಿನ: ಜನರ 
ಆಹ್ಲುಲ್‌ ಹದಿಸ್‌ ಆಗಿದ್ದಾರೆ ನಾನು ಅಹ್ಲುಲ್‌ ಹದೀಸ್‌ನ ಕ್ರಮದಲ್ಲಿ ನಮಾರುಭ 

' ಮಾಡಿದರೆ ನಾನು ಕಲಿಯುವ ಊರಿನ ಜನರು ನನ್ನನ್ನು 'ವಜ್ಞಾಬಿ' ಎಂದು ಗೇ 
ಮಾಡುತ್ತಾರೆ ನಾನು ಹನಫ್ಫಿ ಕ್ರಮದಂತೆ ನಮಾರ್‌ ಮಾಡಿದರೆ کم‎ ಊರಿ 
ಜನರು ನನ್ನನ್ನು 'ಮುತಲ್ಲಿದ್‌್‌ ಎಂದು ಆಣಿಸುತ್ತಾರೆ ನನಗೆ ತಮ್ಮ 'ಮೇ: 
ಭರವಳಿಯದೆ ಅದ್ದರಿಂದ ಈ ಕುರಿತು ತದ್ದು ಮಾರ್ಗದರ್ಶನವನ್ನು ಅರಸುತ 6ನ 


ಪ್ರವಾದಿ(ಸ ಅವರು ನಮಾರಬ್‌ ಒಂದೇ ಕ್ರಮದಲ್ಲಿ ಮಾಡಿರಬೇಕು. ಹಾಗಿರುವಾ. 
ಈ ವಿಭಿನ್ನ ವರ್ಗಗಳ ವಿಭಿನ್ನ ಕ್ರಮಗಳಿಗೆ ಇನ್ಲಾಮ್‌ನಲ್ಲಿರುವ ಸ್ಥಾ ನವೇನೆಂಬುವ 
ಈಗಿರುವ ಪ್ರಶ್ನೆ. ಯಾವ ವರ್ಗವು ಪ್ರವಾದಿ(ಸು ಅವರ ಕ್ರಮದಂತೆ ನಮಾರು 
ಮಾಡುತ್ತದೆಂದು ನಾನು -ತಿಳೆಯಬಯಸುತ್ತೇನೆ. ನಾನು ಯಾವ ಕ್ರಮವನ್ನ 

- ಅವಲಂಬಿಸಬೇಕು. ತಾವು ಯಾವ ಕ್ರಮದಲ್ಲಿ ನಮಾರು್‌ ಮಾಡುತ್ತೀರೆಂದೂ ನಾನಿ 
ತಿಳಿಯಬಯಸುತ್ತೇನೆ. 


೦ ಅಷಹ್ಲುಲ್‌ ಹದೀಸ್‌, ಹನಫೀ ಶಾಫಿಕ ಮಾಲಿಕೀ,ಹಂಬಲಿಗಳು ಯಾವ ಯಾಃ 
ಕ್ರಮದಲ್ಲಿ ನಮಾರು್‌' ಮಾಡುತ್ತಿರುವರೋ ಆ ಎಲ್ಲ ಕ್ರಮಗಳು ಪ್ರವಾದಿ(ಸ) ಅವರಿಂ 
ಸಾಬೀತಾಗಿವೆ. - ಪ್ರತಿಯೊಬ್ಬರೂ ನಂಬಲರ್ಹ ಹದೀಸ್‌ ವರದಿಗಳಿಂದಲೇ ಅದನ; 
ಪಡೆದಿದ್ದಾರೆ. ಆದ್ದರಿಂದಲೇ ಈ ಪೈಕಿ ಯಾವುದೇ ಗುಂಫಿನ ವರಿಷ್ಠ ಉಲೆಮಾಗಳು ತಮ, 
ಕ್ರಮದ ಹೊರತು ಬೇರಾವುದೇ ಕ್ರಮದಲ್ಲಿ ನಮಾರು್‌” ಮಾಡುವವನ ನಮಾರುಖ 
ಸಿಂಧುವಾಗಲಾರದೆಂದು ಹೇಳಿಲ್ಲ. ತಮ್ಮ ಕ್ರಮದ ಹೊರತು ಇತರ ಕ್ರಮದಲ್ಲಿ ನಮಾರು 
ಮಾಡುವುದನ್ನು ಕಂಡು ಅವನನ್ನು ಆಕ್ಲೇಪಿಸುವುದು ಕೇವಲ ಅಜ್ಞಾನಿಗಳ ಕೆಲಸವಾಗಿದೆ 
ನಿಜವಾಗಿ ಪ್ರವಾದಿ(ಸ ಸ) ಅವರು ವಿಭಿನ್ನ ಸಂದರ್ಭಗಳಲ್ಲಿ ಈ ಎಲ್ಲ ಕ್ರಮದಂತೆ ನಮಾರುಖ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 8 


ಸಾಡಿದ್ದರು. ಭಿನ್ನಾಭಿಪ್ರಾಯವಿರುವುದು ಪ್ರವಾದಿ(ಸ) ಸಾಮಾನ್ಯವಾಗಿ ಯಾವ ಕ್ರಮದಂತೆ 
اص‎ ಮಾಡುತ್ತಿದ್ದರೆಂಬ ವಿಷಯದಲ್ಲಿ ಮಾತ್ರ, ಯಾವ ವಿಭಾಗಕ್ಕೆ ಪ್ರವಾದಿ(ಸ) 
೨ವರ ಸಾಮಾನ್ಯ ಕ್ರಮವೆಂದು ಯಾವುದು ದೃಢ ಪಟ್ಟಿಶೋ ಅದನ್ನೇ ಆ ವಿಭಾಗವು 
೨ಳವಡಿಸಿತು. _ | 
ನಾನು ಹನಫೀ ಕ್ರಮದಂತೆ ನಮಾರು್‌ ಮಾಡುತ್ತೇನೆ. ಅದರೆ ಅಷ್ಲುಲ್‌ ಹದೀಸ್‌, 
ನಾಫಿಈ, ಮಾಲಿಕೀಿ, ಹಂಬಲೀ ಎಲ್ಲರ ನಮಾರು್‌ಗಳನ್ನೂ ಸಿಂಮವೆಂದು ತಿಳಿಯುತ್ತೇನೆ 
ಸುತ್ತು ಎಲ್ಲರ ಹಿಂದೆಯೂ ನಮಾರಖ್‌ ಮಾಡುತ್ತೇನೆ. 
٠ (ತರ್ಜುಮಾನುಲ್‌ ಕುರ್‌ಆನ್‌ ಜನವರಿ: ಫೆಬ್ರವರಿ. 1951) 


۵32936503 ಮೊದಲು ತಲಾಕ್‌? 


ಅ ನನ್ನ ಒಬ್ಬ ಮಮವೆಯಾಗದ ಸ್ನೇಹಿತನು ಒಮ್ಮೆ ಬಾವನಾತ್ವ ಕವಾಗಿ ಹೀಗೆ ಹೇಳಿದ್ದ 
"ನಾನು ಯಾವ ಮಹಿಳೆಯೊಂದಿಗೆ ವಿವಾಹವಾದರೂ ಆಕೆಯ ಮೇಲೆ ಮೂರ 
ತಲಾಕ್‌ ಇದೆ” ಈಗ ಅವನು ತನ್ನ ಈ ಮಾತಿನ ಬಗ್ಗೆ ಬಹಳ ನಾಚಿ 
ಪಟ್ಟುಕೊಳ್ಳುತ್ತಿದ್ದಾನೆ ಅವನೀಗ ವಿವಾಹವಾಗ ಬಯಸುತ್ತಾನೆ. 
ಆತ ವಿವಾಹಬಾದ ಕೂಡಲೇ ಆ ಮಹಿಳೆಯ ಮೇಲೆ ತಲಾಕ್‌ ಆಗಿ ಬಿಡುವುದು ಎಂದ 
ಉಲೆಮಾಗಳು ಹೇಳುತ್ತಾರೆ ಆದ್ದರಿಂದ ಜೇವನಾದ್ಯ್ಧಂತ ಮದುವೆಯ ಪ್ರಯತ್ನಿ 
ಮಾಡುವುದು ಅವನ ಪಾಲಿಗೆ ಒಂದು ನಿರರ್ಥಕ ಕಾರ್ಯವಾಗಿದೆ ہد یت‎ ಈ 
ಸಂಕಷ್ಟಮಯ ಗೊಂದಲದಿಂದ ಹೊರಬರುವ ಯಾವುದಾದರೂ ದಾರಿ ಇದೆಯೆ 
ಎಲಿದು ದಯವಿಟ್ರು ತಿಳಿಸಿ 


೦ ಹನಫೀ ಕರ್ಮಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಇಂತಹ ಪರಿಸ್ಥಿತಿಯಲ್ಲಿ "ಆ ವ್ಯಕ್ತಿ 
ಯಾರೊಂದಿಗೆ ವಿವಾಹೆವಾದರೂ ಆಕೆಯ ಮೇಲೆ ಆ ತಲಾಕ್‌ ಜಾರಿಯಾಗುವುದು: ಆದರ 
ಎಲ್ಲ ಇಮಾಮರು ಮತ್ತು ಕರ್ಮಶಾಸ್ತ್ರ ವಿದ್ವಾಂಸರಿಗೆ ಈ ಬಗ್ಗೆ ಸಹಮತವಿಲ್ಲ. ಇಮಾಮ್‌ 
ಶಾಫಿಈ ಮತ್ತು ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌(ರ) ಅವರ ಅಭಿಪ್ರಾಯದ ಪ್ರಕಾರ 
ತಲಾಕ್‌ನ ಹಕ್ಕು ಒಬ್ಬನಿಗೆ ನಿಕಾಹ್‌ ಆದ ಮೇಲೆಯೇ ಸಿಗುತ್ತದೆ. ನಿಕಾಹ್‌ಗೆ ಮೊದಲು 
ಯಾರಿಗೂ ಆ ಹಕ್ಕು ಇರುವುದಿಲ್ಲ. ಒಂದು ವೇಳೆ ಯಾರಾದರೂ ತಾನು ಮುಂದೆ ಯಾವ 
ಮಹಿಳೆಯೊಂದಿಗೆ ನಿಕಾಹ್‌ ಮಾಡಿದರೂ ಅವಳಿಗೆ ತಲಾಕ್‌ ಇದೆ ಎಂದು ಹೇಳಿದರೆ 
ಇದೊಂದು ಅಸಂಬದ್ದ ಮಾತಾಗಿರುವುದು. ಆ ಮಾತಿಗೆ ಯಾವುದೇ ಬೆಲೆಯಿಲ್ಲ. ಅದರಿಂದ 
ಕಾನೊನು ಸಂಬಂಧವಾದ ಯಾವುದೇ ವಿಧಿ ಸಾಬೀತಾಗುವುದಿಲ್ಲ. ಈ ಅಭಿಪ್ರಾಯವೇ ಹ. 
ಅಲೀ, ಹ. ಮುಆದ್‌ ಬಿನ್‌ ಜಬಲ್‌, ಹ. ಜಾಬಿರ್‌ ಬಿನ್‌ ಅಬ್ದುಲ್ಲಾ, ಹ. ಇಬ್ದು 
ಅಬ್ಬಾಸ್‌ ಮತ್ತು ಹ. ಆಯಿಶಾ(ರ) ಅವರಿಂದಲೂ ವರದಿಯಾಗಿದೆ. "ನಿಕಾಹ್‌ನ ನಂತರವೇ 
ಹೊರತು ತಲಾಕ್‌ ಇಲ್ಲ" ಎಂಬ ಹೆದೀಸ್‌ನಿಂದಲೂ ಈ ಅಭಿಪ್ರಾಯಕ್ಕೆ ಪುಷ್ಠಿ 
ದೊರೆಯುತ್ತದೆ. ಇಮಾಮ್‌ ಮಾಲಿಕ್‌(ರ)` ಅವರ ಅಭಿಪ್ರಾಯದ ಪ್ರಕಾರ ಒಂದು ವೇಳ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 83 


ಸಾವುದಾದರೂ ವಿಶಿಷ್ಟ ಮಹಿಳೆ ಅಥವಾ ವಿಶಿಷ್ಟ ಗೋತ್ರದ ಮಹಿಳೆ ಅಥವಾ ವಿಶಿಷ್ಟ 
'ನೆತನದ ಮಹಿಳೆಯರ ಕುರಿತು ಒಬ್ಬನು ಇಂತಹ ಮಾತು ಹೇಳಿದ್ದರೆ ಅದರಿಂದ ತಲಾಕ್‌ 
:ರಿಯಾಗುತ್ತದೆ. ಆದರೆ ಎಲ್ಲ ಮಹಿಳೆಯ ಕುರಿತು ಇಂತಹ ಮಾತು ಹೇಳಿದ್ದರೆ ಅದರಿಂದ 
ಖಾಕ್‌ ಜಾರಿಯಾಗಲಾರದು. ಏಕೆಂದರೆ ಮೊದಲನೆಯ ರೂಪದಲ್ಲಾದರೆ ಪುರುಷನು ಆ 
ಹಿಳೆ ಅಥವಾ ಆ ಗೋತ್ರದ ಮಹಿಳೆಯರನ್ನು ಬಿಟ್ಟು ಇತರ ಮಹಿಳೆಯರನ್ನು 
ವಾಹವಾಗಬಹುದು. ' ಆದರೆ ಎರಡನೆಯ ರೂಪದಲ್ಲಿ ಒಂದು ಸುನ್ನತನ್ನು 
ಇರೆಯಬೇಕಾದಂತಹ ಅರೋಚಕ ಪರಿಸ್ಥಿತಿ ಅನಿವಾರ್ಯವಾಗುತ್ತದೆ.: ಇದು ಒಂದು" 
ಲಾಲ್‌ (ಧರ್ಮಸಮ್ಮತ) ಆದ ವಸ್ತುವನ್ನು ತನ್ನ ಪಾಲಿಗೆ ಹರಾಮ್‌(ನಿಷಿದ್ದ) 
ಾಡಿಕೊಂಡಂತೆಯೇ ಆಗುತ್ತದೆ. (ತರ್ಜುಮಾನುಲ್‌ ಕುರ್‌ಆನ್‌: ಜನಬರಿ 1956) 


2 
ಇಂಗ್ಲಿಷ್‌ನಲ್ಲಿ ನಮಾರ್‌' 


ಅ ನಾನು21 ವರ್ಷ ಪ್ರಾಯದ ಓರ್ವ ಆಂಗ್ಲ ಮುಸ್ಲಿಮ್‌. ಒಂದು ವರ್ಷ ಮುಂಃ 

i ನಾನು ಸೋಮಾಲೀ ಲೇಂಡ್‌ನಲ್ಲಿ ಓರ್ವ ಸೇನಾಧಿಕಾರಿಯಾಗಿದ್ದಾಗ ಇಸ್ಲಾಮ್‌ನಂಶಃ 
ಮಹಾನ್‌ ಅನುಗ್ರಹವನ್ನು ಸ್ವೀಕರಿಸುವ ಸೌಭಾಗ್ಯ ಒದಗಿತು. ನನ್ನ ಪ್ರಶ್ನೆ ಇಸ್ಲಾಮ್‌: 
ಅಧಿಕೃತ ಭಾಷೆಯ ಕುರಿತಾಗಿದೆ. ಹಿಂದೆ ನಾನು ಕೈಸ್ತ ಧರ್ಮದ ಅನುಯಾಯಿಯಾಗಿದ್ದೆ 
ಆಗ ನಾನು ನನ್ನ ಪ್ರಾರ್ಜನೆ ಮತ್ತು ಪವಿತ್ರ ಗ್ರಂಥದ ಪಠಣ ನನ್ಯ 
ಮಾತ್ಯಭಾಷೆ(ಇಂಗ್ಲಿ ಷ್‌)ಯಲ್ಲಿ ಮಾಡುತ್ತಿದ್ದೆ. ಈಗ ನಾನು ಇಸ್ಲಾಮ್‌ ಧರ್ಮದೊಣಗ 
ಪ್ರವೇಶಿಸಿರುವಾಗ ನನಗೆ ನಮಾರುಾ್‌ ಮತ್ತು ಕುರ್‌ಆನ್‌ ಪಾರಾಯಣ ಎರಡನ್ನೂ 
ಆರಬಿ ಭಾಷೆಯಲ್ಲಿ ಮಾಡಬೇಕಾಗುತ್ತದೆ. ಈ ಬದಲಾವಣೆಯಿಂದಾಗಿ ನಿ 
ಅನುಭವವೇನೆಂದರೆ ಅರಬೀ ಭಾಷೆಯಿಂದಾಗಿ - ಅದು ಎಷ್ಟೇ ಸುಂದರವಾಗಿದ್ದರು 
ಸರಿಯೇ - ನಾನು ಒಂದು ದೊಡ್ಡ ಆಧ್ಯಾತ್ಮಿಕ ಅನುಭವದಿಂದ ವಂಚಿಶನಾಗಿದ್ದೇನ 
ತಾವು ನನಗೆ ಈ ಕುರಿತು ಮಾರ್ಗದರ್ಶನ ಮೂಡಿದರೆ ನಾನು دہ جت‎ ಕೃತಜ್ಞನಾಗಿರುವೆನು 
ನಾನು ನಮಾರುನ್ನು ಇಂಗ್ಲಿಷ್‌ನಲ್ಲಿ ನಿರ್ವಹಿಸಬಹುದೇ? ನನ್ನ ಮನ್ಸುನ ಸಂತ್ಸಪ್ತಿಗಾಃ 
ಈ; ವಿಷಯದಲ್ಲಿ ತಮ್ಮ ವಿಚಾರವನ್ನು ಪ್ರಕಟಿಸಿರುವಂತಹ ಇನ್ಲಾ ಮೊ ವಿದ್ಧಾಲಸರನ್ನು 
ತಿಳಿಸಬೇಕಾಗಿ ವಿನಂತಿ. 1 
ಇದು ನನ್ನ ವೈಯಕ್ತಿಕ ಸಮಸ್ಥೆಯಾಗಿದ್ದರೂ ಇದು ವಿಶೇಷವಾಗಿ ಯುರೋಪ್‌ನಲ್ಲಿ 
ಆನೇಕ ینہ‎ ಮೇತರರು ಇಸ್ಲಾಮ್‌ ಸ್ವೀಕರಿಸುವ ಹಾದಿಯ ತೊಡಕಾಗಿದೆಯೆಂಜ 
ನಾನು ಧ್ವೆರ್ಯದಿಂಜ ಹೇಳಬಲ್ಲೆ. ಈ ವಿಷಯದಲ್ಲಿ ತಮ್ಮನ್ನು ಸಂಪರ್ಕಿಸಲ 
ಲಂಡನ್‌ನ ನನ್ನ ಕೆಲವು ಮಿತ್ರರು ಸಲಹೆ ನೀಡಿದರು. ತಮ್ಮ ಮಾರ್ಗದರ್ಶನವು ನವಃ 
ಅತ್ಯಧಿಕ ಉಪಯುಕ್ತವಾದೀತೆಂದು ನಾನು ನಂಬುತ್ತೇನೆ. 


೦ ನಿಮ್ಮ ಇಸ್ಲಾಮ್‌ ಸ್ವೀಕಾರದ ವಿಷಯ ತಿಳಿದು ನನಗೆ ಬಹಳೆ ಸಂತೋಷವಾಯಿತು. 
ನಮ್ಮ ಓರ್ವ ಸಹೋದರನನ್ನು ತನ್ನ ಮಾರ್ಗದರ್ಶನದ ಜ್ಯೋತಿಯಿಂದ ಅನುಗ್ರಹಿಸಿದುದಕ್ಕೆ 
ನಾನು ಅಲ್ಲಾಹನಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವನು ನಿಮಗೆ ಸತ್ಯಧರ್ಮದ ಇನ್ನಷ್ಟು 
ಮಾರ್ಗದರ್ಶನವನ್ನೂ ದೃಢಚಿತ್ತತೆಯನ್ನೂ ದಯಪಾಲಿಸೆಲೆಂದು ಪ್ರಾರ್ಥಿಸುತ್ತೇನೆ. ನಿಮ” 
ಧರ್ಮದ ವಿಧಿಗಳನ್ನು ತಿಳಿಯುವಲ್ಲಿ ನೆರವಾಗುವುದು ಎಷ್ಟರ ಮಟ್ಟಿಗೆ ನನ್ನಿಂದ ಸಾಧ್ಯವೋ 


ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 85 


೨ಷ್ಟರ ಮಟ್ಟಿಗೆ ಮಾಡಲು ನಾನು ಸಸಂತೋಷ ಸಿದ್ಧನಿದ್ದೇನೆ. ನೀವು ಬಯಸಿದಾಗಲೆಲ್ಲಾ 
ತಿನ್ನ ಸೇವೆಯನ್ನು. ಪಡಕೊಳ್ಳಬಹುದಾಗಿದೆ. " 

ನಮಾರು್‌ನ ಭಾಷೆಯ ಕುರಿತು ನೀವು ಕೇಳಿದ ಪ್ರಶ್ನೆಯ ಉತ್ತರವೇನೆಂದರೆ 
ತಮಾರಖ್‌ ಕೇವಲ ಅರಬಿ ಭಾಷೆಯಲ್ಲಿ ಮಾತ್ರ ನಿರ್ವಹಿಸಬೇಕಾಗಿದೆ. ಏಕೆಂದರೆ ಕುರ್‌ಆನ್‌ 
ಸಠಣವು ನಮಾರ್‌ನ ಅತ್ಮಂತ ' ಪ್ರಾಮುಖ್ಯ ಅಂಗವಾಗಿದೆ. ಕುರ್‌ಆನ್‌ ಅರಬೀ 
ನಾಷೆಯಲ್ಲಿ ಅವತೀರ್ಣಗೊಂಡಿದೆ. ಅದರ ತರ್ಜುಮೆ ಎಷ್ಟೇ ಸರಿಯಾಗಿದ್ದರೂ ಅದು 
ಏರ್‌ಆನ್‌ ಆಗಲಾರದು. ಅದನ್ನು ಅಲ್ಲಾಹನ ವಾಣಿ ಎನ್ನುವುದು ಸಾಧ್ಯವಲ್ಲ. ನಮಾರು್‌ನಲ್ಲಿ 
ಸಠಿಸಲಾಗುವ ಇತರ ವಿಷಯಗಳನ್ನು ಪ್ರವಾದಿ(ಸ) ನಿಪ್ಲಯಿಸಿದ್ದಾರೆ. ಪ್ರವಾದಿ(ಸ)`ಯಾವ 
ಭಾಷೆಯಲ್ಲಿ ಅವುಗಳನ್ನು ಕಲಿಸಿರುವರೋ ಅದೇ ಭಾಷೆಯಲ್ಲಿ ಅವುಗಳನ್ನು ಪಠಿಸಬೇಕು. 
ಇತರ ಭಾಷೆಗಳ ಪದಗಳು ಮೊದಲನೆಯದಾಗಿ ಅದರ ಸರಿಯಾದ ಅರ್ಥವನ್ನೂ ನೀಡಲಾರವು. 
مخ‎ ಮಟ್ಟಿಗೆ ನೀಡಿದರೂ ಅದು ಪ್ರವಾದಿ(ಸ) ಅವರು ಕಲಿಸಿದ ಪದಗಳಿಗೆ 
ಸರ್ಯಾಯವಾಗಲಾರವು. ಆದ್ದರಿಂದ ಆರಂಭದಿಂದ ಇಂದಿನ ತನಕ ಎಲ್ಲಾ ಕರ್ಮಶಾಸ್ತ್ರ 
ಸಂಡಿತರ ಒಮ್ಮತಾಭಿಪ್ರಾಯ ಪ್ರಕಾರ ಸಮಾರುನ್ನು ಅರಬಿ ಭಾಷೆಯಲ್ಲೇ ನಿರ್ವಹಿಸಬೇಕು. 
ಖಿರ್‌ಆನ್‌ನ ಮೂಲ ಪದಗಳ ಸ್ಥಾನದಲ್ಲಿ ಅದರ ತರ್ಜುಮೆ ಓದುವುದಾಗಲೀ ಪ್ರವಾದಿ(ಸ) 
ಅವರು ಕಲಿಸಿದ ಪದಗಳನ್ನು ಪರಿವರ್ತಿಸುವುದಾಗಲೀ ಸಲ್ಲದು. .' 


ಆದರೆ ಅರಬಿ ಅಲ್ಲದೆ ವ್ಯಕ್ತಿಯೊಬ್ಬ ಇಸ್ಲಾಮ್‌ ಧರ್ಮ ಸ್ವೀಕಾರ ಮಾಡಿದರೆ ಹಾಗೂ 
ತಕ್ಷಣವೇ ಕುರ್‌ಆನ್‌ ಮತ್ತು ಇತರ ನಮಾರ್‌ನ ದಿಕ್ರ್‌ಗಳನ್ನು ಪಠಿಸಲು ಸಮರ್ಥನಾಗದಿದ್ದರೆ 
ವಿನು: ಮಾಡಬೇಕೆಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಇಮಾಮ್‌ ಅಬೂಹನೀಫಾ(ರ) ಅವರ 
ಶಿಷ್ಕರಾದ ಇಮಾಮ್‌ ಅಬೂ ಯೂಸುಫ್‌ ಮತ್ತು ಇಮಾಮ್‌ ಮುಹಮ್ಮದ್‌(ರ) ಅವರ 
ಪ್ರಕಾರ ಅಂತಹ ವ್ಯಕ್ತಿ ತನ್ನ ಭಾಷೆಯಲ್ಲಿ ಅವುಗಳೆ ತರ್ಜುಮೆ ಓದಬಹುದು. ಆದರೆ 
ಅವನು ಆದಷ್ಟು ಬೇಗ ಅರಬೀ ಭಾಷೆಯಲ್ಲೇ ನಮಾರು್‌ ಮಾಡಲು ಪ್ರಯತ್ನಿಸಬೇಕು. 
ಇಮಾಮ್‌ ಅಬೂಹನೀಫಾ(ರ) ಅವರು ಮೊದಲು ಇಂತಹ ವ್ಯಕ್ತಿ ಅರಬಿ ಭಾಷೆಯನ್ನು 
ಉಚ್ಛರಿಸಲು ಶಕ್ತನಾಗಿದ್ದರೂ ಆತನಿಗೆ ಅರಬಿ ಅಲ್ಲದ ಭಾಷೆಯಲ್ಲಿ ನಮಾರು್‌ 
ಮಾಡುವುದು ಧರ್ಮಸಮ್ಮತವೆಂಬ ಅಭಿಪ್ರಾಯ ಹೊಂದಿದ್ದರು. ಆದರೆ ಅನಂತರ ಅವರು 
ತಮ್ಮ ಅಭಿಪ್ರಾಯವನ್ನು ಬದಲಿಸಿ ಅವರ ಇಬ್ಬರು ಶಿಷ್ಕರಾದ ಇಮಾಮ್‌ ಅಬೂ 
ಯೂಸುಫ್‌ ಮತ್ತು ಇಮಾಮ್‌ ಮುಹಮ್ಮದ್‌(ರ) ಅವರ ಅಭಿಪ್ರಾಯವನ್ನೇ ತಾಳಿದರು. 
ಅದರೆ ' ಇಮಾಮ್‌ ಶಾಪಿಈ(ರ) ಆವರ ಅಭಿಪ್ರಾಯದಂತೆ ನಮಾರುನ್ನು ಯಾವ 
ಸ್ಥಿತಿಯಲ್ಲೂ ಅರಬಿ ಅಲ್ಲದ ಭಾಷೆಯಲ್ಲಿ ನಿರ್ವಹಿಸುವಂತಿಲ್ಲ. ಅರಬಿ ಉಚ್ಛಾರ ಮಾಡಲು 


86 ಸ್ಟೆಯದ್‌ ಮೌಮೂದಿ ಉತ್ತರಿಸುತ್ತಾರೆ 


ಸಾಧ್ಯವಿಲ್ಲದವನು ನಮಾರು್‌ನಲ್ಲಿ 'ಸುಬ್‌ಹಾನಲ್ಲಾಹ್‌' 'ಅಲ್‌ಹಮ್ಮುಲಿಲ್ಲಾಹ್‌' ಇತ್ಯಾದಿ 
ಸಂಕ್ಷಿಪ್ತ ಪದಗಳನ್ನು ಉಚ್ಚರಿಸುತ್ತಿರಬೇಕು ಮತ್ತು ಆದಷ್ಟು ಬೇಗ ಅರಬೀ ಭಾಷೆಯಲ್ಲೇ 
ನಮಾರು್‌ ಮಾಡಲು ಸಮರ್ಥನಾಗುವಂತೆ ಪ್ರಯತ್ನಿಸಬೇಕು. (ನೀವು ಈ ವಿಷಯದ 
ಸಂಶೋಧನೆ ನಡೆಸ ಬಯಸುವುದಾದರೆ 'ಹಓದಾಯಾ'ದ ಪ್ರಖ್ಯಾತ ವ್ಯಾಖ್ಯಾನ ಫತ್ಸುಲ್‌ 
ಕದೀರ್‌ ಭಾ. 1, ಪು. 199-201; ಇಮಾಮ್‌ ಸರ್‌ಖಸಿಯವರ ಅಲ್‌ ಮಬ್‌ಸೂತ್‌ 
ಭಾಗ- ,ا‎ ಪು. 37 ಮತ್ತು ಬರು್‌ದವಿಯವರ ಕಶ್‌ಫುಲ್‌ ಅಸ್‌ರಾರ್‌ ಪು. 25 ನೋಡಿರಿ) 


- ಒಬ್ಬ ವ್ಯಕ್ತಿಗೆ ತಿಳಿಯದ ಭಾಷೆಯಲ್ಲಿ ನಮಾರು್‌ಾ ಮಾಡುವುದು ಮತ್ತು ಅದರ 
ಪದಗಳನ್ನು ಮಾತ್ರ ಹೇಳುವುದು ಬಾಹ್ಯ ನೋಟಕ್ಕೆ ವಿಚತ್ರವೆನಿಸುತ್ತದೆ. ಮೇಲ್ಲೋಟಕ್ಕೆ 
ಇದು ಅಸಹಜವಾಗಿ ಕಾಣಿಸುತ್ತದೆ. ಆದರೆ ನೀವು ಸ್ವಲ್ಪ ಆಳವಾಗಿ ಚಿಂತಿಸಿದರೆ ಇದರಲ್ಲಿ 
ದೊಡ್ಡ ಔಚತ್ಮಗಳಿವೆಯೆಂದು ನಿಮಗೆ ಮನವರಿಕೆಯಾದೀತು: 


ಒಂದು ಧರ್ಮವು ತನ್ನ ಮೂಲ ರೂಪದಲ್ಲಿ ಉಳಿಯಬೇಕಾದರೆ ಅದರ ಶಿಕ್ಷಣವು 
ತನ್ನ ಮೂಲಭಾಷೆಯಲ್ಲಿ ಸುರಕ್ಷಿತವಾಗಿರಬೇಕು. 'ಓಒಂದು ಭಾಷೆಯ ಅನುವಾದವು ಇನ್ನೊಂದು 
ಭಾಷೆಯಲ್ಲಾದರೆ ಅಮ ಎಂದೂ ಮೂಲದ ಪರ್ಯಾಯವಾಗಲಾರದು. ಒಂದು ಭಾಷೆಯ 
ಮೂಲದ ಪೂರ್ಣ ಜೀವಾಳ ಮತ್ತು ಪರಿಪೂರ್ಣ ಅರ್ಥವನ್ನು ಇತರ ಭಾಷೆಗೆ 
ವರ್ಗಾಯಿಸುವುದು ಕೂಡಾ ಅಸಾಧ್ಯ. ಅನುವಾದವನ್ನು ಪ್ರತಿಯೊಬ್ಬನೂ ತನ್ನ ತಿಳುವಳಿಕೆಯ 
ಆಧಾರದಲ್ಲೇ ಮಾಡಬಲ್ಲನು. ಇಬ್ಬರು ಅನುವಾದಕರ ಅನುವಾದಗಳು ಎಂದೂ 
ಸಮಾನವಾಗಿರಲಾರವು. ಇದನ್ನು ಮಾನವಕೃತ ಗ್ರಂಫಗಳ ತರ್ಜುಮೆಯಲ್ಲಿ ನಾವು ದಿನನಿತ್ಯ 
ನೋಡುತ್ತಿರುತ್ತೇವೆ. ಹಾಗಿರುವಾಗ ಅಲ್ಲಾಹನ ವಾಣಿ ಮತ್ತು ಪ್ರವಾದಿ ಪದಗಳನ್ನು ಪೂರ್ಣ 
ಜೀವಾಳ ಮತ್ತು ಅರ್ಥದೊಂದಿಗೆ ಬೇರೆ ಭಾಷೆಗೆ ವರ್ಗಾಯಿಸುವುದು ಹೇಗೆ ಸಾಧ್ಯ? ಆ 
ಅನುವಾದವನ್ನು ಮೂಲದ ಪರ್ಯಾಯವೆಂದು ಹೇಳಬಹುದೇ? 


ಲೋಕದ ಧರ್ಮಗಳ ಅವನತಿಯ ಒಂದು ದೊಡ್ಡ ಕಾರಣ ಅವುಗಳ ಮೂಲ 
ಗ್ರಂಥಗಳು ತಮ್ಮ ಮೂಲಭಾಷೆಯಲ್ಲಿ ಸುರಕ್ಷಿತವಾಗಿಲ್ಲದಿರುವುದಾಗಿದೆ. ಅವುಗಳ 
ಅನುಯಾಯಿಗಳು ಪೂರ್ಣವಾಗಿ ವಿಭಿನ್ನ ಭಾಷೆಗಳ ಬೇರೆ ಬೇರೆ ತರ್ಜುಮೆಗಳನ್ನು 
ಅವಲಂಬಿಸಿದ್ದಾರೆ. ಅವುಗಳಲ್ಲಿ ಏಕರೂಪತೆಯಿಲ್ಲ. ಅವುಗಳಲ್ಲಿ ಆಗಾಗ 
ತಿದ್ದುಪಡಿಗಳಾಗುತ್ತಿರುತ್ತವೆ. ಮುಸ್ಲಿಮರ ಧರ್ಮದ ಬುನಾದಿಯು ಯಾವ ಗ್ರಂಫದ 
ಮೇಲಿದೆಯೋ ಆ ಗ್ರಂಥವು ತನ್ನ ಮೂಲ ಭಾಷೆಯಲ್ಲಿದೆ "ಮತ್ತು ಆ ಪ್ರವಾದಿ(ಸ) ಅವರ 
ಬೋಧನೆಗಳು ಅವರು ನೀಡಿದ ಭಾಷೆಯಲ್ಲೇ ಸುರಕ್ಸಿತವಿದೆ ಎಂಬುದು ಮುಸ್ಲಿಮರ ದೊಡ್ಡ 
ಸೌಭಾಗ್ಯವಾಗಿದೆ. ನಾವು ಈಗ ‘ಆ ಅನುಗ್ರಹದ ಬೆಲೆ ಅರಿಯದಿದ್ದರೆ ಮತ್ತು ನಮ್ಮ 
ಧರ್ಮದ ಬುನಾದಿಯನ್ನೂ ತರ್ಜುಮೆಗಳೆ ಮೇಲೆ ಇಡುವುದಕ್ಕೆ ಆರಂಭಿಸಿದರೆ ಅದು ನಮ್ಮ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 87. 


ನಾಲಿನ ದೊಡ್ಡ ಅವಿವೇಕವಾದೀತು. ನಾವು ದಿನಕ್ಕೆ ಐದು ಸಲ ಮಾಡುವ ನಮಾರು್‌ 
ಕೆಮ್ಮನ್ನು ಕುರ್‌ಆನ್‌ ಮತ್ತು ಪ್ರವಾದಿ(ಸ) ಅವರ ಚೋಧನೆಗಳೊಂದಿಗೆ ಜೋಡಿಸಿಡುವ 
ಅತಿದೊಡ್ಡ ಕೊಂಡಿಯಾಗಿದೆ. ಅದರ ಭಾಷೆಯನ್ನು ಬದಲಿಸಿದ ಮೇಲೆ ನಮ್ಮ ಧರ್ಮದ 
ಮೂಲ ಸ್ತೋತ್ರಗಳ ಜತೆ ನಮ್ಮ ಸಂಬಂಧ ಬಾಕಿಯಿರುವುದೇ ಕಷ್ಟ. 


ಒಂದು ಧರ್ಮವು ಸುರಕ್ಷಿತವಾಗಿರಬೇಕಾದರೆ ಅದರ ಆರಾಧನೆಗಳು ತಮ್ಮ ಮೂಲ 
ತ್ವರೂಪದಲ್ಲಿ ಬಾಕಿ ಇರಬೇಕು. ಜನರಿಗೆ ತಮ್ಮ ಇಷ್ಟ ಪ್ರಕಾರ ಅದರಲ್ಲಿ ಪರಿವರ್ತನೆ 
ಮಾಡಲು ಸ್ವಾತಂತ್ರ್ಯವಿರಬಾರದು. ಧರ್ಮದ ಅತ್ಯಂತ ಮುಖ್ಯ ಭಾಗ ಅದರ ಅರಾಧನೆಗಳಾಗಿವೆ. 
ಅವುಗಳ ಅನುಸರಣೆ, ಗೌರವ ಮತ್ತು ಪಾಲನೆಯಿಂದ ಇತರ ಧಾರ್ಮಿಕ ಬೋಧನೆಗಳಿಗೆ 
ಜಾರಿಹೋಗುವ ಸಾಮರ್ಥ್ಯ ಸಿಗುತ್ತದೆ. ಈ ಆರಾಧನೆಗಳನ್ನು ಯಾವ ವಸ್ತು 
ಧರ್ಮಾನುಯಾಯಿಗಳಿಗೆ ಪಾವನ, ಗೌರವಾರ್ಹ ಮತ್ತು ಅನುಕರಣೀಯಗೊಳಿಸುತ್ತದೋ 
ಅದು ಅದರ ಪ್ರತಿಯೊಂದು ಅಂಗ ಮತ್ತು ಪ್ರತಿಯೊಂದು ಪದವು ಅವರು. ನಂಬುವ 
ಆರಾಧ್ಯನು ನಿಶ್ನಯಿಸಿದ್ದಾಗಿದೆ ಎಂಬ ವಿಶ್ವಾಸವಾಗಿದೆ. ಆರಾಧನೆಗಳ ರೂಪ ಮತ್ತು 
ಅವುಗಳ ಪಡಗಳನ್ನು ನಿರ್ಣಯಿಸುವಲ್ಲಿ ಜನರ ಸ್ವಂತ ಅಭಿಪ್ರಾಯ ಮತ್ತು ಇಚ್ಛೆ 
ನಡೆಯತೊಡಗಿದರೆ ಈ ವಿಶ್ವಾಸವು ಕೊನೆಗೊಳ್ಳುವುದು. ಈ ವಿಶ್ವಾಸವು ಚಂಚಲವಾಗುತ್ತಲೇ 
ಇಡೀ ಧರ್ಮವು ವಿರೂಪವಾಗುವ ಮತ್ತು ಅದರ ವಿಧಿಗಳ ಅನುಸರಣೆಯಿಂದ ಜನರು 
ಮುಕ್ತರಾಗುವ ದಾರಿ ತೆರೆಯುತ್ತದೆ. 


ಮೂರನೆಯ ಮುಖ್ಯ ವಿಷಯವೇನೆಂದರೆ ಇಡೀ ಲೋಕೆದ ಎಲ್ಲ ಜನಾಂಗ, ಎಲ್ಲ 
ದೇಶ ಮತ್ತು ಎಲ್ಲ ಭಾಷೆಯವರಿಗೆ ಅದಾನ್‌ ಮತ್ತು ನಮಾರು್‌ನ ಭಾಷೆ ಒಂದೇ 
ಆಗಿರುವುದು. ಲೋಕದ ಎಲ್ಲ ಮುಸ್ಲಿಮರನ್ನು ಒಂದು ಸಮುದಾಯ ಮತ್ತು ಒಂದು 
ಜಾಗತಿಕ ಬಂಧುತ್ವದಲ್ಲಿ ಬೆಸೆಯುವ ಮಹಾನ್‌ ಬೆಸುಗೆಯಾಗಿದೆ. ನೀವು ಭೂಮುಖದ 
ಯಾವ ಮೂಲೆಗೆ ಹೋದರೂ ಅದಾನ್‌ನ ಕರೆ ಕೇಳುತ್ತಲೇ ಅಲ್ಲಿ ನಿಮ್ಮ ಸಮುದಾಯದ 
ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹ ಇದೆ ಮತ್ತು ಅದು ನಿಮ್ಮನ್ನು ನಮಾರು್‌ಗೆ 
ಕರೆಯುತ್ತಿದೆ ಎಂದು ನಿಮಗೆ ತಿಳಿಯುತ್ತದೆ. ನಮಾರು್‌ಗೆ ನೀವು ಎಲ್ಲಿ ಹೋಡೆರೂ ಒಂದೇ 
ಪರಿಚಿತ ಸ್ವರವನ್ನು ಕೇಳುವಿರಿ. ನೀವು ಲಂಡನ್‌ನಲ್ಲಿರಲಿ, ನೈಜೀರಿಯಾದಲ್ಲಿರಲಿ ಅಥವಾ 
ಇಂಡೋನೇಶ್ಯಾದಲ್ಲಿರಲಿ. ನಿಮ್ಮ ಮುಸ್ಲಿಮ್‌ ಸಂಗಾತಿಯ ಭಾಷೆಯ ಒಂದೇ ಒಂದು 
ಪದ ನಿಮಗೆ ತಿಳಿಯದೆ ಇರಲಿ ಆದರೆ ನಮಾರ್‌ನಲ್ಲಿ ನೀವು ಅವರ ಮಟ್ಟಿಗಾಗಲೀ ಅವರು 
ನಿಮ್ಮ ಮಟ್ಟಿಗಾಗಲೀ ಅಪರಿಚಿತರಾಗಿರಲಾರರು. ಇದಕ್ಕೆ ಬದಲಾಗಿ ನಮಾರುನ್ನು 
ಪ್ರತಿಯೊಬ್ಬನೂ ತನ್ನ ಮಾತೃಭಾಷೆಯಲ್ಲಿ ನಿರ್ವಹಿಸತೊಡಗಿದರೆ ಮತ್ತು ಅದಾನ್‌ ಕೂಡಾ 
ಪ್ರತಿಯೊಂದು ಕಡೆ ಅಲ್ಲಿನ ಭಾಷೆಯಲ್ಲಿ ಕೊಡಲಾರಂಭಿಸಿದರೆ ಈ ಜಾಗತಿಕ ಸಮುದಾಯವು 


tL 


88 ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 


ಅಸಂಖ್ಯ ಸಣ್ಣ ಸಣ್ಣ ಗುಂಪುಗಳಾಗಿ ಹರಿಹಂಚಾಗುವುದು. ಕೇವಲ ಭಾರತೀಯ 
ಉಪಭೂಖಂಡದಲ್ಲಿ ಮುನ್ನೂರಕ್ಕಿಂತಲೂ ಅಧಿಕ ಭಾಷೆಗಳಿವೆ. ಒಬ್ಬ ಮುಸ್ಲಿಮನು ತಃ 
ಪ್ರದೇಶವನ್ನು ಬಿಟ್ಟು ಹೊರಗೆ ಹೋದರೆ ಅದಾನನ್ನು 'ಗುರುತಿಸುವುದಾಗಲೀ ಇತ 
ಮುಸ್ಲಿಮರ ಜತೆ ಸೇರಿ ನಮಾರುಖ್‌ ಮಾಡುವುದಾಗಲೀ ಅವನಿಗೆ ಸಾಧ್ಯವಾಗದು. ಲೋಕಃ 
ಇತರ ದೇಶಗಳಲ್ಲಿಯೂ ಇದೇ ಪರಿಸ್ಥಿತಿ ಉಂಟಾಗಬಹುದು. ಹಜ್ಜ್‌ನ ಸಂದರ್ಭದಲ್ಲಂತ. 
ವಿಚಿತ್ರ ಪರಿಸ್ಥಿತಿ ತಲೆದೋರಬಹುದು. ಇದು ಮುಸ್ಲಿಮರಲ್ಲಿ ಚರ್ಚ್‌ಗಳ ರಾಷ್ಟ್ರೀಕರಣದಂ೦ತಃ 
ಪರಿಸ್ಥಿತಿಯ ಆರಂಭವಾಗುವುದು. ಕ್ರೈಸ್ತ ಜಗತ್ತು ಅದರಲ್ಲಿ ಸಿಲುಕಿ ಪರಸ್ಪರ ಕಚ್ಚಾಡು: 
ವಿಭಿನ್ನ ವರ್ಗಗಳಾಗಿ ಹರಿ ಹಂಚಾಗಿದೆ. ರಾಷ್ಟ್ರೀಯತೆ, ಜನಾಂಗೀಯತೆ, ವರ್ಣ ಮತ 
ಭಾಷೆಯ ಆಧಾರದಲ್ಲಿ ಹರಿಷಂಚಾಗಿ ಹೋಗಿರುವ ಮಾನವತೆಗೆ ಇಸ್ಲಾಮ್‌, ಜಾಗತಿ 
ಏಕತೆಯ ಎಷ್ಟು ದೊಡ್ಡ ಮಾಧ್ಯಮವನ್ನು ನೀಡಿದೆ. ಇಡೀ ಲೋಕಕ್ಕೆ ಅರಬೀ ಅದಾನ್‌ 
ಅರಬೀ ನಮಾರು್‌, ಅರಬೀ, ಕಿಮ ಮತ್ತು ಅರಬೀ ಭಾಷೆಯ ಕೆಲವು ಚರಪರಿಚಿ: 
ಹಾಗೂ ಸಮಾನ ಧಾರ್ಮಿಕ ಪಾರಿಭಾಷಿಕಗಳ' ರೂಪದಲ್ಲಿ ನಿಮಗೆ ಕಾಣುತ್ತಿರುವ ₹ 
ಅನುಗ್ರಹದ ಪ್ರಜ್ಞೆ ನಿಮಗಿಲ್ಲವೇ? ಈ 'ಅಧಿಕೃತ ಭಾಷೆಯ ಕಾರಣದಿಂದಾಗಿಯೆ 
ಮುಸ್ಲಿಮನು ಎಲ್ಲ ಕಡೆ ಮುಸ್ಲಿಮರನ್ನು ಗುರುತಿಸುತ್ತಾನೆ ಮತ್ತು ಅನಾದಿಯಿಂದಲೇ ಅವಃ 
ಆತ್ಮಗಳ ಮಧ್ಯೆ ಯಾವುದೋ ನಿಕಟ ಸಂಬಂಧವಿರುವಂತೆ ಅವನ ಜತೆ ಬೆರೆಯುತ್ತಾನ 
ನಮಾರುನ್ನು ಅರ್ಥ ಅರಿತು ನಿರ್ವಹಿಸುವ ಅಗತ್ಯದ ಬಗ್ಗೆ ಹೇಳುವುದಾದಃ 
ಅದೊಂದು ನಿರಾಕರಿಸಲಾಗದ ಅಗತ್ಯವಾಗಿದೆ. ಆದರೆ ಈ ಅಗತ್ಯವನ್ನು ನಾನು ಮೇ 
ಸೂಚಿಸಿರುವ ದೊಡ್ಡ ನಷ್ಟವನ್ನು ಸಹಿಸದೆಯೇ ಪುರ್ತಿಗೊಳಿಸಬಹುದಾಗಿದೆ. ನಮಾರ್‌? 
ಪವಿತ್ರ ಕುರ್‌ಆನ್‌ನ ಕೆಲವೇ ಸೂರಃಗಳನ್ನು ಕಲಿತರೆ ಸಾಕು. ಕುರ್‌ಆನ್‌ನ ಹೊರತು ಏನೆಲ್ಲ 
ದಿಕ್ರ್‌ಗಳನ್ನು ನಮಾರು್‌ನಲ್ಲಿ ಹೇಳಲಾಗುತ್ತದೋ ಅದು ಕೇವಲ ಕೆಲವೇ ಪದಗಳಿಂ೭ 
ಕೂಡಿದೆ. ಅವುಗಳನ್ನು ಅರ್ಥಸಹಿತ ಕಲಿಯುವುದು ಕಷ್ಟದ ಕೆಲಸವೇನಲ್ಲ. ಈ فدہ‎ ನೀನ 

'ಅದ್ಯಾತ್ಮಿಕ ಮೌಲ್ಮವೆಂದು ಹೇಳಿರುವಂತಹ ಅಗತ್ಯವು ಪೂರ್ಣಗೊಳ್ಳುತ್ತದೆ. 
(ತರ್ಜುಮಾನುಲ್‌ ಕುರ್‌ಆನ್‌: "ಅಕ್ಟೋಬರ್‌, ನವೆಂಬರ್‌. 1957 


ಹಾಂ 


ಹಡಿ 


ಬಿಟ್ಟು ಹೋದ ಕಡ್ಡಾಯ ವಿಧಿಗಳ ಸಂದಾಯ. 


ಒಬ್ಬ ಮೌಲವಿಯವರು ಒಂದೆಡೆ ಹೀಗೆ ಬರೆದಿರುವರು. ಬಿಟ್ಟು ಹೋದ 
ನಮಾರ್‌ಗಳನ್ನು ಆದಹ್ಟು ಬೇಗ ಸಂದಾಯ ಮಾಡುವುದು ಕಡ್ಡಾಯವಾಗಿದೆ. .. 
ಫರಾ ನಮಾದ್‌ ಉಳಿದಿರುವಾಗ ಯಾವುದೇ ಐಚ್ಛಿಕ ನಾಯ್‌ ಸ್ವೀಕೃತವಾಗದು. 
ಈ ನಿಯಮದ ವೈಚಾರಿಕತೆಯ ಬಗೆಗೆ ಯವುದೇ ಪುರಾವೆಯ ಅಗತ್ಯವಿಲ್ಲ. ಆದರೆ 
ಶರೀಅತ್‌ ನಮ್ಮ ವ್ಲೆಚಾರಿಕ ಸಿದ್ದಾ ೦ತವನ್ನು ಅಂಗೀಕರಿಸಿ ಅದರ ಆಧಾರದಲ್ಲಿ ತನ್ನ 
ವಿಧಿಗಳನ್ನು ನಿರ್ಧರಿಸಬೇಕೆಂದಿಲ್ಲ. ಮುಸ್ಲಿಮರಲ್ಲಿ ಹೆಚ್ಚಿನವರ ಸ್ಥಿತಿ ಏನೆಂದರೆ 
ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೇವನದ ಒಂದು ಅವಧಿಯನ್ನು ಅಜ್ಞಾನದಲ್ಲಿ 
ಕಳೆದಿರುತ್ತಾನೆ. ಆ ಕಾಲದಲ್ಲಿ ಅವನಿಗೆ ನಮಾರು್‌ ಮತ್ತು ಉಪವಾಸ ವ್ರತದ 
ಪರಿವೆಯೇ ಇದ್ದಿರುವುದಿಲ್ಲ. ಆದ್ದರಿಂದ ನಮಾರಖ್‌ ಕರಾ ಆಗಿರದವರು ಬಹಳ 
ಏರಳವೇ ಇದ್ದಾರೆ. 
ಈ ಸದುಸ್ಥೆಯಿಂದ ಈ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತದೆ. 
ಫರಾ ನಮಾರುಾನ ಕರೂ ಬಾಕಿ ಇರುವಾಗ ಐಚ್ಛಿಕ ನಮಾರ್‌ಗಳು 
ಪ್ರೀಕೃತವಾಗಲಾರವೇ? 
ಫರಾ ನಮಾರು್‌ನ ಕರಾ ಬಾಕಿ ಇರುವವರು ತಮ್ಮ ಫರರ್ಜ್‌ ನಮಾರು್‌ಗಳ 
ಜತೆಗೆ ನಿರ್ವಹಿಸುವ ಐಚ್ಛಿಕ ನಮಾರಬ್‌ಗಳ ವಿಧಿಯೇನು? ಆವು ವ್ಯರ್ಥವಾಗುವವೇ 
ಅಜ'ವಾ ಬಿಟ್ಟು ಹೋದ ಫ'ರರ್ಜ್‌ ನಮಾರುಖ್‌ನ ಸಂಬಾಯವೆಂದು 
ಪರಿಗಣಿಸಲ್ಪಡುವವೇ? 
ಇದೊಂದು ಸಾಮಾನ್ಯ ಮತ್ತು ಸಾರ್ವತ್ರಿಕ ನಿಯಮವಾಗಿದೆ. ಆದನ್ನು ನಮಾರ್‌ಗೆ 
ಮಾತ್ರ ಸೀಮಿತಗೊಳಿಸುವಂತಿಲ್ಲ. ಹಾಗಿರುವಾಗ ಉಪವಾಸ ಪ್ರತ ಮತ್ತು ಇತರ 
ಫರ್ಯಾಗಳಿಗೂ ಇದೇ ನಿಯಮ ಅನ್ವಯವಾಗುವುದೇ? ۱ ۱ 
ಮುಖ್ಯವಾಗಿ ರುಕಾತ್‌ನ ಕುರಿತು ಸ್ಪಷ್ಟೀಕರಣ ನೀಡಿರಿ. ಹೆಚ್ಚಿನ ಜನರು ರುಕಾತ್‌ 
ನೀಡುವುದಿಲ್ಲ. ಅದರೆ ಐಚ್ಛಿಕ ದಾನ.ಧರ್ಮಗಳನ್ನು ಮಾಡುತ್ತಿರುತ್ತಾರೆ ಉದಾ: 
, ಬಡವರಿಗೆ ಉಣ ಬಡಿಸುವುದು. ಯಾವುದಾದರೂ ಧಾರ್ಮಿಕ ಕಾರ್ಯಕ್ಕೆ ವಂತಿಗೆ 
ನೀಡುವುದು ಭಿಕ್ಷುಕರಿಗೆ ಸಹಾಯ ಮಾಡುವುದು. ಇದೇ ರೀತಿ ನಮ್ಮ ಜಮೂನ್ನಾರರು 


9 ಸ್ಲೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಮತ್ತು ರ್ಲೆತರು ಉಶ್ರ್‌(ಕೃಷಿ ಉತ್ಪನ್ನದ ರುಕಾತ್‌ ನೀಡುವುದಿಲ್ಲ. ಆವರೆ ಬ 
ಕೊಯ್ಯುವ ಸಮಯದಲ್ಲಿ ಸೇರಿದ ಬಡವರಿಗೆ ಏನಾದರೂ ಕೊಟ್ಟು ಬಿಡುತ್ತಾರೆ ಇಡಿ 
ವರ್ಷ ಅವರ ಮನೆಗೆ ಬಂದ ಬಡವರಿಗೆ ಮುಖ್ರಿ ಧಾನ್ಯವನ್ನು ನೀಡುತ್ತಿರುತ್ತಾರೆ. مث‎ 
ನೀಡುವಾಗ ಅವರಿಗೆ ರುಕಾತ್‌ ಅಥವಾ ಉಶ್ರ್‌ನ ಸಂಕಬ್ರವರುವುದಿಲ್ಲ. ಹಾಗೆಯೆ 
ಅವರು ರುಕಾತ್‌ ಮತ್ತು ಉಶ್ರ್‌ನ ಲೆಕ್ಕವನ್ನು ಇಟ್ಟಿರುವುದಿಲ್ಲ. 
ಈ ರಿತಿಯ ದಾನಗಳ ಧಾರ್ಮಿಕ ವಧಿಯೇನು? ಇವೆಲ್ಲಾ ವ್ಯರ್ಥವಾಗುವುದೇಃ 
ಆಥವಾ ಅವುಗಳನ್ನು ರುಕಾತ್‌ ಮತ್ತು ಉಪ್ಪ್‌ ಎಂದು ಪರಿಗಣಿಕಲಾಗುವುದೇಃ 
ಘರುರ್ಭ್‌ನ್‌ ಕರಾ ಬಾಕೆಯಿರುವಾಗ ಯಾವುದೇ ಐಚ್ಛಿಕ ಸತ್ಯಮುಃ 
ಸ್ವೀೃತವಾಗುವುದಿಲ್ಲ ವೆಂಬ ನಿಯಮಕ್ಥೆ ಪುರಾವೆ ಎಂಬ ರೂಪದಲ್ಲಿ "ಅವನಲ್ಲಿ! 
ಪವಿತ್ರ ವಚನವು ಏರುತ್ತದೆ ಮತ್ತು ಸತ್ಸರ್ಮವು ಆದನ್ನು ಉನ್ನತಗೊಳಿಸುತ್ತದ್‌ 
ಎಂಬ ಅರ್ಥದ ಕುರ್‌ಆನ್‌ ವಚನವನ್ನು ಮುಂದಿರಿಸುತ್ತಾರೆ ಇದು ಎಷ್ಟರ ಮಟ್ಟಿ? 
ಸರಿ? ಸತ್ಕರ್ಮವೆಂದರೆ ಫರಾ ಆರಾಧನೆಗಳೆಂದೂ ಪವಿತ್ರ ವಚನವೆಂದರೆ ಐಚ್ಛಿಃ 
ದಿಕ್ರ್‌ಗಳೆಂದೂ ಯಾವುದಾದರೂ ಹದೀಸ್‌ನಲ್ಲಿ ಬಂದಿದೆಯೇ? 

೦ ಒಂದು ಸರಿಯಾದ ವಿಧಿಯನ್ನು ತಪ್ಪಾದ ರೀತಿಯಲ್ಲಿ ವಿವರಿಸಿರುವುದೇ ನಿಮ್ಮ 
ಎಲ್ಲ ಪ್ರಶ್ನೆಗಳು ಉದ್ಭವಿಸಲು ಕಾರಣ. ಯಾವುದೇ ಕರ್ಮವನ್ನು ಸ್ವೀಕರಿಸುವುದೂ 
ಸ್ವೀಕರಿಸದೆ ಇರುವುದೂ ಮನುಷ್ಯನ ಅಧಿಕಾರದಲ್ಲಿರುವ ವಿಷಯವಲ್ಲ. ಅದು ಅಲ್ಲಾಹನ 
ಅಧಿಕಾರದಲ್ಲಿರುವ ವಿಷಯವಾಗಿದೆ. ಒಬ್ಬನ ಮೇಲೆ ಫರರ್ಫ್‌ಗಳ ಕರಭಾ ಬಾಕಿಯಿದ್ದು 
ಅವನು ಆ ಕರಾ ಸಂದಾಯ ಮಾಡುವುದರ ಜತೆಗೆ ಪ್ರಾಮಾಣಿಕವಾಗಿ ಸುನ್ನತ್‌ ಮತ್ತು 
ನಫಿಲ್‌ಗಳನ್ನು ಮಾಡಿದರೆ ಅಲ್ಲಾಹನು ಅವನ ಈ ಪ್ರಾಮಾಣಿಕ ಕರ್ಮವನ್ನು ಸ್ಟೀಕರಿಸ 
ಲಾರನೆಂದು ಹೇಳಲು ನಮ್ಮ ಬಳಿ ಯಾವುದೇ ಪುರಾವೆಯಿಲ್ಲ. ಒಂದು ವೇಳೆ ಫರರ್ಕ್ಟ್‌ನ 
ಕರಾ. ಸಂದಾಯದ ಬಗ್ಗೆ ಅಸಡ್ಲೆ ತೋರಿ ಸುನ್ನತ್‌, ನಫಿಲ್‌ಗಳನ್ನು ನಿರ್ವಹಿಸಿದರೆ ಅದು 
ಅಲ್ಲಾಹನ ಬಳಿ ಸ್ವೀಕೃತವಾಗುವ ನಿರೀಕ್ಷೆಯಿಲ್ಲ. ಏಕೆಂದರೆ ಕರಖಾ ಎಂಬುವು ಒಂದು 
ಸಾಲದಂತಿದೆ. ಸಾಲ ಸಂದಾಯ ಮಾಡದೆ ದಾನ ಧರ್ಮ ಮಾಡುವುದು ನಿರರ್ಥಕ. 

ಆದರೆ ಒಬ್ಬರ ಜೀವಮಾನದಲ್ಲಿ ಒಂದು ಕಾಲವು ಅಜ್ಞಾನದಲ್ಲಿ ಕಳೆದಿದ್ದು ಅದರಲ್ಲಿ 
ಲೆಕ್ಕವಿಲ್ಲದಷ್ಟು ನಮಾರು್‌ಗಳು ಬಿಟ್ಟು ಹೋಗಿದ್ದರೆ ಅಂತಹವರಿಗೆ ಹಿಂದಿನ ಕರಾ 
'ಸಂದಾಯ ಮಾಡುವುದು ಮತ್ತು ಸುನ್ನತ್‌ ನಫಿಲ್‌ಗಳನ್ನು ನೆರವೇರಿಸುವುದು ಕಷ್ಟ ಕಾರ್ಯ. 
ಇದರಿಂದ ಹೆಚ್ಚಿನ ವೇಳಿ ಆಲಸ್ಕದಿಂದಾಗಿ ಕರಾ ಸಂದಾಯ ಉಳಿದು ಹೋಗುವ 
ಸಂಭವವಿದೆ. ಇದಕ್ಕೆ ತದ್ವಿರುದ್ಧವಾಗಿ ಒಬ್ಬನು ಪ್ರತಿಯೊಂದು ವೇಳೆಯ ನಮಾರು್‌ನ 
ಜತೆಗೆ ಸುನ್ನತ್‌ ನಮಾರು್‌ ಮಾಡುವ ಬದಲು ಹಿಂದಿನ ಫರರ್ಬ್ಟ್‌ನ ಕರಾ ಸಂದಾಯ 

ಮಾಡುವುದು ಬಹಳ ಸುಲಭದ ವಿಧಾನ. ಈ ರೀತಿ ತನ್ನ ಮೇಲಿರುವ ಕರಾ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 91 


ಸಂದಾಯವಾಯಿತು ಎಂಬ ವಿಶ್ವಾಸ ಮೂಡುವ ತನಕವೂ ನಿರ್ವಹಿಸುತ್ತಿರಬೇಕು. ಈ ರೀತಿ 
ಹೆಚ್ಚು ಕಷ್ಟವಿಲ್ಲದೆ ಒಬ್ಬನು ತನ್ನ ಫರ್‌ ನಮಾರು್‌ಗಳೆ ಕರುಾವನ್ನು ಸಂದಾಯ 
ಮಾಡಬಹುದು. 

ನೀವು ನಿರ್ವಹಿಸಿದ ನಮಾರಖ್‌ಗಳು ವ್ಯರ್ಥವಾಗುವ ಅಥವಾ ಆಗದಿರುವ ಚಿಂತೆ 
ಬಿಟ್ಟು ಬಿಡಿ. ಈಗಂತೂ ನಿಮಗೆ ಇದರ ವಿಧಿ ಗೊತ್ತಾಗಿದೆ. ಆದ್ದರಿಂದ ಇನ್ನು ಮುಂದೆ 
ಸುನ್ನತ್‌ ಮತ್ತು ನಫಿಲ್‌ ನಮಾರುಖ್‌ಗಳೆ ಬದಲು ಹಿ೦ದಿನ ಬಿಟ್ಟು ಹೋದ ನಮಾರು್‌ಗಳ 
ಕರಾ ನಿರ್ವಹಿಸಲು ಆರಂಭಿಸಿರಿ. 

ಉಪವಾಸ ವ್ರತದ ಕರದ ವಿಧಿಯೂ ಬಿಟ್ಟು ಹೋದ ನಮಾರು್‌ನಂತೆಯೇ 
ಆಗಿದೆ. ಯಾರ ಕಡ್ಡಾಯ ಉಪವಾಸ ವ್ರತಗಳು ಬಿಟ್ಟು ಹೋಗಿವೆಯೋ ಆತ ನಫಿಲ್‌ 
ಉಪವಾಸ ವ್ರತ ಆಚರಿಸುವ ಬದಲು ಹಿಂದೆ ಬಿಟ್ಟು ಹೋದ ಕಡ್ಡಾಯ ಉಪವಾಸ 
ವ್ರತವನ್ನು ಸಂದಾಯ ಮಾಡುವುದು ಒಳ್ಳೆಯದು. 

ರುಕಾತ್‌ನ ವಿಧಿಯೂ ಇದುವೇ ಆಗಿದೆ. ಒಬ್ಬನ ಮೇಲೆ ಕಡ್ಡಾಯ ರುಕಾಶ್‌ 
ಕೊಡಬೇಕಾದ ಬಾಧ್ಯತೆಯಿದ್ದು ಆತ ಅದನ್ನು ನೀಡದೆ ಇತರ ದಾನ ಧರ್ಮಗಳನ್ನು ನೀಡಿದರೆ 
ಅದು ಹೇಗೆ ಸರಿಯಾದೀತು. ಆ ವಾನ-ಧರ್ಮಗಳೆನ್ನೇ ಅವನು ರುಕಾತ್‌ನ ಲೆಕ್ಕ ಮಾಡಿ 
ಯಾಕೆ ಕೊಡಬಾರದು? ಸ್ವೀಕರಿಸುವ ಅಥವಾ ವೃರ್ಥಗೊಳಿಸುವ ಅಧಿಕಾರವಂತೂ ಅಲ್ಲಾಹನಿಗೇ 
ಇದೆ. ಆದೆರೆ ಒಂದು ವಿಷಯ ಮಾತ್ರ ನಮ್ಮ ಬುದ್ದಿಗೆ ನಿಲುಕುತ್ತದೆ. ಅದೇನೆಂದರೆ 
ಕಡ್ಡಾಯ ವಿಧಿಯ ಬಗ್ಗೆ ಅಸಡ್ಡೆ ತೋರಿಸಿ ಐಚ್ಛಿಕ ಎಧಿಗಳನ್ನು ಮಾಡುವುದಕ್ಕೆ ಅರ್ಥವಿಲ್ಲ. 
ಇಷ್ಟು ವಿಷಯವೂ ಅಲ್ಲಾಹನಿಗೆ ತಿಳಿಯದೆಂದು ನೀವು ಭಾವಿಸುತ್ತೀರಾ? ನಾನು 
ಕಡ್ಡಾಯಗೊಳಿಸಿದ್ದಂತೂ ನೀನು ಮಾಡದೆ ನಿನ್ನ ಇಷ್ಟದಂತೆ ಇಷ್ಟೆಲ್ಲಾ ನೀಡಿದುದೇಕೆ? 
ಎಂದು ಅಲ್ಲಾಹನು ಪ್ರಶ್ನಿಸಿದರೆ ನಿಮ್ಮ ಬಳಿ ಏನು ಉತ್ತರವಿದೆ? 

'ಅಲ್‌ ಕಲಿಮುತ್ತಯ್ಯಿಬು' ಎ೦ದರೆ 'ನಫಿಲ್‌ ದಿಕ್ರ್‌ ಗಳು ಮತ್ತು 'ಅಮ ಲುಸ್ಸಾಲಿಹ್‌' 
ಎಂದರೆ ಫರರ್ಫ್‌ಗಳು ಎಂದು ಹೇಳುವ ಯಾವುದೇ ಸಹೀಹ್‌ ಹದೀಸ್‌ ನನ್ನ ಗಮನಕ್ಕೆ 
ಬಂದಿಲ್ಲ. ಹಾಗೆ ಹೇಳಿದವರಲ್ಲೇ ನೀವು ವಿಚಾರಿಸಿ ನೋಡಿ. ಅವರ ಗಮನಕ್ಕೆ ಅಂತಹ 
ಯಾವುದಾದರೂ ಹದೀಸ್‌ ಬಂದಿರಲೂ ಬಹುದು. ಆದರೆ ಇಬ್ಲು ಅಬ್ಬಾಸ್‌(ರ) ಅವರು 
ಇದನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ.- 'ಅಲ್‌ ಕಲಿಮುತ್ತಯ್ಯಿಬು' ಎಂದರೆ ಅಲ್ಲಾಹನ 
ದಿಕ್ರ್‌ ಮತ್ತು 'ಅಮಲುಸ್ಸಾಲಿಹ್‌' ಎಂದರೆ ಕಡ್ಡಾಯ ವಿಧಿಗಳಾಗಿವೆ. ಯಾರು ಕಡ್ಡಾಯ 
ವಿಧಿಗಳನ್ನು ನಿರ್ವಹಿಸುವನೋ ಅವನ ಈ ಕರ್ಮವು ಅವನ ದಿಕ್ಸ್‌ಗಳನ್ನು ಎತ್ತರಕ್ಕೆ 
ಏರಿಸುವುದು. ಆದರೆ ಯಾರು ಕೇವಲ ದಿಕ್ರ್‌ ಗಳನ್ನು ಮಾಡಿ ಕಡ್ಡಾಯ ವಿಧಿಗಳನ್ನು 
ನಿರ್ವಹಿಸುವುದಿಲ್ಲವೋ ಅವನ ದಿಕ್ಸ್‌ಗಳನ್ನು ತಿರಸ್ಕರಿಸಲಾಗುವುದು ಎಂಬುದೂ ಹ. ಇಬ್ದು 
ಅಬ್ಬಾಸ್‌(ರ) ಅವರ ಅಭಿಪ್ರಾಯವೇ ಆಗಿದೆ. 

(ತರ್ಜುಮಾನುಲ್‌ ಕುರ್‌ಆನ್‌: ಅಕ್ಟೋಬರ್‌ ನವೆಂಬರ್‌. 1957) 


ಸ್ನೆಯದ್‌ ಮದೊದಿ ಉತ್ತರಿಸುತ್ತಾರೆ 
ಬಿಟ್ಟು ಹೋದ ಕಡ್ಡಾಯ ವಿಧಿಗಳ ಸಂದಾಯ 11 


ಹಿ೦ದಿನ ಸಂಚಿಕೆಯಲ್ಲಿ ಬಿಟ್ಟು ಹೋದ ನಮಾಡು್‌ ಮತ್ತಿತರ ಏಧಿಗಳ ಕರಾಣ 
ಕುರಿತು ತಾವ ಹೀಗೆ ಬರೆದಿರುವಿರ: "ಒಬ್ಬನು ಪ್ರತಿಯೊಂದು ವೇಳೆ ನಮಾರು್‌ಃ 
ಜತೆಗೆ ಸುನ್ನತ್‌ ನಮಾರು್‌ "ಮಾಡುವ ಬದಲು ಹಿಂದಿನ ಫರಾನ್‌ ಕರು 
ಸಂದಾಯ ಮಾಡುವುದು ಬಹಳ ಸುಲಭದ ವಿಧಾನ.” 

ತನ್ನ ಜೇವಮಾನದ ಸ್ವಲ್ಪ ಅವಧಿಯನ್ನು ಅಜ್ಞಾನದಲ್ಲಿ ಕಳೆದಿರುವ ಪ್ರತಿಯೊಬ್ಬನೂ 
ಈ ںہ‎ ಬಿಟ್ಟು ಹೋದ ಕಡ್ಡಾಯ ವಿಧಿಗಳ ಕರು ಸಂದಾಯ ಮಾಡುವುದ. 
ಕಡ್ಡಾಯವೇ? ವಂಬ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ ಯಾವುದಾದರೂ ಶರೀಲತ್‌ 
ಸಮ್ಮತ ಕಾರಣದಿಂದಾಗಿ ಮನುಷ್ಠನಿಂದ' ಬಿಟ್ರು ಹೋಗುವ ಧಾರ್ಮಿಕ ವಿಧಿಗೇ 
ಕುರಿತು ವಿಚಾರಿಸುವುದು ಪ್ರಶ್ನೆ ಕೇಳುವೆನ ಉದ್ದೇಶವಾಗಿರಲಿಲ್ಲ ವೆಂಬುದು ವೃಕ್ಷ. 


92 


. ಅವರ اق وع“‎ ಮನುಷ್ಠನು ಬೇಕು ಬೇಕೆಂದೇ ಬಐದ್ಮ ಹತ್ತು, ಇಪ್ಪುತ್ತು, 


ಮೂವತ್ತು ವರ್ಷಗಳ. ಕಾಲ پروی‎ ಮತ್ತು ಅಸಡ್ಡೆ ಯಿಂದ ಬಿಟ್ಟಿ ಕರ್ಮಗಳಾಗಿವೆ 
ಈಗ ಒಂದು ವೇಳೆ ಪೂರ್ಣ ڑا‎ ರಚಿತ್ತತೆಯೊಂದಿಗೆ ತನ್ನ ಗತಜೀವನದ ಬಗ್ಗೆ 
ಪಶ್ಚಾತ್ತಾಪ ಪಟ್ಟು `ಮುಂಬೆ ತನ್ನ ಜೀವನವನ್ನು. ಶರೀಅತ್‌ಗೆ ಅನುಸಾರವಾಗಿ 


" ಸಾಗಿಸುವ ಪಣಶೊಟ್ಟರೆ ಜನಗೂ ಎಲ್ಲಾ ಧಾರ್ಮಿಕ ಏಧಿಗಳನ್ನು`ಸರಿಯಾಗಿ ಜಾಲಿಸಿದರ 


ಹಿಂದಿನ ಜೇವನದಲ್ಲಿ 'ಬಿಟ್ರು' ಹೋದ ಧಾರ್ಮಿಕ ವಿಧಿಗಳನ್ನು ಕಡ್ಡಾಯವಾಗಿ 


" ಸಂದಾಯ ಮಾದ ದಬೇಕೇ? ಪಶ್ಚಾತ್ತಾಪ رھ‎ ಅವನ್‌ ಗತ ಪಾಪಗಳಿಗ 


ಪ್ರಾಯಪ್ವಿ ತ್ರ ವಾಗಲ್ಲಾರದೇ? ಹಾಗಾದರೆ ತೌಬಾದಿಂದ ಫಲವೇನು? ಸೂರಃ 


 ಮರ್ಯಮ್‌ನ್‌ ಈ _ಆಯತ್‌ನಿಂದ್‌ ಇದು ಸ್ಪಪ್ಪವಾಗುವುದಿಪ್ಲವಳಿ 


"ಅವರ ಬಳಿಕೆ ಆಯೋಗ್ಗರಾದವರು. ಅವರ ಉತ್ತರಾಧಿಕಾರಿಗಾದರು. ಅವರು 
ನಮಾಡುನ್ನು .ವೃರ್ಥಗೊಳಿಸಿದರು ಮತ್ತು 'ದೇಹೇಚ್ಛಿಗಳನ್ನು ಅನುಸರಿಸಿದರು. 
ಆದುದರಿಂದ ಶೀಘ್ರದಲ್ಲೇ ಅವರು" سے سس‎ ' ಪರಿಣಾಮವನ್ನು 
ಅನುಭವಿಸಲಿರುವರು." ಅದರೆ ಪಶ್ಚಾತ್ತಾಪ ಪಟ್ಟವರೂ وحم‎ 


Wy ಆಅರಿಸಿಕೊಂಡವರೂ ಸಶ್ಯರ್ಮ ಕ್ಲೆಗೊಂಡವರೂ ಸ್ವರ್ಗದಲ್ಲಿ ಪ್ರವೇಶ ಪೆಡೆಯುವರು 
ಮತ್ತು ಅವರ ಹಕ್ಕು ಚ್ಚುತಿ -ತೆಂಚೆತ್ತೂ "ಆಗದು, (ಬಂತ್ರ تی2‎ 19: 59- 60) 


ಇದು ಮಾತ್ರ: ವಲ್ಲ کت‎ ಕುರ್‌ಆನ್‌ನ ಇನ್ನೂ ಆನೇಶ.ಆಯತ್‌ ಮತ್ತು ಪ್ರವಾದಿ 


, ವಚನಗಳಿಂದ cg "ಅತ್ತಾ ಇಬು ಮನದ್ದ ೦ಬಿ ಕಮನ್‌ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 9% 


'ಬಲಹೂ" (ಹಾಪದಿರಿದ ಪಶ್ಚಾತ್ತಾಪ ಪಡುವವನು ಜಾಪ ಮಾಜದವನಂತೆಯೇ 
ಗಿದ್ದಾವಿ ಈ ಆಯತ್‌ ಮತ್ತು ಹದೀಸ್‌ಗಳ ಬೆರಳಿನಲ್ಲಿ ತಮ್ಮ ಹೇಳಿಕೆಗಳ 
ವರಣೆ ಏನು? 2 

ಸ್ಲಾಯ مجدہ ود‎ ಸಂದಾಯ" ಮಾಡುವ ಕುರಿಶು ತಾವ ಸೂಚಿಸಿರುವ 
ಮವನ್ನು ಯಾರಾದರೂ ಅನುಸರಿಸಿದರೆ ಅದರಿಂದ ಆನೇಕ ರೀತಿಯ ತೊಡಕುಗಳು 
ುಂಟಾಗುತ್ತವೆ ಘರರ್ಟ್‌ಗಳಲ್ಲ ಅಗೆರಬಹುದಾದ ಲೋಪದೋಷಗಳನ್ನು 
ರಿಹರಿಸುವುದೇ ಸುನ್ಪತ್‌ಗಳದ್ನು ನಿರ್ವಹಿಸುವ ಉದ್ದೇಶವಾಗಿದೆ ಹಿ೦ದಿನ ಜೀವನದಲ್ಲಿ 
ಟ್ಟು ಹೋದ ಫರ್‌ ನಮಾರ್‌ಗಳ ಕರಾ ಸಂದಾಯ ಮಾಡುತ್ತಿರುವಾಗ 
ನ ತ್‌ ಮತ್ತು `ನಫಿಲ್‌ಗಳನ್ಸು ನಿರ್ವಹಿಸಲು ಅವಕಾಶವಾಗುವುದಿಲ್ಲ: "ಹೀಗೆ ಅವನ 
ಲ್ಲ ನಮಾಯ್‌ಗಳೂ ಅಷೂರ್ಣವಾಗುತ್ತವೆ ಉಪಬಾಸ ಪ್ರತ ಮತ್ತು ರುಕಾತ್‌ನ 
ತಿಯೂ ಇದುವೇ' ಆಗಿದೆ. ತ ತನ್ನ ಪ್ರೌಢಾವಕ್ಲೆಯ وی‎ ಆಯುಷ್ಟದ ಇಪುತ್ತು 
ಪ್ಲತ್ಸೆದ ವರ್ಷಗಳ ಅವಧಿಯನ್ನು ಅಜ್ಞಾನದಲ್ಲಿ ಕಳೆದನು ತಮ್ಮ ಸಲಹೆಯಂತೆ 
ವುಗಳ ಕರಾ ಸಂದಾಯ ಮಾಡಬಯಸಿದರೂ ಅವನ್ನು' ಯಥಾವಿಧಿ 
ಂರ್ಣಗೊಳಿಸಲಾರ ಮತ್ತು ಅದರಿಂದ, ಅವನು ಸಂತ್ಯಪ್ರಿಯನ್ನೂ ಗಳಿಸಲಾರ. 
ಲ್ಲದೆ ಅವನಿಗೆ ಇನ್ನು" ಎಷ್ಟು ಕಾಲ ಜೇವನ ಉಳಿದಿದೆ ಎಂಬುದೂ ತಿಳಿದಿಲ್ಲ. 
ಕ್ಲ ಅಭಿಪ್ರಾಯದರಿತೆ ಈ ಸಮಸ್ಥೆ ಹೆಚ್ಚು' ಕಡಿಮೆ ಎಲ್ಲ ಮುಸ್ಲಿಮರಿಗೂ ಇದೆ: 
ಕೆಂದರೆ "ಮುಸ್ಲಿ ಮರ್‌ ಪ್ರಸಕ್ತ "ಪರಿಸ್ಥಿ ತಿಯ ಹಿನ್ನೆಲೆಯಲ್ಲಿ ಸಾಮನ್ಯ” ಜನರು _ 
پلیہ‎ ಹೊಡ್ಡ ದೊಡ್ಡ ಧರ್ಮನಿಷ್ಠ ಮನೆತನದ ಹೊಸ ಪೀಳಿಗೆಯೂ ಧರ್ಮದ 
7 ಅನಾಸ್ತೆಯೆಲ್ಲಿದೆ ಹೀಗಿರುವಾಗ ಯಾರಾದರೂ ತನ್ನೆ ಜೀವನವನ್ನು ಇಸ್ಲಾಮಿಗೆ 
ನುಗುಣವಾಗಿ ಮಾಹನಿಡಿಸು ನಿಧೆರಿಸಿದರೆ ತಮ್ಮ ' ಉತ್ತರದಿಂದ ಅವನಿಗೆ 
ರಾಶೆಯಾಗಬಹುದು. ದಯವಟ್ರು ಇದನ್ನು ಇನ್ನಷ್ಟು ವಿವರಿಸಿ ಕೃತಾರ್ಥರಾಗಬೇಕು. 
! ನಿಟ್ಟಿನಲ್ಲಿ ಒಂದು'ಪ್ರಶ್ನೆ ನನ್ನ ಬಗೆಗೂ ನಾನು ತಮ್ಮಲ್ಲಿ ಕೇಳಬಯನುತ್ತಿ 6ನೆ. 
8 ಪತಿ 1950ರಲ್ಲಿ ಕ್ಷಯರೋಗ. ಪೀಡಿತಳಾದಳು. ಆಕೆ ಒಂದು ವರ್ಮನಿಷ್ಠ 
زودنا‎ ಸೇರಿದವು. ಆದ್ದರಿಂದ ಬಾಲ್ಯದಿಂದಲೇ رسبدجسہ‎ ಉಪವಾಸ 
ತಗಳನ್ನು ಪಾಲಿಸುತ್ತಾ ಬಂದಿರುವಳು. ವಿಭು ವರ್ಷಗಳ ಕಾಲ ಆಕೆ ಆ ರೋಗದಿಂದ” 
ಶೆಪ್ತಿದ್ದು: ಈಗ ಎರಡು ಮೂರು ವರ್ಜೆಗಳಿಂದ ಗುಣಿಮುಖವಾಗಿದ್ದಾಳೆ ಈಗ 
7 ತಾಮ ರಮದಾನ್‌ ಉಪವಾಸ: ಪ್ರತ ಆಚರಿಸಲು ಶಕ್ಷ ಳಾಗಿರುವೆನೆಂದು 
ಸವಿಸತ್ತಾ ے‎ ನಾನು ಶಕೆಯನ್ನು" ಅದರಿಂದ ತಡೆದರೆ. ಅಲ್ಲಾ ಹನ وہ‎ ಶಾಷಕ್ಥೆ: 


[3 


ಗುರಿಯಾಗುವೆನೋ ಎಂದು ಹೆದರುತ್ತೇನೆ. ಆಕೆಗೆ ಅನುಮತಿ ನೀಡಿದರೆ ಆ 
ಆಕೆಯನ್ನು ಪುನ: ಆ ಮಾರಕ ಕಾಯಿಲೆಗೆ ಗುರಿಪಡಿಸೀತು. ಆಕೆ ಈ ಕಾಯಿ 
ಗುರಿಯಾಗಲು ಒಂದು ಕಾರಣ ನಾನು ಬೇಡವೆಂದಾಗಲೂ ಅತ್ವಂತ ಸೆಬಿ 
ಕಾಲದಲ್ಲಿ, ಗರ್ಭಾವಳ್ಥೆ ಮತ್ತು ಬಾಣಂತಿತನದಲ್ಲಿ ರಮರಾನ್‌ ತಿಂಗಳ ಉಪವ 
ವ್ರತ ಅಚರಿಸುತ್ತಿದ್ದಳು. ಇದೇ ಕಾರಣದಿಂದ ಅತ್ಯ೦ತ ಬಲಹೀನಳಾಗಿ ಈ ಕಾಯಿ: 
ತುತ್ತಾಜಳು ಈಗ ಆಕೆ ಹೇಳುವುದೇನೆಂದರೆ ಇಡೀ ಬೇವಮಾನ ರಮರೂಾ 
ಉಪವಾಸ ಆಚರಿಸುವ ಸೌಭಾಗ್ಯದಿಂದ ವಂಚಿತಳಾಗಿದ್ದರೆ ಅಲ್ಲಾಹನ ಬಳಿ ಯ 
ಮುಖ ಹೊತ್ತು ಹೋಗಲಿ? ಮತ್ತು ಅವುಗಳ ಕರಾ ಸಂದಾಯ ಯಾವ ೭ 
ಮಾಡಲಿ ಬಡವರಿಗೆ ಊಟ ಹಾಕುವ ಫಿದ್‌ಯಾ ಇಡೀ ಜೀವಮಾನದ عصہ‎ 
ವ್ರತಗಳಿಗೆ ಪ್ರಾಯಸ್ಸಿ ತವಾಗಬಲ್ಲುದೇ? ಒಂದು ವೇಳೆ ಪತಿಯು ಕಾರಣಾಂ೦ತರದಿಃ 
ತನ್ನ مہ یت‎ ಪರವಾಗಿ ಯಾರಾದರೂ ಬಡವನಿಗೆ ಎರಡು ಹೊತ್ತು ೧ 
ಕೊಡದಿದ್ದರೆ ಅಥವಾ ಅವನಿಂದ ಅದರಲ್ಲಿ ಕೊರತೆಯಾದರೆ ಅದರ ಜವಾಬ್ದ 
ಅವನಿಗೆ ಇರುವುಬೇ? 2 


೦ ಮೊದಲನೆಯ ಪ್ರಶ್ನೆಯ ಸಂಕ್ಸಿಪ್ತ ಉತ್ತರ ಹೀಗಿದೆ: ಮೊದಲು. ನಾನು ಅಜ್ಜ 
ಕಾಲದಲ್ಲಿ - ಬೇಕು ಬೇಕೆಂದೇ ತೊರೆದ ಅಥವಾ ಅಸಡ್ಡೆಯಿಂದ ಬಿಟ್ಟು ಹೊ 
ನಮಾರು್‌ಗಳಿಗೆ ಕೇವಲ ತೌಬಾ ಸಾಕಾಗುತ್ತದೆ. ಅವುಗಳ ಕರಾ ಕಡ್ಡಾಯವಲ್ಲ ಎಂ 
ಭಾವಿಸಿದ್ದೆ. ಆದರೆ ಸಂಶೋಧನೆಯ ನಂತರ ತಿಳಿದು ಬಂಮದೇನೆಂದರೆ ವ್ಯಕ್ತಿಯು ಕಾಫಿ 
ಆಗಿರದಿದ್ದರೆ, ಕೇವಲ ಅಜ್ಞಾನ ಮತ್ತು ಅಸಡ್ನೆಯಿಂದಾಗಿ ನಮಾರು್‌ ತೊರೆದಿದ್ದ 
ಅವನಿಗೆ ಕೇವಲ ತೌಬಾ ಸಾಕಾಗುವುದಿಲ್ಲ. ಹಿಂದಿನ ನಮಾರು್‌ಗಳೆ ಕರಾ ಸಂದಾ 
ಮಾಡುವುದು ಕೂಡಾ ಅವನ ಪಾಲಿಗೆ ಕಡ್ಡಾಯವಾಗಿದೆ. ಇಮಾಮ್‌ ಇಬ್ದು ತೀಮಿಯಾ। 
ಅವರು ಈ: ವಿಷಯದ ಬಗ್ಗೆ ಚರ್ಚಿಸುತ್ತಾ ತೌಬಾದ ಜತೆಗೆ ಹಿಂದಿನದಕ್ಕೆ ಪ್ರಾಯಸ್ಸಿ 
ಮತ್ತು ಮುಂದೆ ಸುಧಾರಣೆಯ ಸಂಕಲ್ಪ ಎರಡೂ ಬೇಕೆಂದು ಹೇಳಿರುವರು. ಒಂದು ಐ 
ಪ್ರಾಯಶ್ಚಿತ್ತ ಸಾಧ್ಯವೇ ಇಲ್ಲದ ಯಾವುದಾದರೂ, ಪಾಪವೆಸಗಿದ್ದರೆ ಆ ವಿಷಯ ಬೆ 
ಅಂತಹ ಸಂದರ್ಭದಲ್ಲಿ ತೌಬಾ ಮತ್ತು ಪಶ್ಚಾತ್ತಾಪ ಸಾಕಾಗಬಹುದು. ಆದರೆ ಯ 
ಪಾಪಗಳ ಪ್ರಾಯಶ್ಚಿತ್ತ ಸಾಧ್ಯವಿದೆಯೋ ಅವುಗಳಿಗೆ ತೌಬಾದ ಜತೆಗೆ ಪರಿಹಾರವ 
ಮಾಡಲೇಬೇಕು. ಉದಾ: ನಿಮ್ಮ ಮೇಲೆ ಯಾರದಾದರೂ ಸಾಲವಿದ್ದು ದೀರ್ಪಕಾಲದಿ! 
ನೀವು ಅದನ್ನು ಸಂದಾಯ ಮಾಡದಿದ್ದರೆ ಆ ಪಾಪಕ್ಕೆ ಕ್ಷಮೆ ಸಿಗಬೇಕಾದರೆ ಕೇವಲ ತೌ 
ಮಾಡಿದರೆ ಸಾಲದು. ಅದರ ಜತೆ ಸಾಲ ಸಂದಾಯವನ್ನೂ ಕಡ್ಡಾಯವಾಗಿ ಮಾಡಬೇ 


” 


ಷ್ಲೆಯದ್‌ ಮೌದೂದಿ ಉತ್ತರಿಸುತ್ತಾರೆ 95‏ ےر 


ಫರರ್ಜ್‌ಗಳ ಕುಂದುಕೊರತೆಯನ್ನು ಪರಿಹರಿಸುವ ಕಾರ್ಯವನ್ನು ಸುನ್ನತ್‌ಗಳು 
ಹಾಡುತ್ತವೆ. ಫರ್ಫ್‌ನ ಕರಾ ಸಂದಾಯ ಮಾಡುವುದರಿಂದ ಈ ಅವಕಾಶ ತಪ್ಪಿ 
ಕೋಗುತ್ತದೆಂಬ ಸಮಸ್ಥೆಯ ಉತ್ತರವೇನೆಂದರೆ ಫರರ್ಭ್‌ನ ಕರಾ ಸಂದಾಯವೂ ಈ 
ಂರತೆಯನ್ನು 'ಇನ್‌ಶಾ ಅಲ್ಲಾಹ್‌' ನೀಗಿಸಬಲ್ಲುದು. ಮನುಷ್ಯನು ತನ್ನ ಗತ ಪಾಪಗಳಿಗೆ 
ಕಶ್ನಾತ್ತಾಪಪಟ್ಟು ಅದರ ಪರಿಹಾರಕ್ಕಾಗಿ ಮಾಡುವ ಪ್ರಯತ್ನದಲ್ಲಿ ಒಂದು ಹೆಚ್ಚುವರಿ 
ಕ್ರಿಣ್ಯವಿದೆ. 

ಉಳಿದ ಜೀವನ ಎಪ್ಟಿದೆಯೆಂಬುದು ಯಾರಿಗೂ ತಿಳಿಯುವುದು ಸಾಧ್ಯವಲ್ಲ. ಆದರೆ 
“ಬ್ಬ. ವ್ಯಕ್ತಿಯು ತನ್ನ ಗತ ಪಾಪಗಳಿಗೆ ' ಪ್ರಾಯಶ್ಚಿತ್ತ ಮಾಡಲು ಆರಂಭಿಸಿ ಬಿಟ್ಟರೆ 
೨ಲ್ಲಾಹನು ಅದನ್ನು ಗೌರವಿಸುವನು. ಎಲ್ಲ ಕರಾ ಸಂದಾಯ ಮಾಡುವುದಕ್ಕೆ ಮುಂಚೆಯೇ 
೨ವನ ಅಂತ್ಯ್ಮವಾದರೆ ಅಲ್ಲಾಹನ ಬಳಿ ಅವನ ಈ ಪ್ರಯತ್ನವು ಎಷ್ಟು 
ಹ್ರೀಕಾರಾರ್ಹವಾಗುವುದೆಂದರೆ ಅವನು ಉಳಿದು ಹೋದ ಕಡ್ಡಾಯ ವಿಧಿಗಳನ್ನು 

ಓಮಿಸಿಬಿಡಲೂ ಬಹುದು. 
ತಮ್ಮ ಪತ್ನಿಯ ಸಮಸ್ಯೆಯ ಕುರಿತು ಉತ್ತರವೇನೆಂದರೆ, ವೈವ್ಯರು ಅವರ ಪಾಲಿಗೆ 
ಬಪೆವಾಸ ಆಚರಿಸುವುದು ಮಾರಕವೆಂದು ಹೇಳಿದರೆ ಅವರು ಉಪವಾಸ ಆಚರಿಸಬಾರದು. 
'ಮರುಾನ್‌ ತಿಂಗಳೆಲ್ಲಿ ಪ್ರತಿದಿನ ಓರ್ವ ಬಡವನಿಗೆ ಊಟ ಮಾಡಿಸುತ್ತಿರಬೇಕು. ತಮಗೆ 
3ಕೆಯ ಜೀವನವು ಪ್ರಿಯವೆಂದಾದರೆ ಈ رھ‎ ತಾವೇ ಮಾಡಬೇಕು." ಅವರಿಗೆ ಪ್ರತಿದಿನ 
ರ್ವ ಬಡವನಿಗೆ ಉಣಬಡಿಸುವ ವೆಚ್ಚ ನೀಡುತ್ತಿರಬೇಕು. ಹಾಗೆ ಮಾಡದಿದ್ದರೆ ತಾವು 
'ಪ್ರಿತಸ್ಥರೆನಿಸದಿದ್ದರೂ ತಮ್ಮ ಪತ್ನಿಯ ಪ್ರಾಣವನ್ನು ಅಪಾಯಕ್ಕೊಡ್ಡಿದಂತಾಗುವುದು. 
(ತರ್ಜುಮಾನುಲ್‌ ಕುರ್‌ಆನ್‌ ಮಾರ್ಜ್‌-. 1959) 


ಸಂತಾನ ನಿಯಂತ್ರಣ 


ಈಗ ಸಂತಾನ ನಿಯಂತ್ರಣವನ್ನು 'ಕುಟುಂಬ ಯೋಜನ್‌ ಎಂಬ ಹೊಸ ಹೆಸರಲ್ಲಿ‏ ٭ 
ಜನಪ್ರಿಯಗೊಳಿಸಲು ಪ್ರಯತ್ನಿಸಲಾಗುತ್ತಿದೆ. ಅದರ ಪರವಾಗಿ ಆರ್ಥಿಕ ಪುರಾವೆಗಃ‏ 
ಜತೆಗೆ ಕೆಲವರು ಧಾರ್ಮಿಕ ಪುರಾವೆಗಳನ್ನೂ ಒದಗಿಸುತ್ತಾರೆ ಉದಾ: ಹದೀಸ್‌ನಲ್ಲಿ‏ 
"ಆರಬ್ಡ್‌'ನ (ಸಂಭೋಗದ ವೇಳೆ ವೀರ್ಯ ಸ್ಪಲನಬಾಗುವಾಗ ಲಿಂಗವನ್ನು ಹೊ‏ 
ತೆಗೆಯುವುದು ಅನುಮತಿಯಿಬೆ ಎಂದು ಹೇಳುತ್ತಾರೆ ಸಲತಾನ ನಿಯಂತ್ರಣಕ್ಕೆ‏ 
ಅನುಮತಿಯಿದೆ ಎಂದು ಇದರಿಂದ ಊಹಿಸಬಹುದೆಂದು ಅವರು ಹೇಳುತ್ತಾರೆ‏ 
ಮಾತ್ರವಲ್ಲದೆ ಇದೀಗ ಸರಕಾರದ ವತಿಯಿಂದಲೂ ಪುರುಷರ ಸಂತಾನ ಶಕ್ತಿಹರಣ‏ 
ಮಾಡುವ್‌ ಅನುಕೂಲತೆಗಳನ್ನು ಒದಗಿಸಲಾಗುತ್ತದೆ ಪುರುಷನ ವೀರ್ಯದಲ್ಲಿ‏ 
ಸಂತಾನೋತ್ಪತ್ತಿಯ ಶಕ್ಷಿಯಿಲ್ಲದಂಶೆ ಮಾಡುವ ಅದರೆ ಲೈಂಗಿಕ ಆಸಕ್ತಿಯನ್ನು‏ 
ಹಾಗೆಯೇ ಉಳಿಸುವ ಔಷಧಿಗಳನ್ನೂ ಕಂಡು ಹಿಡಿಯಲಾಗುತ್ತದೆ. ಕೆಲವರು ಇದನ್ನು‏ 
ಶರೀಅತ್‌ ಪ್ರಕಾರ ಆಕ್ಷೇಪಾರ್ಹವಲ್ಲವೆಂದು ಸಾರುತ್ತಾರೆ ಅವರ ಅಭಿಪ್ರಾಯದಂ‏ 
ಇದು ಸಂತಾನ ಹರಣ ಅಥವಾ ಗರ್ಭಪಾತದ ವಿಧಿಗೆ ಒಳಪಡುವುದಿಲ್ಲ ”‏ 
ತಮ್ಮ ಅಭಿಪ್ರಾಯ -ಪ್ರಕಾರ ಈ ಕ್ರಮಕ್ಕೆ ಇನ್ಲಾಮ್‌ನಲ್ಲಿ ಅನುಮತಿ ಇದೆಯೆ‏ 
ಇಲ್ಲವೇ ಎಂಬುದನ್ನು ಜಯವಿಟ್ಟು. ತಿಳಿಸಿ.‏ 


೦ 'ಇಸ್ಲಾಮ್‌ ಮತ್ತು ಸಂತಾನ ನಿಯಂತ್ರಣ'ದ ವಿಷಯದಲ್ಲಿ ಹಲವು ವರ್ಷಗಳ 
ಹಿಂದೆ ನಾನು ಒಂದು ಪುಸ್ತಕ ಬರೆದಿರುವೆನು." ಅದರಲ್ಲಿ ಧಾರ್ಮಿಕ, ಆರ್ಥಿಕ ಮತ್ತು 
ಸಾಮಾಜಿಕ ದೃಷ್ಟಿಕೋನದಲ್ಲಿ ಈ ವಿಷಯದ ಎಲ್ಲ ಮಗ್ಗುಲುಗಳ ಬಗ್ಗೆ ಚರ್ಚಿಸಲಾಗಿದೆ. 


ತಮ್ಮ ಪ್ರಶ್ನೆಯ ಸಂಕ್ಷಿಪ್ತ ಉತ್ತರವೇನೆಂದರೆ 'ಅರುಖಯ್‌'ನ ಬಗೆಗ 
ಪ್ರವಾದಿವರ್ಯರಲ್ಲಿ(ಸ) ಕೇಳಿದ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರವಾಗಿ ಪ್ರವಾದಿ(ಸ) ಹೇಳಿದ 
ವಿಷಯವು ಕೇವಲ ವೈಯಕ್ತಿಕ ಅಗತ್ಯಗಳ 


ಗಳು ಮತ್ತು ಅಪರೂಪದ ಪರಿಸ್ಥಿತಿಗೆ ಸ೦ಬಂಧಿಸಿತ್ತು. 


* ಈ ಪುಸ್ತಕ ಹಲವು ವರ್ಷಗಳೆ ಹಿಂದೆ "ಸನ್ಮಾರ್ಗ'ದಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಗಿದೆ. 


ಸ್ನೆಯದ್‌ ಮೌದೂದಿ ಉತ್ತರಿಸುತ್ತಾರೆ 9 


ತಾನ ನಿಯಂತ್ರಣದ ಸಾರ್ವತ್ರಿಕ ಕರೆ ಮತ್ತು ಅಭಿಯಾನ ಅದರ ಉದ್ದೇಶ 'ಖಂಡಿತ 
ಿರಲಿಲ್ಲ. ಇಂತಹ ಯಾವುದೇ ಚಳವಳಿಯ ಸಿದ್ದಾಂತವೆಂಬ ರೂಪದಲ್ಲಿಯೂ ಅದು 
ರ್ವಜನಿಕರಲ್ಲಿ ಪ್ರಚಾರವಾಗುತ್ತಿರಲಿಲ್ಲ. ಪರಸ್ಪರ ಸಂಸರ್ಗ ನಡೆಸಿದರೂ ಗರ್ಭಧಾರಣೆಯನ್ನು 
ಕೆಯುವಂತಹ ಕ್ರಮಗಳನ್ನು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸ್ತ್ರೀ-ಪುರುಷರಿಗೆ 
)ಸಲಾಗುತ್ತಿರಲಿಲ್ಲ. ಗರ್ಭವನ್ನು ತಡೆಯುವಂತಹ ಔಷಧಿ ಮತ್ತು ಉಪಕರಣಗಳನ್ನು 
ರಿಗೂ ತಲುಪುವಂತೆ ಅಲ್ಲಿ ವ್ಯವಸ್ಥೆಗೊಳಿಸಲಾಗಿರಲಿಲ್ಲ. اتا‎ ಕುರಿತು 
ಸದಿಯಾಗಿರುವ ಕೆಲವು ಹದೀಸ್‌ಗಳ ವಾಸ್ತವಿಕತೆ ಏನೆಂದರೆ ಓರ್ವನು ತನ್ನ ಪರಿಸ್ಥಿತಿ 
ತ್ತು ಸಂಕಷ್ಟಗಳನ್ನು ವಿವರಿಸಿದಾಗ ಪ್ರವಾದಿ(ಸ) ಅವುಗಳನ್ನು ಮುಂದಿರಿಸಿಕೊಂಡು 
ಸಕ್ಕೆ ಸೂಕ್ತವಾದ ಉತ್ತರ ನೀಡಿದರು. ಹದೀಸ್‌ನಲ್ಲಿ ಉಲ್ಲೇಖಿತವಾಗಿರುವ ಇಂತಹ 
ತ್ರರಗಳಿಂದ ಒಂದು ವೇಳೆ 'ಅರ್‌್‌'ಗೆ ಅನುಮತಿಯಿದೆ ಎಂದು ಭಾವಿಸಿದರೂ ಸಂತಾನ 
ರುಂತ್ರಣಕ್ಕಾಗಿ ನಡೆಸಲಾಗುವಂತಹ ಸಾರ್ವತ್ರಿಕ ಅಭಿಯಾನದ ಪರವಾಗಿ ಅದನ್ನು 
ಸಸುವಂತಿಲ್ಲ. ಏಕೆಂದರೆ ಸಂತಾನ ನಿಯಂತ್ರಣದ ಆಂದೋಲನದ ಹಿಂದೆ ಇರುವುದು 
ಸಟ ಭೌತಿಕವಾದಿ ಮತ್ತು ಮುಕ್ತ ಲೈಂಗಿಕತೆಯ ಸಿದ್ಧಾಂತವಾಗಿದೆ. ಇಂತಹ ಯಾವುದೇ 
ನಿಯಾನ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಇರುತ್ತಿದ್ದರೆ ಖಂಡಿತವಾಗಿ ಅವರು(ಸ) 
ನನ್ನು ಶಪಿಸುತ್ತಿದ್ದರು. ಬಹುದೇವಾರಾಧನೆ, ಮೂರ್ತಿ ಪೂಜೆಗಳ ವಿರುದ್ದ ಹೋರಾಟ 
ದಂತೆ ಅದರ ವಿರುದ್ಧವೂ ಹೋರಾಟ ನಡೆಸುತ್ತಿದ್ದರು. ಅರ್‌ ಕುರಿತು ಪ್ರವಾದಿ(ಸ) 
ರ ಹೇಳಿಕೆಗಳನ್ನು ದುರುಪಯೋಗ ಪಡಿಸಿ ಅದನ್ನು ಪ್ರಸಕ್ತ ಸಂತಾನ ನಿಯಂತ್ರಣ 
ಶಿಯಾನದ ಪರ ಪುರಾವೆಯಾಗಿ ಬಳಸುವವರು ಅಲ್ಲಾಹನನ್ನು ಭಯ ಪಡಬೇಕೆಂದು 
ನು ಎಚ್ಚರಿಸುತ್ತೇನೆ. ಪ್ರವಾದಿ(ಸ) ಅವರ ಮೇಲೆ ಈ ರೀತಿಯ ಅಪವಾದ ಹೊರಿಸುವುದರಿಂದ 
ಇರವಿರಲು ಸಲಹೆ ನೀಡುತ್ತೇನೆ. ಪಾಶ್ಚಾತ್ಯ, ನಾಸ್ತಿಕ ಸಂಸ್ಕೃತಿ ಮತ್ತು ವಿಚಾರಧಾರೆಯನ್ನು 
ರಾದರೂ ಅನುಸರಿಸ ಬಯಸುವುದಾದರೆ ಅದನ್ನು ನೇರವಾಗಿ ಪಾಶ್ಚಾತ್ಯರ ಧರ್ಮ 
ದು ತಿಳಿದುಕೊಂಡೇ ಅನುಸರಿಸಲಿ. ಅದನ್ನು ಅಲ್ಲಾಹನ ಮತ್ತು ಪ್ರವಾದಿಯ 
ಧನೆಯೆಂದು ಸಾರಿಕೊಂಡು ಅಲ್ಲಾಹನ ಇನ್ನಷ್ಟು ಕ್ರೋಧವನ್ನು ಯಾಕೆ ಕಟ್ಟಿ 
ಳೈಬೇಕು. 

ಸಂತಾನ ನಿಯಂತ್ರಣದ ಸಾರ್ವತ್ರಿಕ ಅಂದೋಲನವನ್ನು ಇಸ್ಲಾಮ್‌ 


ಖಮತಿಸಿದಂತೆಯೇ ಉದ್ದೇಶ ಪೂರ್ವಕವಾಗಿ ಸಂತಾನ ಶಕ್ತಿ ಹರಣ ಮಾಡಿಕೊಳ್ಳುವುದನ್ನು 
ಡಾ ಅದು ಅನುಮತಿಸುವುದಿಲ್ಲ. ಬೇಕು ಬೇಕೆಂದೇ ಸಂತಾನ ಹರಣ ಚಿಕಿತ್ಸೆ 


98  ಸ್ಥೆಯೆದ್‌ ಮೌದೊದಿ ಉತ್ತರಿಸುತ್ತಾರೆ 


ಮಾಡಿಕೊಳ್ಳುವುದು ಧರ್ಮ ಸಮ್ಮತವೆನ್ನುವುದು ಆತ್ಮಹಕ್ಕೆ ಧರ್ಮ ಸಮ್ಮತವೆನ್ನುವಣ್ಥೆ 
ತಪ್ಪಾಗಿದೆ. ತಮ್ಮ ಶರೀರ ಮತ್ತು ಅದರ ಶಕ್ತಿಗಳೆ ಒಡೆಯರು ತಾವೇ ಆಗಿದ್ದು ಅವನ 
ಯಾವ ರೀತಿ ಬೇಕಾದರೂ ಬಳೆಸುವ ಅಧಿಕಾರ ತಮಗಿದೆ ಎಂದು ಭಾವಿಸುವವರು ಮಾ 
ಇಂತಹ ಮಾತುಗಳನ್ನಾಡುತ್ತಾರೆ. ಈ ತಪ್ಪು ಕಲ್ಪನೆಯಿಂದಾಗಿಯೇ ಜಪಾನಿಗಳ 
ಆತ್ಮಹತ್ಯೆಯನ್ನು ಸರಿ ಎಂದು ಭಾವಿಸುತ್ತಾರೆ. ಇದೇ ತಪ್ಪು ಕಲ್ಪನೆಯಿಂದಾಗಿ ಕೆಲ 
ಯೋಗಿಗಳು ತಮ್ಮ ಕೈಕಾಲು ಅಥವಾ ನಾಲಗೆಯನ್ನು ನಿಪ್ಕೀಯಗೊಳಿಸಿಕೊಳ್ಳುತ್ತಾರೆ. ಆದ 
ಯಾರು ತನ್ನನ್ನು ಅಲ್ಲಾಹನ ದಾಸನೆಂದೂ ತನ್ನ ಶರೀರ ಹಾಗೂ ಅದರ ಸಾಮರ್ಥ್ಯಗಳ 
ಅಲ್ಲಾಹನ ಕೊಡುಗೆ ಮತ್ತು ವಿಶ್ವಸ್ಥ ನಿಧಿಯೆಂದೂ ಬಗೆಯುತ್ತಾನೋ ಅವನು ٭‎ 
ಸಂತಾನ ಶಕ್ತಿ ಹರಣ ಮಾಡಿಕೊಳ್ಳುವುದನ್ನು ಕೂಡಾ ಇತರರನ್ನು ಬಲವಂತವಾಗಿ ಸಂತಾ; 
ಶಕ್ತಿ ಹರಣ ಮಾಡಿಸುವಷ್ಟೆ ಅಥವಾ ಇತರರ ಕಣ್ಣು ಕಿತ್ತುಕೊಳ್ಳುವಷ್ಟೇ' ದೊರ 
ಅಪರಾಧವೆಂದು ಪರಿಗಣಿಸುವನು. (ತರ್ಜುಮಾನುಲ್‌ ಕುರ್‌ಆನ್‌: ಏಪ್ರಿಲ್‌: 1964 


ಸಂತಾನ ನಿಯಂತ್ರಣ ಮತ್ತು ನೇತ್ರ ದಾನ 


ಅ ಜಗತ್ತಿನ ಬೆಳೆಯುತ್ತಿರುವ ಜನಸಂಖ್ಧೆಗೆ ಇಸ್ಲಾಮ್‌ ಯಾವ ಪರಿಹಾರವನ್ನು 
ಸೂಚಿಸುತ್ತವೆ. ಸಂತಾನ ನಿಯಂತ್ರಣಕ್ಕಾಗಿ ಔಷಧಿಗಳ ಬಳಕೆ ಕುಟುಂಬ ಯೋಜನೆ 
ಇತ್ಯಾದಿಗಳನ್ನು ಈಗಲೂ ಶರೀಅತ್‌ ಏರೋಧಿ ಎಂದು ಹೇಳಿ ನಿಷೇಧಿಸಲಾಗುವುದೇ? 
ಒಬ್ಬ ಮುನ್ಲಿಮನು ಮರಣಾನಂತರ ತನ್ನ ಕೇ್ಣುಗಳನ್ನು ಯಾರಾದರೂ ರೋಗಿಗೆ 
ನೀಡುವಂತೆ ದಾನ ಮಾಡಬಹುದೇ? ಈ ತ್ಯಾಗವು ಪಾಪವೆನಿಸುವುದೇ?ಿ ಇಂಥವನು 
ಪುನರುತ್ನಾ ನದ ದಿನ ಅಂಧನಾಗಿ ಎದ್ದೇಳುವನೇ? 


೦ ಹೆಚ್ಚುತ್ತಿರುವ ಲೋಕದ ಜನಸಂಖ್ಯೆಗೆ ಇಸ್ಲಾಮ್‌ ಒಂದೇ ಪರಿಹಾರವನ್ನು 
ಸೂಚಿಸುತ್ತದೆ. ಅಲ್ಲಾಹನು ಸೃಷ್ಟಿಸಿರುವ ಆಹಾರದ ಮೂಲಗಳನ್ನು ಅತ್ಯಧಿಕವಾಗಿ ಹೆಚ್ಚಿಸುವ 
ಮತ್ತು ಉಪಯೋಗಿಸುವ ಪ್ರಯತ್ನ ಮಾಡುವುದು. ಯಾವ ಮೂಲಗಳು ನಮಗಿನ್ನೂ 
ಮರೆಯಾಗಿವೆಯೋ ಅವುಗಳನ್ನು ಸಂಶೋಧಿಸಲು ನಿರಂತರ ಪ್ರಯತ್ನಿಸುವುದು. ಜನಸಂಖ್ಯೆಯ 
ಬೆಳವಣಿಗೆಯನ್ನು ತಡೆಯುವ ಯಾವುದೇ ಪ್ರಯತ್ನವು ತಪ್ಪು ಹಾಗೂ ಅತ್ಯಂತ ಮಾರಕವಾಗಿದೆ. 
ಅದು ಸಂತಾನ ಹರಣವಾಗಲೀ ಗರ್ಭಪಾತವಾಗಲೀ ಅಥವಾ ಗರ್ಭ ನಿರೋಧವಾಗಲಿ. 
ہل‎ ನಿಯಂತ್ರಣ ಅಭಿಯಾನದ ನಾಲ್ಕು ಪರಿಣಾಮಗಳನ್ನು ತಡೆಯಲು ಸಾಧ್ಯವೇ ಇಲ್ಲ. 

1. ವ್ಯಭಿಚಾರದ ಹೆಚ್ಚಳ ۱ 

2. ಮನುಷ್ಠನಲ್ಲಿ ಸ್ವಾರ್ಥ ಮತ್ತು ಜೀವನ ಮಟ್ಟವನ್ನು ಏರಿಸುವ ಬಯಕೆಯು ' 
ಹೆಚ್ಚಾಗಿ ತನ್ನ ಮುದಿ ತಂದೆ-ತಾಯಿಗಳು, ಅನಾಥ ಸೋದರರು ಮತ್ತಿತರ ಬಡವರಾದ 
ಬಂಧುಗಳ ಅಸ್ತಿತ್ವವೇ ಅವನಿಗೆ ಅಸಹ್ಯವಾಗ ತೊಡಗುತ್ತದೆ. ಏಕೆಂದರೆ ಯಾವ ವ್ಯಕ್ತಿಯು 
ತನ್ನ ಆಹಾರದಲ್ಲಿ ತನ್ನ ಮಕ್ಕಳಿಗೆ ಪಾಲು ಕೊಡುವುದಕ್ಕೂ ಸಿದ್ಧನಿಲ್ಲವೋ ಅವನು 
ಇತರರನ್ನು ಅದರಲ್ಲಿ ಪಾಲುಗೊಳಿಸುವುದಾದರೂ ಹೇಗೆ? ۱ ۰ 

3. ಒಂದು ಜನಾಂಗವನ್ನು ಜೀವಂತವಾಗಿರಿಸಲು ಬೇಕಾದ ಕನಿಷ್ಠ ಜನಸಂಖ್ಯಾ 
ವೃದ್ಧಿಯೂ ಆಗದಿರುವುದು. ಏಕೆಂದರೆ ಎಷ್ಟು ಮಕ್ಕಳನ್ನು ಹುಟ್ಟಿಸಬೇಕೆಂಬ ತೀರ್ಮಾನ 
ಮಾಡುವವರು ವ್ಯಕ್ತಿಗಳಾಗಿರುವಾಗ ಮತ್ತು ತೀರ್ಮಾನದ ಆಧಾರ ಹೊಸ ಮಕ್ಕಳ ' 


100 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಜನನದಿಂದ ಜೀವನ ಮಟ್ಟ ಕೆಳಗಿಳಿಯದಂತೆ ನೋಡುವುವಾಗಿರುವಾಗ ಅವರು ತಮ 
ಜನಾಂಗಕ್ಕೆ ಅದರ ಜನಸಂಖ್ಯೆಯನ್ನು ಒಂದು ಕನಿಷ್ಠ ಮಿತಿಯಲ್ಲಿ ಇರಿಸಲು ಬೇಕಾಗುವಷ 
ಮಕ್ಕಳನ್ನು ಹುಟ್ಟಿಸಲಿಕ್ಕೂ ಸಿದ್ದರಾಗಲಾರರು. ಇಂತಹ ಪರಿಸ್ಥಿತಿಯಲ್ಲಿ ಕೆಲವೊಮೆ 
ಜನನದ ಪ್ರಮಾಣವು ಮರಣದ ಪ್ರಮಾಣಕ್ಕಿಂತಲೂ ಕಡಿಮೆಯಾಗುವ ಸಂದರ್ಭಃ 
ಬರುತ್ತದೆ. ಇಂತಹ ಪರಿಸ್ಥಿತಿ ಫ್ರಾನ್ಸ್‌ಗೆ ಒದಗಿತ್ತು. ಅನಂತರ ಅದು ಹೆಚ್ಚು ಮಕ್ಕಳನ 
ಹುಟ್ಟಿಸುವ ಅಭಿಯಾನವನ್ನು ಕೈಗೊಳ್ಳಬೇಕಾಯಿತು. ಅದಕ್ಕಾಗಿ ಹೆಚ್ಚು ಮಕ್ಕಳನ 
ಹಡೆಯುವವರಿಗೆ ಬಹುಮಾನವನ್ನು ಘೋಷಿಸಲಾಗಿತ್ತು. 


4. ರಾಷ್ಟ್ರದ ರಕ್ಟಣಾ ವೃವಸ್ಥೆಯು ಬಲಹೀನವಾಗುವುಡು. ವಿಶೇಷವಾಗಿ ತನಗಿಂ: 
ಹೆಚ್ಚು ಜನಸಂಖ್ಯೆಯಿರುವ ಶತ್ರು ರಾಷ್ಟ್ರಗಳಿಂದ ಸುತ್ತುವರಿಯಲ್ಪಟ್ಟ ದೇಶಕ್ಕೆ ಇದು ಹೆಚ: 
ಅಪಾಯಕಾರಿಯಾಗಿದೆ. 


ನೇತ್ರ ದಾನದ ವಿಷಯದಲ್ಲಿ ಹೇಳುವುದಾದರೆ ಕೇವಲ ಕಣ್ಣು ಮಾತ್ರವಲ್ಲ ಇತ! 
. ಅನೇಕ ಅಂಗಗಳು ಕೂಡಾ ರೋಗಿಗಳಿಗೆ ಅಗತ್ಯವಾಗಿದೆ. ಅವುಗಳನ್ನು ಇತರ ಉಪಯುಃ 
ಕಾರ್ಯಗಳಿಗಾಗಿಯೂ ಬಳೆಸಬಹುದಾಗಿದೆ. ಈ ರೀತಿ ಅಂಗಾಂಗಗಳ ದಾನದ ದ್ವಾರವನ: 
ತೆರೆದಿಟ್ಟರೆ ಮುಸ್ಲಿಮನೊಬ್ಬನನ್ನು ಗೋರಿಯಲ್ಲಿ ದಫನ ಮಾಡುವುದು ಕೂಡ 
ಕಷ್ಟವಾಗಬಹುದು. ಅವನ ದೇಹವಿಡೀ ದಾನದೆ ರೂಪದಲ್ಲಿ ವಿತರಿಸಲ್ಪಡುವುದು. ಯಾಃ 
ವ್ಯಕ್ತಿಯೂ ತನ್ನ ಶರೀರದ ಒಡೆಯನಲ್ಲವೆಂಬುದು ಇಸ್ಲಾಮಿನ ಸಿದ್ಧಾಂತವಾಗಿದೆ. ಆದ್ದರಿಂ 
ಅವನಿಗೆ ಸಾಯುವ ಮೊದಲು ತಾನು ಸತ್ತ ಮೇಲೆ ತನ್ನ ಅಂಗಾಂಗಗಳನ್ನು ದಾನ ಮಾಡುಃ 
ಉಯಿಲು ಬರೆಯುವ ಅಧಿಕಾರವಿಲ್ಲ. ಅವನ ದೇಹವು ಅವನು ಅದರಲ್ಲಿರುವ ತನಕವೆ 
ಅವನ ನಿಯಂತ್ರಣದಲ್ಲಿರುತ್ತದೆ. ಅವನು ಅದರಿಂದ ಹೊರಟು ಹೋಡ ಮೇಲೆ ಆ ಜರ 
ದೇಹದ ಮೇಲೆ ಅವನಿಗೆ ಯಾವುದೇ ಅಧಿಕಾರವೂ ಇರುವುದಿಲ್ಲ. ಅದ್ದರಿಂದ ಅದರ ಬ? 
ಅವನ ಉಯಿಲು ಜಾರಿಯಾಗುವುದಿಲ್ಲ. ಇಸ್ಲಾಮೊ ನಿಯಮಗಳ ಪ್ರಕಾರ ಜೀವಂ: 
ಮನುಷ್ಯರು ಆತನ ದೇಹವನ್ನು ಗೌರವಪೂರ್ಣವಾಗಿ ದಫನ ಮಾಡಬೇಕಾದುದು ಅವಃ 
ಕರ್ತವ್ಯವಾಗಿದೆ. i 


ಮಾನವ ಶವದ ಗೌರವದ ಬಗ್ಗೆ ಇಸ್ಲಾಮ್‌ ನೀಡಿರುವ ಆಜ್ಞೆಯು ಮಾನವ ಜೀವಃ 
ಗೌರವದ ಒಂದು ಅನಿವಾರ್ಯ ಬೇಡಿಕೆಯಾಗಿದೆ. ಒಮ್ಮೆ ಮಾನವ ಶವದ ಗೌರವೂ 
ಇಲ್ಲವಾದರೆ ಅದರಿಂದಾಗಿ ಜಡ ದೇಹದ ಉಪಯುಕ್ತ ಅಂಗಾಂಗಗಳು ಜೀವಂ: 
ಮನುಷ್ಯರ ಚಿಕಿತ್ಸೆಗಾಗಿ ಉಪಯೋಗವಾಗುವುದು ಮಾತ್ರವಲ್ಲ ಕ್ರಮೇಣ ಮನುಷ್ಕ ದೇಹಃ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 101 


ಧಿಬ್ಬಿನಿಂದ ಸಾಬೂನು ತಯಾರಿಸುವುದು (ದ್ವಿತೀಯ ಮಹಾ ಯುದ್ದದ ವೇಳೆ ಜರ್ಮನರು 
ದನ್ನು ಮಾಡಿದ್ದರು), ಮನುಷ್ಠನ ಚರ್ಮವನ್ನು ಸುಲಿದು ಅದನ್ನು ಹದಗೊಳಿಸಿ ಪಾದರಕ್ಷೆ, 
ಧಟ್‌ಕೇಸ್‌ ಮತ್ತು ಪರ್ಸ್‌ಗಳನ್ನು ತಯಾರಿಸುವುಮ (ಕೆಲವು ವರ್ಷಗಳ ಹಿಂದೆ ಮದ್ರಾಸ್‌ನ 
೦ದು ಟ್ಯಾನರಿ ಇದನ್ನೂ ಪ್ರಯೋಗಿಸಿದೆ), ಮನುಷ್ಯನ ಎಲುಬು, ಕರುಳು ಮತ್ತಿತರ 
ಸ್ತುಗಳನ್ನು ಬಳಸುವುದು ಕೂಡ ನಡೆಯಬಹುದು. ಇದರ ನಂತರ ಮತ್ತೊಮ್ಮೆ 
»ನುಷ್ಕನು ಪುನಃ ಅನಾಗರಿಕ ಮತ್ತು ಕ್ರೂರ ಯುಗಕ್ಕೆ ಮರಳೆಬಹುದು. ಅಲ್ಲಿ ಮನುಷ್ಯರು 
ರಸ್ಪರರ ಮಾಂಸವನ್ನು ಭಕ್ಸಿಸುವರು. ಮಾನವ ಶವದ ಅಂಗಗಳನ್ನು ಚಿಕಿತ್ಸೆಗಾಗಿ ತೆಗೆದು 
ಳಸುವುದನ್ನು ಧರ್ಮಸಮ್ಮತವೆಂದು ಒಮ್ಮೆ ಘೋಷಿಸಿ ಬಿಟ್ಟರೆ ಅವನ ದೇಹದ ಇತರ 
ರಪಯುಕ್ತ' ಬಳಕೆಗಳನ್ನು ತಡೆಯಲು ಯಾವ ಮೇರೆಯೂ ಇರಲಾರದು. ಅಂತಹ 
ಯುಂತ್ರಣವನ್ನು ಸಮರ್ಥಿಸಲು ನಮ್ಮ ಬಳಿ ಯಾವ ವೈಚಾರಿಕ ಪುರಾವೆಯೂ ಇರಲಾರದು. 

(ತರ್ಜುಮಾನುಲ್‌ ಕುರ್‌ಆನ್‌. ಜನವರಿ, 1962) 


ಧರ್ಮ ವಿಧಿಗಳಲ್ಲಿ ಸಂಶೋಧನೆ 


ಅ ನನ್ನ ಒಬ್ಬ ಜರ್ಮನ್‌ ಮಿತ್ರನಿದ್ದಾ ನೆ ಅವನೊಂದಿಗೆ ನನಗೆ ಪತ್ರ ವ್ಯವಹಾರಃ 
ಅವನು ನನ್ನಲ್ಲಿ ಕೆಲವು ಸಂಶಯಗಳನ್ನು ಶೋಡಿಕೊಂಡಿದ್ದಾನೆ ಇತ್ತೀಚೆಗೆ ಆ 
ಒಂದು ಪತ್ರ ಬಂದಿತ್ತು. ಕರ್ಮಶಾಸ್ತ್ರದ ವಿಧಿಗಳಲ್ಲಿ 'ಇಜ್ಜಿ ಹಾದ್‌'ನ (ಸಂಶೋಣಿ 
ನಿಯಮದಂತೆ ಎಷ್ಟರ ಮಟ್ಟಿಗೆ ಪರಿವರ್ತನೆ ಮಾಡಬಹುದೆಂದು ಆತ ಅದಃ 
ವಿಚಾರಿಸಿದ್ದಾನೆ ಅವನ ಅಭಿಪ್ರಾಯದಂತೆ ಇಸ್ಲಾಮ್‌ನ ಹೆಚ್ಚಿನ ವಿಧಿಗಳು ಕರ್ಮ 
ಪಂಡಿತರ ಸಂಶೋಧನೆಗಳಿಂದ ಕ್ರೋಢೀಕರಿಸಲ್ಪಟ್ಟಿವೆ. ಅವು ಪ್ರವಾದಿಸು ೮ 
ನಿಧನಾನಂತರದ ಕೆಲವು ಎಶಿಷ್ಟ - ಭೌಗೋಳಿಕ ಮತ್ತು ಸಾಂಸ್ಕೃತಿಕ نہذ‎ 
ಸ್ಪಷ್ಟಿಯಾಗಿವೆ ಕೆಲವು ಶತಮಾನಗಳ ತನಕ ಸಂಶೋಧನೆಯ ದ್ವಾರ ತೆರೆದ: 
ಅನಂತರ ತಾತ್ರಿಕವಾಗಿ ಸಂಶೋಧನೆಯ ಆಗತ್ಯವನ್ನು ಅಂಗೀಕರಿಸಿದರೂ ಕಾಯ 
ಅದನ್ನು ಮುಚ್ಚಿ ಬಿಡಲಾಯಿತು. ಇದರಿಂದಾಗಿ ಇಂದಿನ ಪರಿಸ್ಥಿ ತಿಯಲ್ಲಿ ವಿಶೇಷ 
ಐರೋಪ್ಯ ಮುಸ್ಲಿಮರಿಗೆ ಕೆಲಬ್ರಿ ವಿಧಿಗಳ ಪಾಲನೆಯು ಕ್ಲಿಷ್ಟವಾಗುತ್ತಿ 
ಉದಾಹರಣೆಯ ರೂಪದಲ್ಲಿ ಅವರು ವುರೂವಿನ ಸಮಸ್ಥೆಯನ್ನು ಮುಂದಿಡುತ್ತಾ 
ವರಖೂ ಮಾಡುವಾಗ ಪ್ರತಿ ಸಲ ಕಾಲು ತೊಳೆಯುವುದು ಐರೋಪ್ಸರಿಗೆ ಅನ 

' ಮತ್ತು ಕಷ್ಟವೆಂದು ಭಾಸವಾಗುತ್ತದೆ. ಅಲ್ಲಿನ ಜನರು ಸದಾ ಕಾಲು ಚೀಲ ಮ: 
ಶೂ ಧರಿಸಿರುತ್ತಾರೆ. ಆದ್ದರಿಂದ ಕಾಲುಗಳಿಗೆ ಧೂಳಾಗುವ ಅಥವಾ ಮಲಿನವಾ? 
ಸಾಧ್ಯತೆ ಬಹಳ ಕಡಿಮೆ. ಚಳಿಗಾಲದಲ್ಲಿ ಕಾಲು ತೊಳೆಯುವುದು ಸುಲಭವೂ ಆ 
ಮುಖದ ಅವಳ್ಲೆಯೂ ಇದುವೇ ಆಗಿದೆ. ಐರೋಪ್ಯ ರಾಷ್ಟ್ರಗಳಲ್ಲಿ ಸಾಮಾನ್ಯ೭ 
ಧೂಳು ಏಳುವುದಿಲ್ಲ. ಬೆವರುವುದು ಕೂಡಾ ಬಹಳ ಅಪರೂಷ' ಆದ್ದರಿಂದ ಆ 
ಅಭಿಪ್ರಾಯದಂತೆ ಮುಖ ಮತ್ತು ಕಾಲುಗಳನ್ನು ದಿನಕ್ಕೊಮ್ಮೆ ತೊಳೆದರೆ ಸಾಕಾಗುತ್ತ 
ದಯವಿಟ್ಟು ನನ್ನ ಮಿತ್ರನ ವಿಚಾರಗಳ ಬಗ್ಗೆ ಸರಿಯಾಬ ಇಸ್ಲಾ ಮೂ ದ್ವಷ್ಟಿಕೋನದಿ 

- , ಪಿಮರ್ದೆ ಮಾಡಿ ಅವರಿಗೆ ತೃಪ್ತಿಕರ ಉತ್ತರ ನೀಡಲು ನೆರವಾಗುವಿರೆಂದು ಹಾರ್ಮೆಸುತ್ತೆ 


۱ ೦ ನಿಮ್ಮ ಜರ್ಮನ್‌ ಮಿತ್ರರು ಕರ್ಮಶಾಸ್ತ್ರ ವಿದ್ವಾಂಸರು ವಿವರಿಸಿರುವ ವಿಧಿಗಳ 
,  ಪರಿಸ್ಥಿತಿಗನುಗುಣವಾಗಿ ಎಷ್ಟರವರೆಗೆ ತಿದ್ದುಪಡಿ ಸಾಧ್ಯವೆಂದು ತಮ್ಮ ಪ್ರಶ್ನೆಯ 


/ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 103 


ಶಂಭಿಸಿದ್ದಾರೆ. ಆದರೆ ಅವರು ಒಂದು ನಿರ್ದಿಷ್ಟ ಉದಾಹರಣೆಯನ್ನು ಮುಂದಿಡುವಾಗ 
ರ್ಕಿಶಾಸ್ತ್ರ ಪಂಡಿತರ ಎಧಿಗಳೆಲ್ಲ ಸ್ವಯಂ ಪವಿತ್ರ ಕುರ್‌ಆನ್‌ನ ಸ್ಪಷ್ಟ ಆದೇಶದಲ್ಲೇ 
وع‎ ಪ್ರಶ್ನೆ ಉಂಟಾಗುತ್ತದೆ. ವುರಖೂವಿನಲ್ಲಿ ಮುಖ, ಕೈ ಮತ್ತು ಕಾಲುಗಳನ್ನು ' 
ಎಳೆಯುವ ಆಜ್ಞೆಯನ್ನು ಪವಿತ್ರ ಕುರ್‌ಆನ್‌ನಲ್ಲೇ ನೀಡಲಾಗಿದೆ. (ನೋಡಿರಿ ಅಲ್‌ 
مو‎ -6) 


ಮುಖ ಮತ್ತು ಕಾಲುಗಳನ್ನು ತೊಳೆಯುವ ಆಜ್ಞೆಗೆ ನಿಮ್ಮ ಮಿತ್ರರು ತಿಳಿದಿರುವ 
ರೆಣವೂ ಸರಿಯಲ್ಲ. ಈ ಆಜ್ಞೆಯನ್ನು ಕೇವಲ ಧೂಳು ನೀಗಿಸಲಿಕ್ಕಾಗಿ ನೀಡಲಾಗಿದೆ, 
ಇಳು ಇಲ್ಲದಿದ್ದರೆ ಅದರ ಅಗತ್ಯವಿಲ್ಲ ಎಂದು ಅವರು ಭಾವಿಸಿದ್ದಾರೆ. ವಾಸ್ತವದಲ್ಲಿ 
ನರ ನೈಜ ಕಾರಣ ಇದಲ್ಲ. ನಿಜವಾಗಿ ಅಲ್ಲಾಹನು ತನ್ನ 'ಇಬಾದತ್‌'ಗೆ ಅರ್ಹನಾಗಿರುವ 
ತ್ತು ಅರ್ಹನಾಗದೆ ಇರುವ ಸ್ಥಿತಿಯ ಮಧ್ಯೆ ತಾರತಮ್ಮ ಮಾಡಬಯಸುತ್ತಾನೆ. ಮನುಷ್ಯನು 
್ಲಾಹನ 'ಇಬಾದತ್‌' ಮಾಡುವ ಸಂಕಲ್ಪ ಮಾಡಿದಾಗ ತನ್ನ ಶರೀರ ಮತ್ತು ಬಟ್ಟೆಯನ್ನು 
ನಲೋಕಿಸಿ ತಾನು ಅಲ್ಲಾಹನ ಮುಂದೆ ಹಾಜರಾಗಲು ಅರ್ಹನಾಗಿರುವೆನೋ ಇಲ್ಲವೋ 
»ಬುದನ್ನು ನೋಡಿಕೊಳ್ಳಬೇಕೆಂದೂ ಹಾಜರಾಗಲು ಹೋಗುವ ಮುಂಚೆ ತನ್ನನ್ನು ಶುದ್ಧ 
ಇಡಿಕೊಂಡು ಕ್ರಮಬದ್ಧವಾಗಿ ಹೋಗಬೇಕೆಂದೂ ಅಲ್ಲಾಹನು ಬಯಸುತ್ತಾನೆ. ಈ ರೀತಿ 
ನಾದತ್‌ನ ಮಹತ್ವವು ಮನಸ್ಸಿನಲ್ಲಿ ದೃಢವಾಗುತ್ತದೆ ಮತ್ತು ಮನುಷ್ಯನು ಅದನ್ನು ತನ್ನ 
ಸಿದೆ ಸಾಮಾನ್ಯ ಕೆಲಸಗಳಿಗಿಂತ ಭಿನ್ನವಾದ ಮತ್ತು ಉನ್ನತವಾದ ಕಾರ್ಯವೆಂದು ಬಗೆದು 
ಸವೇರಿಸುತ್ತಾನೆ. ಆದ್ದರಿಂದ ಎಲ್ಲಿ ನೀರು ಸಿಗುವುದಿಲ್ಲವೋ ಅಲ್ಲಿ ತಯಮ್ಮುಮ್‌ 
ಇಡುವಂತೆ ವಿಧಿಸಲಾಗಿದೆ. ವಸ್ತುತಃ ತಯಮ್ಮುಮ್‌ನಿಂದ ಬಾಹ್ಯ ನೋಟಕ್ಕೆ ಯಾವುದೇ 
3 ತೆ ಉಂಟಾಗುವುದಿಲ್ಲ. 


ಇದಲ್ಲದೆ ವುರಖೂವಿನಲ್ಲಿ ಯಾವ ನೈರ್ಮಲ್ಕದ ಆಜ್ಞೆ ನೀಡಲಾಗಿದೆಯೋ ಅದರ 
೨ದು ಉಪ ಉದ್ದೇಶ ಐದು ಹೊತ್ತಿನ ನಮಾರು್‌ನ ಮೂಲಕ ಮನುಷ್ಯನಿಗೆ 
ದೃವಾಗಿರುವ ಅಭ್ಯಾಸ ಮಾಡಿಸುವುದಾಗಿದೆ. ಮಾಲಿನ್ಯವು ಕೇವಲ ಮಣ್ಣು ಮತ್ತು 
ಇಳಿನಿಂದ ಉಂಟಾಗುವುದಲ್ಲ. ಮನುಷ್ಯ ದೇಹದಿಂದ ರೋಮ ಕೂಪಗಳ ಮೂಲಕ . 
೨ದಲ್ಲ ಒಂದು ಮಾಲಿನ್ನ ಯಾವಾಗಲೂ ಹೊರ ಬೀಳುತ್ತಲೇ ಇರುತ್ತದೆ. ಅದನ್ನು 
ನಳೆಯದಿದ್ದರೆ ಅದು ಶರೀರದ ಮೇಲೆ ಗಟ್ಟಿಯಾಗಿ ಅಂಟಿಕೊಂಡು ಅದರಿಂದ ದುರ್ಗಂಧ 
'೦ಟಾಗುತ್ತದೆ. ಇದರಿಂದಾಗಿಯೇ ಅನೇಕ ಬಿಳಿಯರ ಬಾಯಿಯಿಂದ ವಾಸನೆ ಬರುತ್ತದೆ. 
ನರ ಶರೀರದಲ್ಲೂ ಒಂದು ರೀತಿಯ ದುರ್ಗಂಧ ಬರುತ್ತದೆ. ಅವರ ಕಾಲುಗಳಂತೂ 


104 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅತ್ಯಂತ ದುರ್ನಾತಭರಿತವಾಗಿರುತ್ತದೆ. ಅವರ ಕಾಲು ಚೀಲ ಮತ್ತು ಪಾದರಕ್ಷೆಗಳಿಂದಲ 
ದುರ್ವಾಸನೆ ಬರುತ್ತದೆ. ಇಸ್ಲಾಮ್‌ ತನ್ನ ಅನುಯಾಯಿಗಳು ಇಂತಹ ಅಸಃ 
ಸ್ಲಿತಿಯಲ್ಲಿರುವುದನ್ನು ಇಷ್ಟಪಡುವುದಿಲ್ಲ. ಐರೋಪ್ಯರು ಈ ದುರ್ವಾಸನೆಯನ್ನು ಅಡಗಿಸಲಿಕಾ 
ಸುಗಂಧ ದ್ರವ್ಯಗಳನ್ನು ಬಳಸುತ್ತಾರೆ. ಆದರೆ ದುರ್ನಾತವನ್ನು ಬಾಹ್ಮ ಸುಗಂಧದಿಂ 
ಅಡಗಿಸುವುದು ನೈರ್ಮಲ್ಕವಲ್ಲ. 

ಚಳಿಗಾಲದಲ್ಲಿ ಅಥವಾ ಚಳಿ ಪ್ರದೇಶದಲ್ಲಿ ಕಾಲು ತೊಳೆಯುವ ಕಷ್ಟದಿಂದ ರಕ್ಷಿಸೇ 
ಶರೀಅತ್‌ನಲ್ಲಿ ಮೊದಲಿನಿಂದಲೇ ಸೌಲಭ್ಯವನ್ನು ಇರಿಸಲಾಗಿದೆ. ವ್ಯಕ್ತಿಯು ಒಮ್ಮೆ ವುರು 
ಮಾಡಿ ಕಾಲು ಚೀಲ ಧರಿಸಿದರೆ 24 ಗಂಟೆಗಳ ತನಕ ಮತ್ತು ಪ್ರಯಾಣಿಕನಾಗಿದ್ದರೆ ' 
ಗಂಟೆಗಳ ತನಕ ಕಾಲು ತೊಳೆಯಬೇಕಾಗಿಲ್ಲ. ಆದರೆ ಆ ಅವಧಿಯಲ್ಲಿ ಕಾಲುಚೀ 
ಕಳಚಬಾರದು. 

ಪರಿಸ್ಥಿತಿ ಮತ್ತು ಅಗತ್ಯಗಳಿಗೆ ಅನುಸಾರವಾಗಿ ಇಸ್ಲಾಮ್‌ನ ಆಂಶಿಕ ವಿಧಿಗಳಃ 
ತಿದ್ದುಪಡಿ ಮಾಡಬಹುದಾಗಿದೆ. ಆದರೆ ಇಂತಹ ತಿದ್ದುಪಡಿ ಮಾಡಲು ಶರೀಅತ್‌ 
ಗಹನವಾದ ಪಾಂಡಿತ್ಯ ಇರಲೇಬೇಕು. ಪ್ರತಿಯೊಬ್ಬನಿಗೂ ಸಾರಾಸಗಟಾಗಿ ಈ ಅಧಿಕಾರಗಳಃ 
ಕೊಡಲಾಗಿಲ್ಲ ಎಂದು ನಿಮ್ಮ ಜರ್ಮನ್‌ ಮಿತ್ರರಿಗೆ ತಿಳಿಸಿ ಬಿಡಿರಿ. 

(ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌- 196 


ಅ 
ಎಮೆ ಧರ್ಮಸಮ್ಮತವೇ? 


٠ ವಿಮೆಯ(॥nsurance) ವಿಷಯದಲ್ಲಿ ನನಗೆ ಸಂದೇಹವಿದೆ. ಇಸ್ಲಾಮಿನ ದೃಷ್ಟಿಯಲ್ಲಿ 
ವಿಮೆ ಮಾಡಿಸುವುದು ಧರ್ಮ ಸನ್ನ ತವೆ? ಅಲ್ಲವೇ?ಿ ಎಂಬುದನ್ನು ನನಗೆ ಸರಿಯಾಗಿ 
ತಿಳಿಯಲಾಗಲಿಲ್ಲ. ಒಂದು ವೇಳೆ ಪ್ರಸಕ್ತ ವಿಮೆಯ ವ್ಯವಹಾರವು ಧರ್ಮ 
ಸಮ್ಮ ತವಲ್ಲದಿದ್ದರೆ ಅದನ್ನು ಧರ್ಮ ಸಮ್ಮ ತಗೊಳಿಸಲು ಯಾವ ಉಪಾಯವಿದು? 
ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಅದನ್ನು ತೊರೆದರೆ ನಮ್ಮ ಸಮಾಜ ಬಾಂಧವರು 
ಅನೇಕ ಪ್ರಯೋಜನಗಳಿಂದ ವಂಚಿತರಾಗುವರು. ಈ ವ್ಯವಹಾರವು ಲೋಕದಾದ್ಧಂತ 
ಇಂದು ನಡೆಯುತ್ತಿದೆ. ಪ್ರತಿಯೊಂದು ರಾಷ್ಟ್ರ ದೊಡ್ಡ ಪ್ರಮಾಣದಲ್ಲಿ ಇನ್ನೂರೆನ್ಸ್‌ 
ವುವಸ್ಲೆಯನ್ನು ಮಾಡಿಕೊಂಡು ಅದರಿಂದ ಪ್ರಯೋಜನ ಪಡೆಯುತ್ತಿದೆ. ಆದರೆ 
ನಮ್ಮಲ್ಲಿ ಇಂದಿಗೂ ಅದರ ಕುರಿತು ಸಂಶಯ-ಸಂದೇಹಗಳು ಉಳಿದುಕೊಂಡಿವೆ. 
ತಾವು ಈ ವಿಷಯದ ನೈಜ ಸ್ಥಿತಿಯನ್ನು ತಿಳಿಸುವ ಮೂಲಕ ನಮ್ಮ ಕೃತಜ್ಞತೆಗ 
ಪಾತ್ರರಾಗುತ್ತೀರೆಂದು ಆಶಿಸುತ್ತೇನೆ. 

೦ ಇನ್ಯೂರೆನ್ಸ್‌ನ ಕುರಿತು ಇಸ್ಲಾಮೊ ದೃಷ್ಟಿಕೋನದಂತೆ ಮೂರು ತಾತ್ವಿಕ 
ಕ್ಲೇಪಗಳಿವೆ. ಆದ್ದರಿಂದ: ಅದನ್ನು ಧರ್ಮ ಸಮ್ಮತವೆನ್ನಲಾಗದು. 

(1) ಇನ್ಕೂರೆನ್ಸ್‌ ಕಂಪೆನಿಗಳು ಪ್ರೀಮಿಯಮ್‌ನ (miu) ರೂಪದಲ್ಲಿ ವಸೂಲಿ 
ಳಾಡುವ ಹಣದ ಒಂದು ದೊಡ್ಡ ಭಾಗವನ್ನು ಬಡ್ಡಿಯಾಧಾರಿತ ವ್ಯವಹಾರಗಳಲ್ಲಿ 
ೂಡಗಿಸಿ ಅದರಿಂದ ಲಾಭ ಗಳಿಸುತ್ತವೆ. ಈ ಧರ್ಮಬಾಹಿರ ವ್ಯವಹಾರದಲ್ಲಿ ತಮ್ಮ 
ವದ ಅಥವಾ ವಸ್ತುವಿನ ವಿಮೆ ಮಾಡಿಸುವವರು ತನ್ನಿಂತಾನೇ ಪಾಲುದಾರರಾಗಿ 
ಡುತ್ತಾರೆ. 

(2) ಮರಣ, ಅಪಘಾತ ಅಥವಾ ನಷ್ಟದ ಸಂದರ್ಭದಲ್ಲಿ ಹಣ ಕೊಡುವ 
;ವಾಬ್ದಾರಿಯನ್ನು ಈ ಕಂಪೆನಿಗಳು ಹೊರುತ್ತವೆ. ಇದರಲ್ಲಿ ಜೂಜಿನ ತತ್ವವು ಅಡಕವಾಗಿದೆ. 

(3) ಒಬ್ಬ ವ್ಯಕ್ತಿ ಮರಣ ಹೊಂದಿದರೆ ಇನ್ಫೂರೆನ್ಸ್‌ ಕಂಪೆನಿಗಳು ನೀಡುವ ಹಣವು 
ಸ್ಲಾಮ್‌ನ ದೃಷ್ಟಿಯಲ್ಲಿ ಸತ್ತವನ ವಾರೀಸು ಸೊತ್ತಾಗಿದೆ. ಅದು ಅವನ ಧರ್ಮಸಮ್ಮತ 
ಇರಸುದಾರರಲ್ಲಿ ಹಂಚಲ್ಪಡಬೇಕು. ಆದರೆ ಈ ಹಣವನ್ನು ವಾರಸು ಸೊತ್ತಿನ ರೂಪದಲ್ಲಿ 
ಂತ್ತರಾಧಿಕಾರಿಗಳಿಗೆ ವಿತರಿಸಲಾಗುವುದಿಲ್ಲ. 'ಪಾಲಿಸಿ' ಹೊಂದಿದವನು ಯಾವ ವ್ಯಕ್ತಿ 


106  ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅಥವಾ ವ್ಯಕ್ತಿಗಳಿಗೆ ಉಯಿಲು ಮಾಡಿರುವನೋ ಆ ಹಣ ಅವರಿಗೆ ಸಿಗುತ್ತದೆ. ವಸ್ತು 
ತನ್ನ ಕಾನೂನುಬದ್ಧ ಉತ್ತರಾಧಿಕಾರಿಗಳ ಪಾಲಿಗೆ ವಸಿಯ್ಯತ್‌ (ಉಯಿಲು) ಮಾಡುವ ಹ 
ಅವನಿಗಿರುವುದಿಲ್ಲ. 

ಇನ್ನುಳಿದಿರುವುದು ಇನ್ಯೂರೆನ್ಸ್‌ ವ್ಯವಹಾರವನ್ನು ಇಸ್ಲಾಮೊ ತತ್ವಗಳ ಆಧಾರದ 
ಹೇಗೆ ನಡೆಸುವುದು ಎಂಬ ಪ್ರಶ್ನೆ. ಇದರ ಉತ್ತರವು ಪ್ರಶ್ನೆಯಷ್ಟು ಸುಲಭವಲ್ಲ. ಇಂ 
ಇಸ್ಲಾಮ್‌ನ ಸಿದ್ದ್ಧಾಂತಗಳನ್ನೂ ಇನ್ಯೂರೆನ್ಸ್‌ನ ವ್ಯವಹಾರವನ್ನೂ ಚೆನ್ನಾಗಿ ತಿಳಿದಿರ 
ಪರಿಣತರ ಒಂದು ತಂಡವು ಈ ವಿಷಯದ ಕೂಲಂಕಷ ಅಧ್ಯಯನ ನಡೆಸಬೇ 
ಶರೀಅತ್‌ನ ಯಾವುದೇ ಸಿದ್ಧಾಂತಕ್ಕೆ ಚ್ಯುತಿ ಬಾರದಂತೆ ಈ ವ್ಯವಹಾರವನ್ನು ನಡೆಸ 
ಪ್ರಚಲಿತ ಇನ್ಯೂರೆನ್ಸ್‌ನ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರಬೇಕು. ಈ ಕಾರ್ಯ ಆಗ 
ತನಕ ಇನ್ಯೂರೆನ್ಸ್‌ ವ್ಯವಹಾರದಲ್ಲಿ ಪಾಲ್ಗೊಳ್ಳುವವರು ಕನಿಷ್ಠ ಪಕ್ಷ ತಾವು ಒಂ 
ತಪ್ಪು ಕೆಲಸ ಮಾಡುತ್ತಿದ್ದೇವೆಂಬುದನ್ನಾದರೂ ಅಂಗೀಕರಿಸಬೇಕು. ತಪ್ಪಿನ ಪ್ರಜ್ಞೆಯ 
ನಮ್ಮಲ್ಲಿ ಇಲ್ಲದೇ ಹೋದರೆ ಯಾವುದೇ ಸುಧಾರಣೆಯ ಪ್ರಮೇಯವೇ ಉಂಟಾಗುವುದಿಃ 

ಈಗಿನ ಕಾಲದಲ್ಲಿ ಇನ್ಯೂರೆನ್ಸ್‌ಗೆ ಬಹಳ ಮಹತ್ವವಿದೆ ಎಂಬುದರಲ್ಲಿ ಸಂಶಯವಿ 
ಇಡೀ ಲೋಕದಲ್ಲಿ ಇಂದು ಅದು ನಡೆಯುತ್ತಿದೆ. ಆದರೆ ಈ ಪುರಾವೆಯಿಂದ ಯಾವು 
ಹರಾಮ್‌ (ನಿಷಿದ್ದ) ವಸ್ತು ಹಲಾಲ್‌ (ಧರ್ಮಸಮ್ಮತ) ಆಗಿ ಬಿಡುವುದಿಲ್ಲ. ಲೋಕದ 
ನಡೆಯುತ್ತಿರುವುದೆಲ್ಲಾ ಹಲಾಲ್‌ ಆಗಿದೆ ಅಥವಾ ಲೋಕದಲ್ಲಿ ಅದು ನಡೆಯುತ್ತಿರುವುದರಿ: 
ಅದು ಹಲಾಲ್‌ ಆಗಿರಲೇ ಬೇಕು ಎಂದು ಯಾರೂ ವಾದಿಸುವಂತಿಲ್ಲ. ಒ೦ದು ಮುಸ್ಲಿ 
ಸಮುದಾಯವೆಂಬ ನೆಲೆಯಲ್ಲಿ ಧರ್ಮಸಮ್ಮತ ಮತ್ತು ಧರ್ಮಬಾಹಿರ ವಸ್ತುಗಳ ಅಂತರವ 
ತಿಳಿಯುವುದು ಮತ್ತು ನಮ್ಮ ವ್ಯವಹಾರಗಳನ್ನು ಧರ್ಮಸಮ್ಮತ ಮಾರ್ಗಗಳಲ್ಲೇ ನಡೆಸುವು 
ನಮ್ಮ ಕರ್ತವ್ಯವಾಗಿದೆ. (ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌ - 19. 


ಮತ್ತು ಕರಭಾ ನಮಾರಖ್‌‏ سے 


ನನ್ನ ಕೆಲವು ಇರಾೀ ಮಿತ್ರರು ಹಲವು ವರ್ಷಗಳಿಂದ ಲಂಡನ್‌ನಲ್ಲಿ ವಾಸಿಸುತ್ತಿದ್ದಾರೆ. 
ಅವರು ಈಗಲೂ ನಮಾರುನ್ನು ಕಸ್ತ್‌ ಮಾಡುತ್ತಾರೆ ಪಏತ್ರ ಕುರ್‌ಆನ್‌ನಲ್ಲಾಗಲೀ 
ಹದೀಸ್‌ಗಳಲ್ಲಾಗಲೀ ಪ್ರಯಾಣದ ಸ್ಥಿತಿಯ ಗರಿಷ್ಠ ಮಿತಿಯನ್ನು 
ನಿಗದಿಪಡಿಸಲಾಗಿಲ್ಲವೆಂದು ಅವರು ಹೇಳುತ್ತಾರೆ ಅದು ಕೇವಲ ಕರ್ಮಶಾಸ್ತ್ರ 
ಪಂಡಿತರು ಮಾಡಿದ್ದು. ಆದ್ದರಿಂದ ಅದನ್ನು ನಾವು ಒಪ್ಪುವದಿಲ್ಲವೆನ್ನುತ್ತಾರೆ. ನಾವು 
ನಮ್ಮ ಊರಿನಿಂದ ಹೊರಗಿರುವ ತನಕ ಪ್ರಯಾಣಿಕರಾಗಿದ್ದೇವೆ. ಅಷ್ಟರ ತನಕ ನಾವು 
ಕನ್‌ ಮಾಡುತ್ತಿ ರುವವು. ಇಡೀ ಜೀವಮಾನ ಲಂಡನ್‌ನಲ್ಲಿ ಕಲೆಯಬೇಕಾಗಿ ಬಂದರೂ 
ಸರಿಯೇ ಎನ್ನುತ್ತಾರೆ ಅವರ ಈ ನಿಲುವು ಸರಿಯಲ್ಲವೆಂದು ಅವರಿಗೆ ಮನಗಾಣಿಸುವುದು 
ಹೇಗ? 

ಅವರ ಹೇಳಿಕೆಯ ಪ್ರಕಾರ ಉಪವಾಸ ವ್ರತಕ್ಕೆ ಮಾತ್ರ ಕರ ಇದೆ ನಮಾರ್‌ಗೆ 
ಇಲ್ಲ. ಬಿಟ್ಟು ಹೋದ್‌ ಉಪವಾಸ ವ್ರತಗಳನ್ನು ಮತ್ತೆ ಆಚರಿಸಬೇಕೆಂದು 
ಕುರ್‌ಆನ್‌ನಲ್ಲಿದೆ. ಆದರೆ ನಮಾರ್‌ ಒಮ್ಮೆ ಬಿಟ್ಟು ಹೋದರೆ ಅದು ಹೋದಂತೆಯೇ 
ಸರಿ. ಕುರ್‌ಆನ್‌ನಲ್ಲಾಗಲೀ ಹದೀಸ್‌ಗಳಲ್ಲಾ ಗಲೀ دب2‎ ನಮಾರ್‌ನ ಪ್ರಸ್ತಾ ಪವೇ 
ಇಲ್ಲ. ಇದು ಸರಿಯೇ? 


೦ ಅರಬ್‌ ರಾಷ್ಟ್ರಗಳ ಈ ಯುವಕರು ಧರ್ಮದ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು 
ಇಂದಿಲ್ಲ. ಮಾತ್ರವಲ್ಲ ಕರ್ಮಶಾಸ್ತ್ರ ಪಂಡಿತರ ಪೈಕಿ ಯಾರನ್ನು ಅನುಸರಿಸಲಿಕ್ಕೂ ಅವರು 
نا‎ ಎಂಬುದು ವಿಷಾದದ ಸಂಗತಿ. ಆದ್ದರಿಂದಲೇ ಅವರ ಚಿತ್ರ ವಿಚಿತ್ರ ಸಂಶೋಧನೆಗಳು 
ಕನಿತ್ಮ ಕೇಳಿ ಬರುತ್ತಿದೆ. ಪ್ರಯಾಣಿಕನ ವಿಷಯದಲ್ಲಿ ಇಮಾಮ್‌ ಶಾಫಿಕ, ಇಮಾಮ್‌ 
ಕ್ಮದ್‌ ಮತ್ತು ಒಂದು ವರದಿಯ ಪ್ರಕಾರ ಇಮಾಮ್‌ ಮಾಲಿಕ್‌(ರು) ಅವರ 
ಸಿಮತವೇನೆಂದರೆ ಒಬ್ಬನು ಯಾವುದಾದರೊಂದು ಊರಿನಲ್ಲಿ -ನಾಲ್ಕು ದಿನಗಳು ಅಥವಾ 
ಸಕ್ಕಿಂತ ಹೆಚ್ಚು ಸಮಯ ನಿಲ್ಲುವ ಉದ್ದೇಶ ಹೊಂದಿದ್ದರೆ ಅವನು ಕಸ್ಟ್‌ ಮಾಡುವಂತಿಲ್ಲ. 
ರ್ತಿ ನಮಾರು್‌ ಮಾಡಬೇಕು. ಹ. ಇಬ್ದು ಅಬ್ಬಾಸ್‌(ರ) ಮತ್ತು 1 ಅಲೀ(ರ) ಅವರ 


108 'ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅಭಿಮತವೇನೆಂದರೆ ಹತ್ತು ದಿನ ಅಥವಾ ಅದಕ್ಕಿಂತ ಹೆಚ್ಚು ತಂಗುವ ಉದ್ದೇಶವಿರುವವ 
ಪ್ರಯಾಣಿಕನೆಂದು ಪರಿಗಣಿಸಲ್ಪಡುವುದಿಲ್ಲ. ಇಮಾಮ್‌ ಔರಾಈ ಇದಕ್ಕೆ 12 ದಿನಗ 
ಮತ್ತು ಇಮಾಮ್‌ ಅಬೂ ಹನೀಫಾ(ರ) ಅವರು 15 ದಿನಗಳ ಮಿತಿಯನ್ನು ನಿಗದಿಪಡಿಸಿದ್ದಾ 
ತನ್ನ ಊರಿಂದ ಹೊರಗೆ ಹೋಗಿ ಬೇರೆ ಊರಿನಲ್ಲಿ ತಿಂಗಳುಗಟ್ಟಲೆ ಮತ್ತು ವರ್ಷಗಟ್ಟ 
ತಂಗಿರುವವನು ಕೂಡಾ ಪ್ರಯಾಣಿಕನಾಗಿಯೇ ಪರಿಗಣಿಸಲ್ಪಡುವನು ಮತ್ತು ನಮಾರು 
.رہ‎ ಮಾಡುತ್ತಿರುವನು ಎಂದು ಇಸ್ಲಾಮೊ ಪೆಂಡಿತರ ಪೈಕಿ ಯಾರೂ ಅಭಿಪ್ರಾ 
ಪಟ್ಟಿಲ್ಲ. ಒಂದು ವೇಳೆ ಒಬ್ಬನು ಒಂದು ಊರಿನಲ್ಲಿ ತಾತ್ಕಾಲಿಕವಾಗಿ ತಂಗಿದ್ದು ಯಾ 
ಕ್ಲಣದಲ್ಲಾದರೂ ಅಲ್ಲಿಂದ ಹೊರಟು ಹೋಗುವ ಸಾಧ್ಯತೆ ಇದ್ದರೆ ಮತ್ತು ಅವನಿಗೆ ಅಃ 
ತಂಗುವ ಉದ್ದೇಶವಿಲ್ಲದಿದ್ದರೆ ಅವನು ಅಲ್ಲಿ ತಿಂಗಳುಗಟ್ಟಲೆ ವಾಸಿಸಿದರೂ ಪ್ರಯಾಣಿಕನ 
رہہ‎ ಮಾಡಬಹುದೆಂದು ಕರ್ಮಶಾಸ್ತ್ರ ವಿದ್ವಾಂಸರು ಹೇಳುತ್ತಾರೆ. ಇದೇ ಕಾರಣದಿಂ 
ಪ್ರವಾದಿ(ಸ) ತಬೂಕ್‌ನಲ್ಲಿ 15 ದಿನಗಳ ಮತ್ತು ಮಕ್ಕಾ ವಿಜಯದ ಸಂದರ್ಭದಲ್ಲಿ : 
ದಿನಗಳ ಕಾಲ ಕಸ್ಟ್‌ ಮಾಡಿದ್ದರು. (ಮುಸ್ನದ್‌ ಅಹ್ಮದ್‌, ಅಬೂ ದಾವೂದ್‌) × 
ಕಾರಣದಿಂದಲೇ ಸಹಾಬಿಗಳೆ ಸೇನೆಯು ಆರುರ್‌ಬೈಜಾನ್‌ನಲ್ಲಿ ಎರಡು ತಿಂಗಳ ತನ 
ಕಸ್ಟ್‌ ಮಾಡಿತ್ತು. (ಮುಸ್ಸದ್ಸ್‌ ಅಹ್ಮದ 

ಇವರು ನಮಾರುಖ್‌ನ ಕರವನ್ನು ಒಪ್ಪುವುದಿಲ್ಲವೆಂಬುದೂ ಅಶ್ನರ್ಯಕರ ಸಂಗ. 
ಇದು ಅನೇಕ ಹದೀಸ್‌ಗಳಿಂದ ವ್ಯಕ್ತವಾಗಿರುವ ಒಂದು ವಿಷಯವಾಗಿದೆ. ಇಸ್ಲಾಮ್‌ನ ಎ 
ಕರ್ಮಶಾಸ್ತ್ರ ಪಂಡಿತರ ಮಧ್ಯೆ ಈ ಬಗ್ಗೆ ಒಮ್ಮತಾಭಿಪ್ರಾಯವಿದೆ. ಇಡೀ ಇಸ್ಲಾವಿ 
ಇತಿಹಾಸದಲ್ಲಿ ಕರ್ಮಶಾಸ್ತ್ರ ವಿದ್ವಾಂಸರ ಪೈಕಿ ಒಬ್ಬನಾದರೂ ಉಪವಾಸ ವ್ರತಕ್ಕೆ ಮಾ: 
ಕರಾ ಇರುವುದು ನಮಾರ್‌ಗೆ ಇಲ್ಲ ಎಂದು ಪ್ರತಿಪಾದಿಸಿಲ್ಲ. ಬುಖಾರಿ, ಮುಸ್ಲಿಮ 
ಅಬೂ ದಾವೂದ್‌, ನಸಾಈ, ಇಬ್ದು ಮಾಜ ತಿರ್ಮಿದಿ ಮತ್ತು ಮುಸ್ನದ್‌ ಅಹ್ಮದ 
ಎಂಬ ಹದೀಸ್‌ ಗ್ರಂಥಗಳಲ್ಲಿ ಹ. ಅನಸ್‌(ರ), ಹ. ಅಬೂ ಹುರೈರಾ(ರ) ಮತ್ತು ಕ 
ಅಬೂ ಕತಾದಃ ಅನ್ಸಾರಿ(ರ) ಅವರಿಂದ ವರದಿಯಾಗಿರುವ ಹದೀಸ್‌ಗಳ ಪ್ರಕಾರ ಒಃ 
ವ್ಯಕ್ತಿಯು ಒಂದು ನಮಾರುನ್ನು ಮರೆತರೆ ಅಥವಾ ಅವನು ನಿದ್ರೆ ಹೋಗಿದ್ದು ನಮಾರು್‌ 
ವೇಳೆಯು ಕಳೆದು ಹೋಗಿದ್ದರೆ ಅವನಿಗೆ ನೆನಪಾದಾಗ ಅಥವಾ ಅವನು ಎಚ್ಚರಗೊಂಡಾ 
ಬಿಟ್ಟು ಹೋದ ನಮಾರ್ಗುನ್ನು ನಿರ್ವಹಿಸಬೇಕು ಎಂದು ಪ್ರವಾದಿ(ಸ) ಹೇಳಿರುವರು. 


ಇದು ಪ್ರವಾದಿವರ್ಯರ(ಸ) ಮೌಖಕ ಆಜ್ಞೆಯಾಗಿದೆ. ಅವರ ಕ್ರಿಯೆಯ ಬಃ 
ಹೇಳುವುದಾದರೆ ಪ್ರವಾದಿ(ಸ) ಮತ್ತು ಸಹಾಬಿಗಳು ಬಿಟ್ಟು ಹೋದ ನಮಾರ್‌ಗಳನ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 109 


ರ್ವಹಿಸಿದ ಬಗ್ಗೆ ಅಬೂ ಸಈದ್‌ ಕುದ್ರೀ, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಇಮ್ರಾನ್‌ ಬಿನ್‌ 
'ಪ್ಪೀನ್‌(ರ) ಅವರಿಂದ ಅನೇಕ ವರದಿಗಳು ಮುಸ್ನದ್‌ ಅಹ್ಮದ್‌, ಬುಖಾರಿ, ಮುಸ್ಲಿಮ್‌ 
ರತ್ತು ನಸಾಈಯಲ್ಲಿ ಉಲ್ಲೇಖಗೊಂಡಿವೆ. ಒಂದು ಪ್ರಯಾಣದ ವೇಳೆ ರಾತ್ರಿಯಿಡೀ ನಡೆದ 
'ಳಿಕ ಯಾತ್ರಾತಂಡವು ಒಂದೆಡೆ ಬಿಡಾರ ಹೂಡಿತು. ಅಗಲೇ ಎಲ್ಲರಿಗೂ ನಿದ್ರೆ ಆವರಿಸಿತು. 
£ರ್ಯ ಉದಿಸಿ ಬಿಸಿಯೇರಿದಾಗ ಜನರು ಎಚ್ಚೆರಗೊಂಡರು. ಪ್ರವಾದಿ(ಸ) ಕೂಡಲೇ 
'ದಾನ್‌ ಹೇಳುವಂತೆ ಆದೇಶಿಸಿದರು. ಜಮಾಲತ್‌ ಸಹಿತ ಫಜ್ಟ್‌ ನಮಾರು್‌ ನಿರ್ವಹಿಸಿದರು. 
೦ದಕ್‌ ಯುದ್ಧದ ವೇಳೆ ಒಂದು ದಿನ ಅಸರ್‌ ನಮಾರು್‌ ಕರಾ ಆಯಿತು. ಮಗ್ರಿಬ್‌ನ 
ಮಯದಲ್ಲಿ ಪ್ರವಾದಿ(ಸ) ಅದನ್ನು ನಿರ್ವಹಿಸಿದರು. ಅದೇ ಯುದ್ಧದ ವೇಳೆ ಒಂದು ದಿನ 
ಖುಹರ್‌, ಅಸರ್‌ ಮತ್ತು ಮಗ್ರಿಬ್‌ನ ನಮಾರ್‌ಗಳು ಕರಾ ಆದುವು. ಇಶಾದ ವೇಳೆ 
;ರಂಭವಾಗುವ ಸಮಯದಲ್ಲಿಯೇ ಈ ಮೂರೂ ನಮಾರ್‌ಗಳನ್ನು ನಿರ್ವಹಿಸಲಾಯಿತು. 

ಈ ವಿವರಣೆಯ ನಂತರ ಬಿಟ್ಟು ಹೋದ ನಮಾರುಖ್‌ನ ಕರಾ 


ರ್ವಹಿಸಬೇಕಾಗಿಲ್ಲವೆಂದು ಹೇಳುವ ಅವಕಾಶ ಯಾರಿಗಾದರೂ. ಇದೆಯೇ? 
(ತರ್ಜುಮಾನುಲ್‌ ಕುರ್‌ಆನ್‌ ಜುಲ್ಕೆ 1966) 


ಬಿದ್‌ಅತ್‌ ಎಂದರೇನು? 


ಅ ಬಿದ್‌ಅತ್‌ನಲ್ಲಿ ಹಸನ: ಮತ್ತು بت ینم‎ ಎಂಬ ಎರಡು ವಿಧಗಳಿವೆಯೇ? ಕೆಲವರ, 
ಹ. ಉಮರ್‌ ಫಾರೂಕ್‌(ದ್ರ ಅವರ ಒಂದು ವಚನದ ಆಧಾರದಲ್ಲಿ ಬಿದ್‌ಅತ್‌ನಲ್ಲಿ 
ಹಸನಳ(ಉತ್ತಮ) ಎಂಬುದೂ ಇದೆ ಎಂದು ಸಮರ್ಥಿಸುತ್ತಾರೆ. ಹದೀಸ್‌ನಲ್ಲಿ ಯಾ 
ರೀತಿಯ ಬಿದ್‌ಆತ್‌ಗಳನ್ನು ರುಲಾಲತ್‌(ಪಥಭ್ರಷ್ಟಶೆ ಎನ್ನಲಾಗಿದೆ? 


೦ ಶರೀಲಅತ್‌ನ ಪಾರಿಭಾಷಿಕದಲ್ಲಿ ಯಾವುದನ್ನು “ಬಿದ್‌ಅತ್‌' ಎನ್ನುತ್ತಾರೋ 
ಅದರಲ್ಲಿ 'ಹಸನಃ' ಎಂಬ ವಿಧವಿಲ್ಲ. ಎಲ್ಲ 'ಬಿದ್‌ಅತ್‌'ಗಳೂ 'ಸಯ್ಕಿಅಳ ಮತ್ತು 
'ರುಲಾಲತ್‌' (ಕೆಡುಕು ಮತ್ತು ಪಥಭ್ರಷ್ಟತೆ) ಆಗಿವೆ. ಏಕೆಂದರೆ ಹದೀಸ್‌ನಲ್ಲಿ 'ಕುಲ್ಲು 
ಬಿದ್‌ಅತಿನ್‌ ರುಲಾಲತ್‌' ಎನ್ನಲಾಗಿದೆ. ಆದರೆ ಶಬ್ದ ಕೋಶಾರ್ಥದ ಪ್ರಕಾರ 'ಬಿದ್‌ಅತ್‌' 
ಉತ್ತಮವೂ ಆಗಬಹುದು ಕೆಟ್ಟದೂ ಆಗಬಹುದು. ಹ. ಉಮರ್‌ ಫಾರೂಕ್‌(ರ) 
ತರಾವೀಹ್‌ ಜಮಾಲತ್‌ನ ಕುರಿತು ಹೇಳಿರುವ "ನಿಲ್‌ಮತುಲ್‌ ಬಿದ್‌ಅತು ಹಾದಿಹೀ" 
ಎಂಬ ಮಾತಿನಲ್ಲಿ 'ಬಿದ್‌ಅತ್‌' ಎಂದಿರುವುದು ಶರೀಅತ್‌ ಪಾರಿಭಾಷಿಕವಾದ 'ಬಿದ್‌ಅತ್‌" 
ಅಲ್ಲ. ಅದು ಶಬ್ದ ಕೋಶಾರ್ಥದ 'ಬಿದ್‌ಅತ್‌' ಆಗಿರಲು ಮಾತ್ರ ಸಾಧ್ಯ. ಆದ್ದರಿಂದ 
ಆ ಮಾತಿನ ಆಧಾರದಲ್ಲಿ 'ಹಸನ? ಎಂಬ ಒಂದು 'ಬಿದ್‌ಅತ್‌' ಇದೆ ಎನ್ನುವಂತಿಲ್ಲ. 

ಈ ವಿಷಯವನ್ನು ಚೆನ್ನಾಗಿ ತಿಳಿಯಲಿಕ್ಕೆ ಮೊದಲು 'ಬಿದ್‌ಅತ್‌'ಗೆ ಶರೀಅತ್‌ನಲ್ಲಿ 
ಇರುವ ತಾತ್ಸರ್ಯವೇನೆಂಬುದನ್ನು ತಿಳಿದು ಕೊಳ್ಳಬೇಕು. ಅನಂತರ ತೆರಾವೀಹ್‌ ಜಮಾಲತ್‌ 
ಸಹಿತ ನಿರ್ವಹಿಸುವ ಕ್ರಮವನ್ನು ಜಾರಿಗೊಳಿಸಿರುವುದು ಆ ತಾತ್ಸರ್ಯದ ಪ್ರಕಾರ 
'ಬಿದ್‌ಅತ್‌'ನ ಅರ್ಥ ವ್ಯಾಪ್ತಿಯಲ್ಲಿ ಬರುತ್ತದೆಯೇ ಎಂಬುದನ್ನು ಪರಿಶೀಲಿಸಬೇಕು. 

ಅರಬೀ ಭಾಷೆಯಲ್ಲಿ 'ಬಿದ್‌ಅತ್‌' ಎಂಬ ಪದವನ್ನು ಇತರ ಭಾಷೆಗಳ(ಕನ್ನಡ) 
'ನವೀನತೆ' ಎಂಬ ಪದದ ಅರ್ಥದಲ್ಲೇ ಬಳಸಲಾಗುತ್ತದೆ. ಅಂದರೆ ಹಿಂದೆ ಆಗದಿರುವ 
ಅಥವಾ ಯಾವುದೇ ಉದಾಹರಣೆ ಇಲ್ಲದಿರುವ ಒಂದು ಹೊಸ ವಿಷಯ. ಆದರೆ 
ಶರೀಅತ್‌ನಲ್ಲಿ ಈ ಪದವನ್ನು ಅಷ್ಟು ವಿಶಾಲ ಅರ್ಥದಲ್ಲಿ ಬಳಸಲಾಗುವುದಿಲ್ಲ. ಈ 
ಅರ್ಥದಲ್ಲಿ ಎಲ್ಲ ಹೊಸ ವಸ್ತು, ಕಾರ್ಯ ಅಥವಾ ವಿಧಾನವನ್ನು ಪಥಭ್ರಷ್ಟತೆ ಎನ್ನಲಾಗಿಲ್ಲ. 
ಶರೀಲಅತ್‌ನ ಪಾರಿಭಾಷಿಕದಲ್ಲಿ 'ಬಿದ್‌ಅತ್‌'ನ ತಾತ್ಸರ್ಯವೇನೆಂದರೆ ಯಾವ ವಿಷಯ 
ಮತ್ತು ಸಮಸ್ಯೆಗಳನ್ನು ಇಸ್ಲಾಮ್‌ ಧರ್ಮವು ತನ್ನ ವ್ಯಾಪ್ತಿಯಲ್ಲಿ ತೆಗೆದು ಕೊಂಡಿದೆಯೋ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 111 


೨ವುಗಳಲ್ಲಿ ಧರ್ಮದ ಮೂಲ(ಕುರ್‌ಆನ್‌, ಹದೀಸ್‌, ಇಜ್ಮಾಲ್‌ ಮತ್ತು ಕಿಯಾಸ್‌)ಗಳಲ್ಲಿ 
ಸಾವುದೇ ಆಧಾರ ಪ್ರಮಾಣವಿಲ್ಲದಂತಹ ದೃಷ್ಟಿಕೋನ ಅಥವಾ ಕಾರ್ಯವಿಧಾನವನ್ನು 
೨ನುಸರಿಸುವುದು. ಈ ವಿವರಣೆಯ ಪ್ರಕಾರ ಯಾವ ವಿಷಯ ಅಥವಾ ಸಮಸ್ಯೆಯಲ್ಲಿ 
ಸರ್ಮವು ಸಕಾರಾತ್ಮಕ ಅಥವಾ ನಕಾರಾತ್ಮಕವಾದ ಯಾವುದೇ ಮಾರ್ಗದರ್ಶನ 
ೀಡುವುದಿಲ್ಲವೋ, ಯಾವ ವಿಷಯ ಅಥವಾ ಸಮಸ್ಯೆಗಳ ಕುರಿತು ಪ್ರವಾದಿ(ಸ) "ನಿಮ್ಮ 
ರೌಕಿಕ ವ್ಯವಹಾರವನ್ನು ನೀವೇ ಚೆನ್ನಾಗಿ ಬಲ್ಲಿರಿ" ಎಂದು ಹೇಳಿರುವರೋ ಅವುಗಳಲ್ಲಿ 
ಏನ್ನತ್‌ ಮತ್ತು ಬಿದ್‌ಅತ್‌ನ ಚರ್ಚೆಗೆ ಆಸ್ಪದವೇ ಇರುವುದಿಲ್ಲ. ಒಂದು ವಿಷಯವು 
ನಿದ್‌ಅತ್‌ ಆಗಿದೆಯೋ ಇಲ್ಲವೋ ಎಂಬ ಪ್ರಶ್ನೆ ಏಳುವುದು ಧರ್ಮವು ಮಾರ್ಗದರ್ಶನ 
ಖಾಡಿರುವ ವಿಷಯಗಳಲ್ಲಿ ಮಾತ್ರ. ವಿಶ್ವಾಸ-ಶ್ರದ್ಧೆಗಳು, ವಿಚಾರ-ಸಿದ್ದಾಂತಗಳು, ಆರಾಧನೆಗಳು, 
ೀತಿ-ನೆಡವಳಿಕೆಗಳು, ' ಧಾರ್ಮಿಕ ಆಚಾರಗಳು, ಸಾಮಾಜಿಕ, ಸಾಂಸ್ಕೃತಿಕ ರಾಜಕೀಯ, 
ಅರ್ಥಿಕ ಮತ್ತು ಸಾಮಾನ್ಯವಾಗಿ ಲೌಕಿಕ ವ್ಯವಹಾರಗಳೆಂದು ಪರಿಗಣಿಸಲ್ಪಡುವ ಯಾವುದೇ 
ವಿಷಯದಲ್ಲಿ ಅಲ್ಲಾಹನು ಮತ್ತು ಆತನ ಪ್ರವಾದಿ(ಸ) ಯಾವುದಾದರೂ ಆಜ್ಞೆ ನೀಡಿದ್ದರೆ 
೨ಥವಾ ಮಾರ್ಗದರ್ಶನ ಮಾಡಿದ್ದರೆ ಮಾತ್ರ ಅಲ್ಲಿ 'ಬಿದ್‌ಅತ್‌'ನ ಪ್ರಶ್ನೆ ಏಳುತ್ತದೆ. ಈ 
ವಿಷಯದ ಬಗ್ಗೆ ಅಲ್ಲಾಹನ ಗ್ರಂಥ, ಪ್ರವಾದಿ(ಸ) ಅವರ ಶಿಕ್ಷಣ ಮತ್ತು ಮಾರ್ಗದರ್ಶೆನದಿಂದ 
ಯಾವುದಾದರೂ ಉಲ್ಲೇಖವಿಲ್ಲದೆ ಅಥವಾ ಈ ಮೂಲ ಆಧಾರಗಳಿಂದ ಯಾವುದಾದರೂ 
ಸಮರ್ಥನೆಯಿಲ್ಲದೆ ಒ೦ದು ಆಚಾರವನ್ನು ಜಾರಿಗೆ ತಂದರೆ ಅದು "ಬಿಬ್‌ಅತ್‌' ಎನಿಸುತ್ತದೆ. 
ಅದು ಕುರ್‌ಆನ್‌ ಮತ್ತು ಹದೀಸ್‌ನ ಶಿಕ್ಷಣಕ್ಕೆ ವಿರುದ್ಧವಾಗಿದ್ದರೆ ಬಿದ್‌ಅತ್‌ ಆಗುವುದು 
ಮಾತ್ರವಲ್ಲ ಫಿಸ್ಕ್‌ (ದುರಾಚಾರ) ಮತ್ತು ಮಲಸಿಯ್ಯತ್‌ (ಅಪರಾಧ) ಕೂಡಾ ಆಗುವುದು. 

ಶರೀಅತ್‌ನಲ್ಲಿ 'ಬಿದ್‌ಅತ್‌'ಗೆ ಇರುವ ತಾತ್ಪರ್ಯವನ್ನು ವಿವರಿಸಿದ ಬಳಿಕ ಈ 
ಅರ್ಥದಲ್ಲಿ ಯಾವ ವಿಷಯವು 'ಬಿದ್‌ಅತ್‌' ಆಗಿರುವುದೋ ಅದು ಹಸನಃ(ಉತ್ತಮ) 
ಆಗಿರಬಹುದೆಂಬ ಕಲ್ಪನೆಯನ್ನೂ ಮಾಡಲು ಸಾಧ್ಯವಿಲ್ಲ. ಅದು ಸಯ್ಕಿಆಃ(ಕೆಡುಕು) ಮಾತ್ರ. 
ಆಗಿರುವುದು ಸಾಧ್ಯ. ಏಕೆಂದರೆ ಧರ್ಮವೆಂಬುದು ಅಲ್ಲಾಹ್‌ ಮತ್ತು ಆತನ ಪ್ರವಾದಿಯವರ .. 
ಶಿಕ್ಷಣ ಮತ್ತು ಮಾರ್ಗದರ್ಶನದ ಮೇಲೆ ಆಧಾರಿತವಾದ, ಜೀವನ ವ್ಯವಸ್ಥೆಯಾಗಿದೆ. ಈ 
ಶಿಕ್ಷಣ ಮತ್ತು ಮಾರ್ಗದರ್ಶನಕ್ಕೆ ಅನುಗುಣವಾಗಿರದ ಯಾವುದೇ ವಿಷಯವನ್ನು ಅದರಲ್ಲಿ 
ಸೇರಿಸುವುದು ಸಾಧ್ಯನೇ ಇಲ್ಲ. ಅಂತಹ ವಿಷಯ ಅದರಲ್ಲಿ ಸೇರಿಕೊಂಡಾಗ ಆ ಧರ್ಮದ 
ಪ್ರವೃತ್ತಿ ಮತ್ತು ಸಂಯೋಜನೆಯನ್ನೇ ಕೆಡಿಸಿ ಬಿಡುವುದು. ಹಾಗಿರುವಾಗ ಕೆಡಿಸುವಂತಹ 
ಯಾವುದಾದರೂ ವಸ್ತು ಹಸನಃ(ಉತ್ತಮ) ಆಗುವುದಾದರೂ ಹೇಗೆ? 

ಯಾವುದನ್ನು ಹೆ. ಉಮರ್‌(ರ) ಅವರು ಉತ್ತಮ 'ಬಿದ್‌ಅತ್‌' ಎಂದಿರುವರೋ 
ಅದು ಶರೀಲತ್‌ನ ಪಾರಿಭಾಷಿಕದಲ್ಲಿ 'ಬಿದ್‌ಅತ್‌'ಗೆ ಇರುವ ಅರ್ಥವ್ಯಾಪ್ತಿಯಲ್ಲಿ ಬರುತ್ತದೆಯೇ 
ಎಂಬುದನ್ನು ನೋಡಿರಿ. 


112  ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ರಮರುಾನ್‌ನಲ್ಲಿ ಇಶಾ ನಮಾರ್‌ನ ನಂತರ ತರಾವೀಹ್‌ ಎಂದು ಕರೆಯಲ್ಪಡು 
'ಕಿಯಾಮುಲ್ಸೈಲ್‌'ಗೆ ಸಂಬಂಧಿಸಿ ಹೇಳುವುದಾದರೆ ಅದು ಧರ್ಮಸಮ್ಮತ ಮಾತ್ರವಃ 
ಅಪೇಕ್ಷಣೀಯವೂ ಸುನ್ನತೂ ಆಗಿದೆ. ಪ್ರವಾದಿ(ಸ) ಅದಕ್ಕೆ ಪ್ರೇರೇಪಿಸಿರುವರು. ಅದ 
ಇತರ ದಿನಗಳ ಕಿಯಾಮುಲ್ಲೈಲ್‌ಗಿಂತ ಹೆಚ್ಚಿನ ಪ್ರಾಮುಖ್ಯ ನೀಡಿರುವರು. ಸ್ವಃ 
ಪ್ರವಾದಿವರ್ಯರು(ಸ) ಅದನ್ನು ಆಚರಿಸಿರುವರು. ಅದನ್ನು ಜಮಾಅತ್‌ ಸಹಿತ ನಿರ್ವಹಿಸು 
ಬಗ್ಗೆ ಹೇಳುವುದಾದರೆ ಅದು ಕೂಡ ಪ್ರವಾದಿ(ಸ) ಅವರ ಕಾಲದಲ್ಲಿ ಅವರ ತಿಳಿವಳಿಕೆಯಲ್ಲಿದ್ದ 
ಕಾರ್ಯರೂಪಕ್ಕೆ ಬಂದಿದೆ. ಪ್ರವಾದಿ(ಸ) ಅದಕ್ಕೆ ಅನುಮತಿ ನೀಡಿದ್ದರು. ಮಸ್ಲಿದುನ್ನಬವಿಯೇ 
ರಮರಾನ್‌ನ ರಾತ್ರಿಗಳಲ್ಲಿ ಅನೇಕ ಜನರು ನಮಾರು್‌ ಮಾಡುತ್ತಿದ್ದರು. ಯಾರಿಗೆ ಎಷ 
ಕುರ್‌ಆನ್‌ ಕಂಠಪಾಠವಿತ್ತೋ ಅವರು ಅಷ್ಟನ್ನೇ ಪಠಿಸುತ್ತಿದ್ದರು. ಒಬ್ಬರ ಹಿಂದೆ ಒಬ್ಬರ. 
ಇನ್ನೊಬ್ಬರ ಹಿಂದೆ ಐವರು, ಮತ್ತೊಬ್ಬರ ಹಿಂದೆ ಏಳು ಮಂದಿ ಹೀಗೆ ವಿಭ 
ಸಂಖ್ಯೆಯಲ್ಲಿ ಮುಕ್ತದೀ(ಅನುಯಾಯಿ)ಗಳು ನಿಂತು ನಮಾರು್‌ ಮಾಡುತ್ತಿದ್ದರು ಎಂಜ 
ಮುಸ್ನದ್‌ ಅಹ್ಮದ್‌ ಎಂಬ ಹದೀಸ್‌ ಗ್ರಂಥದಲ್ಲಿ ಹ. ಆಯಿಶಾ(ರ) ಅವರು ವರಃ 
ಮಾಡಿರುವರು. ಇನ್ನು ಎಲ್ಲರನ್ನೂ ಒಬ್ಬ ಇಮಾಮರ ಹಿಂದೆ ಒಟ್ಟುಗೂಡಿಸಿ ಜಮಾಲಅತ 
ಸಹಿತ. ತರಾವೀಹ್‌ ನಮಾರು್‌ ಮಾಡುವ ಕುರಿತು ಹೇಳುವುದಾದರೆ ಅದನ್ನು ಕೂಡ 
ಪ್ರವಾದಿ(ಸ) ಅನೇಕ ಸಲ ಆಚರಿಸಿ ತೋರಿಸಿದ್ದಾರೆ. ತಿರ್ಮಿದಿ, ಅಬೂ ದಾವೂದ್‌ ಮತು 
ಇತರ ಹದೀಸ್‌ ಗ್ರಂಥಗಳಲ್ಲಿ ಹ. ಅಬೂದರ್‌(ರ) ಅವರು ಒಂದು ರಮರುಖಾನ್‌ಃ 
ಕಥೆಯನ್ನು ಹೀಗೆ ವಿವರಿಸುತ್ತಾರೆ. "ತಿಂಗಳು ಮುಗಿಯಲು ಏಳು ದಿನಗಳು ಉಳಿದಿದ್ದುವು 
ರಾತ್ರಿ ವೇಳೆ ಪ್ರವಾದಿ(ಸ) ನಮಗೆ ನಮಾರು್‌ ಮಾಡಿಸಿದರು. ಅದರಲ್ಲೇ ಮೂರನೆಯ 
ಒಂದು ರಾತ್ರಿ ಕಳೆದು ಹೋಯಿತು. ಅನಂತರ ಒಂದು ದಿನ ಬಿಟ್ಟು ಒಂದು ದಿನ ಸಹರಿಯ 
ಸಮಯದ ತನಕ ನಮಾರು್‌ ಮಾಡಿಸುತ್ತಿದ್ದರು." 


ಬುಖಾರಿ ಮತ್ತು ಮುಸ್ಲಿಮ್‌ ಹದೀಸ್‌ ಗ್ರಂಥಗಳಲ್ಲಿ ಹ. ಆಯಿಶಾ(ರ) ಇನ್ನೊಂದ. 
ರಮರುಾನ್‌ ತಿಂಗಳ رھ‎ ೦ತವನ್ನು ವಿವರಿಸಿರುತ್ತಾರೆ. ಪ್ರವಾದಿ(ಸ) ಎರಡು ಅಥವ: 
ಮೂರು ದಿವಸ ನಿರಂತರ ತರಾವೀಹ್‌ ನಮಾರ್‌ ಮಾಡಿಸಿದರು. ಅನಂತರ ಮೂರನೆಯ 
ಅಥವಾ ನಾಲ್ಕನೆಯ ದಿನ ಜನರು ಸೇರಿದಾಗ ಪ್ರವಾದಿ(ಸ) ಮನೆಯಿಂದ ಹೊರ ಬರಲೆ 
ಇಲ್ಲ. ಅನಂತರ, ಹೊರ ಬಾರದಿರಲು ಕಾರಣ 'ಅದು ಕಡ್ಡಾಯವೆಂದು ಸಾರಲ್ಪಡದಿರ 
ಎಂದು ತಿಳಿಸಿದ್ದರು. 


ಇದರಿಂದ ತಿಳಿದು ಬರುವುದೇನೆಂದರೆ ಇದೆಲ್ಲವೂ ಸುನ್ನತ್‌ ಆಗಿತ್ತು. ಇನ್ನು ಈ 
ಪದ್ಧತಿಯನ್ನು ಶಾಶ್ವತವಾಗಿ ಜಾರಿಗೊಳಿಸಿದ ಹೆ. ಉಮರ್‌(ರ) ಅವರ ಕ್ರಮವನ್ನು ಮಾತ್ರ 


ಸೆಯದ್‌ ಮೌದೊದಿ ಉತ್ತರಿಸುತ್ತಾರೆ 113 


ಹೊಸ ವಿಷೆಯ ಎನ್ನಬಹುದಾಗಿದೆ. ಆದರೆ ಅದನ್ನು ಬಿದ್‌ಅತ್‌ ಎನ್ನಲಾಗದು. ಏಕೆಂದರೆ 
ಯಾವಾಗಲೂ ತರಾವೀಹ್‌ ನಮಾರುನ್ನು ಜಮಾಲತ್‌ ಸಹಿತ ನಿರ್ವಹಿಸದೆ ಇರಲು 
ಪ್ರವಾದಿ(ಸ) ನೀಡದ ಕಾರಣವು 'ಅದು ಜನರ ಮೇಲೆ ಕಡ್ಡಾಯವಾಗದಿರಲಿ' ಎಂಬುದಾಗಿತ್ತು. 
ಪ್ರವಾದಿ(ಸ) ಅವರ ಪ್ರಕಾರ ಈ ಪದ್ಧತಿಯು ಜಾರಿಗೆ ಬರುವುದು ಇತರ ಎಲ್ಲ ನೆಲೆಗಳಲ್ಲೂ 
ಅಷೇಕ್ಟಣೇಯವೇ ಆಗಿತ್ತು ಎಂಬುದನ್ನು ಈ ಕಾರಣವೇ ಸೂಚಿಸುತ್ತದೆ. ಪ್ರವಾದಿ(ಸ) 
ಅದನ್ನು ಜಾರಿಗೊಳಿಸಿದರೆ ಅದು ಕಡ್ಡಾಯವಾಗಿ ಬಿಡುವುದೋ ಎಂಬ ಭಯ ಅವರಿಗಿತ್ತು. 
ಇದುವೇ ಅದನ್ನು ಶಾಶ್ವತವಾಗಿ ಜಾರಿಗೊಳಿಸುವುದಕ್ಕೆ ಅಡ್ಡಿಯಾಗಿತ್ತು. ಪ್ರವಾದಿ(ಸ) ಅವರ 
ನಿಧನಾನಂತರ ಈ ಭಯಕ್ಕೆ ಆಸ್ಪದವೇ ಇಲ್ಲ. ಏಕೆಂದರೆ ಬೇರೆ ಯಾವ ವ್ಯಕ್ತಿಯ ಆಚಾರವ 
ಶರೀಲತ್‌ನಲ್ಲಿ ಒ೦ದು ವಿಷಯ ಕಡ್ಡಾಯವಾಗುವುದಕ್ಕೆ ಪ್ರರಾವೆಯಾಗುವುದಿಲ್ಲ. ಆದ್ದರಿಂದ 
ಪ್ರವಾದಿ(ಸ) ಅವರು ಒಡ್ಡಿದ ಈ ಕಾರಣದಲ್ಲಿದ್ದ ಇಂಗಿತವನ್ನು ಹ. ಉಮರ್‌(ರ) 
ಪೂರ್ತಿಗೊಳಿಸಿದರು. ಅರ್ಥಾತ್‌: ಈ ಪದ್ಧತಿ ಜಾರಿಯಾಗಬೇಕು. ಆದರೆ ಅದು ಕೇವಲ 
ಸುನ್ನತ್‌ ಆಗಿರಬೇಕೇ ಹೊರತು مجع‎ ಅಥವಾ ಕೆಡ್ಡಾಯವಾಗಬಾರದು. ಕೆಲವರಿಗೆ 
ಇದೊಂದು 'ಬಿದ್‌ಅತ್‌' ಆಗಲಾರದೇ ಎಂಬ ಸಂಶಯ ಉಂಟಾದಾಗ ಹ. ಉಮರ್‌(ರ) 
ಅವರು 'ಇದು ಉತ್ತಮ ಬಿದ್‌ಅತ್‌ ಆಗಿದೆ' ಎನ್ನುತ್ತಾ ಅದನ್ನು ನೀಗಿಸಿದರು. ಅರ್ಥಾತ್‌: 
ಇದು ಹೊಸ ವಿಷಯ ಹೌದು. ಆದರೆ ಶರೀಲತ್‌ನಲ್ಲಿ ಅಕ್ಲೇಪಾರ್ಹವಾಗುವಂತಹ ಹೊಸ 
ವಿಷಯವಲ್ಲ. ಆದ್ದರಿಂದಲೇ ಸಹಾಬಿಗಳೆಲ್ಲರೂ ಒಮ್ಮತದಿಂದ ಈ ಪದ್ಧತಿಯ ಜಾರಿಯನ್ನು 
ಅಂಗೀಕರಿಸಿದರು. ಅವರ ನಂತರ ಇಡೀ ಮುಸ್ಲಿಮ್‌ ಸಮುದಾಯ ಅದನ್ನು ಆಚರಿಸುತ್ತಾ 
ಬಂದಿದೆ. ಅನ್ಮ್ನಥಾ ಹ. ಉಮರ್‌(ರ) ಅವರು ಶರೀಅತ್‌ನಲ್ಲಿ ಬಿದ್‌ಅತ್‌ ಎಂದು 
ಪರಿಗಣಿಸಲ್ಪಡುವ ಒಂದು ಪದ್ಧತಿಯನ್ನು ಜಾರಿಗೊಳಿಸಿರುವರೆಂದೂ ಸಹಾಬಿಗಳ ಇಡೀ 
ಸಮುದಾಯವೇ ಅದನ್ನು ಕಣ್ಣು ಮುಚ್ಚಿ” ಅಂಗೀಕರಿಸಿತೆಂದೂ ಊಹಿಸುವುದು ಕೂಡಾ 
ಅಸಾಧ್ಯ. ' (ತರ್ಜುಮಾನುಲ್‌ ಕುರ್‌ಆನ್‌ : ಅಕ್ಟೋಬರ್‌, ನವೆಂಬರ್‌ 1957) 


© 


“ತವಸ್ಸುಲ್‌” 


ಅ ಮರಗಳಲ್ಲಿ 'ಬಿಜಾಹಿ ಪುಲಾನಿನ್‌' ಮತ್ತು 'ಬಿಹುರ್ಮತಿ ಪುಲಾನಿನ್‌ ಎಂದ 
ಸೇರಿಸುವುದರ ಧಾರ್ಮಿಕ ವಿಧಿಯೇನು? ಪ್ರವಾದಿಚರ್ಯೆ ಏನು ಹೇಳುತ್ತದೆ? ಸಹಾಬಿಗ; 
ನಡವಳಿಕೆ ಹೇಗಿತ್ತು? ಈ ರೀತಿ ದುಆ ಮಾಡುವುದು ಧಾರ್ಮಿಕವಾಗಿ ಆಕ್ಷೇಪಾರ್ಹವೇಣ 


೦ ದುಅದಲ್ಲಿ ಯಾರದಾದರೂ 'ಸ್ಥಾನಮಾನ' ಅಥವಾ 'ಗೌರವ'ದ ವಸೀ 
ನೀಡುವುದು ಅಲ್ಲಾಹನು ಮತ್ತು ಅವನ ಪ್ರವಾದಿ(ಸ) ನಮಗೆ ಕಲಿಸಿದ ಕ್ರಮವಲ್ಲ 
ಕುರ್‌ಆನ್‌ನಲ್ಲಿ ಇಂತಹ ಕಲ್ಪನೆಯೇ ನಮಗೆ ಸಿಗುವುದಿಲ್ಲ. ನನ್ನ ತಿಳಿವಳಿಕೆಯಂತೆ ಇದಕ್ಕೆ 
ಹದೀಸ್‌ನಲ್ಲಿಯೂ ಯಾವುದೇ ಆಧಾರವಿಲ್ಲ. ಯಾವ ಸಹಾಬಿಯೂ ಸ್ವಯಂ ಈ ರೀಃ 
ಪ್ರಾರ್ಥಿಸಿರುವುದಾಗಲಿ ಇತರರಿಗೆ ಅದನ್ನು ಕಲಿಸಿರುವುದಾಗಲಿ ನನಗೆ ತಿಳಿದಿಲ್ಲ. ಸರ್ವ 
ಲೋಕ ಪರಿಪಾಲಕನ ಮುಂದೆ ಪ್ರಾರ್ಥಿಸುವಾಗ ಅವನ ದಾಸರ ಪೈಕಿ ಯಾರದಾದರೂ 
'ವಸೀಲಾ' ನೀಡುವ ಅಥವಾ ಅವರ ಮೂಲಕ ನನ್ನ ಆಶೆಯನ್ನು ಈಡೇರಿಸು ಎಂದ 
ಪ್ರಾರ್ಥಿಸುವ ಈ ಕ್ರಮವನ್ನು ಮುಸ್ಲಿಮರು ಎಲ್ಲಿಂದ ಕಲ್ಪಿಸಿಕೊಂಡರು ಎಂದು ತಿಳಿಯದು 
ಈ ರೀತಿ ಮಾಡುವುದು ನಿಷಿದ್ಧವೆಂದು ನಾನು ಹೇಳುವುದಿಲ್ಲ. ನಾನು ಎರಡು ವಿಷಯಗಳನ್ನು 
ಮಾತ್ರ ಹೇಳುತ್ತೇವೆ. 

1, ಈ ರೀತಿ ಮಾಡುವುದು ಅಲ್ಲಾಹನು ನಮಗೆ ಕಲಿಸಿ ಕೊಟ್ಟ ಪ್ರಾರ್ಥನಾ ವಿಧಾನಕ್ಕೆ 
ಅನುಗುಣವಾಗಿಲ್ಲ. ಪ್ರವಾದಿ(ಸ) ತಮ್ಮ ಅನುಯಾಯಿಗಳಿಗೆ ನೇರವಾಗಿ ಕಲಿಸಿ ಕೊಟ್ಕ 
ಪ್ರಾರ್ಥನಾ ಕ್ರಮಕ್ಕೂ ಇದು ಅನುಗುಣವಾಗಿಲ್ಲ. ಆದ್ದರಿಂದ ಈ ಕ್ರಮವನ್ನು ಕೈ ಬಿಡುವುದೆ: 
ಉತ್ತಮ. ಏಕೆಂದರೆ ಪ್ರವಾದಿ ಮುಹಮ್ಮದ್‌(ಸ) ಮತ್ತು ಇತರೆಲ್ಲ ಪ್ರವಾದಿಗಳು ಬಂ೭ 
ಉದ್ದೇಶ ಅಲ್ಲಾಹನ ಮತ್ತು ಅವನ ಬಾಸರ ಮಧ್ಯೆ ಸಂಬಂಧದ ಸರಿಯಾದ ಕ್ರಮವನ್ನು 
ಕಲಿಸುವುದಕ್ಕಾಗಿತ್ತು. ಅವರು ಸ್ವಯಂ ಈ ಕ್ರಮವನ್ನು ಅನುಸರಿಸದಿರುವಾಗ ಮತ್ತು 
ಇತರರಿಗೆ ಅದನ್ನು ಕಲಿಸದಿರುವಾಗ ಯಾರು ಆ ಕ್ರಮವನ್ನು ಅನುಸರಿಸುತ್ತಾನೋ ಅವನ: 
ಅಧಿಕೃತ ಕ್ರಮವನ್ನು ಬಿಟ್ಟು ಅನಧಿಕೃತ ಕ್ರಮವನ್ನು ಅನುಸರಿಸಿದಂತಾಗುತ್ತದೆ. 

2. ನನಗೆ ಪ್ರಾರ್ಥನೆಯ ಈ ವಿಧಾನದಲ್ಲಿ ಅರೋಚಕತೆ ಅನುಭವವಾಗುತ್ತದೆ 
ಇತರರು ಅದರ ಅರ್ಥವನ್ನು ನಿರ್ಲಕ್ಷಿಸಿದುದರಿಂದ ಅರೋಚಕತೆ ಅನುಭವಿಸದೆ ಇರಬಹುದು 


ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 115 


ನು ಪ್ರಾರ್ಥನೆಯ ಈ ವಿಧಾನದ ಇಂಗಿತಗಳೆ ಕುರಿತು ಚಿಂತಿಸಿದಾಗ ನನ್ನ ಮುಂದೆ 
೦ದ ಚಿತ್ರವು ಈ ರೀತಿಯಿದೆ: ಒಬ್ಬ ದೊಡ್ಡ ದಾನಿಯಿದ್ದಾನೆ. ಅವನ ಮನೆಯ ಬಾಗಿಲು 
ಲ್ಲರ ಪಾಲಿಗೂ ಸಜಾ ತೆರೆದಿರುತ್ತದೆ. ಅವನ ಕರುಣೆ, ಅನುಗ್ರಹಗಳು ಸಾರ್ವತ್ರಿಕವಾಗಿವೆ. 
ಲ್ಲರ ಆಶೆಗಳೂ ಅಲ್ಲಿ ಈಡೇರುತ್ತವೆ. ಯಾರು ಬೇಕಾದರೂ ಅಲ್ಲಿ ಹೋಗಿ ಬೇಡಬಹುದು. 
ಗಾರ ಪಾಲಿಗೂ ಅವನ ಕೊಡುಗೆ ಸ್ಥಗಿತಗೊಳ್ಳುವುದಿಲ್ಲ. ಇಂತಹ ವ್ಯಕ್ತಿಯ ಬಳಿ ಒಬ್ಬನು 
ರುತ್ತಾನೆ. "ಒ ದಯಾಳು, ಕರುಣಾಮಯಿ! ನನಗೆ ಸಹಾಯ ಮಾಡು" ಎಂದು ಆತ 
'ೇಛುವುದಿಲ್ಲ. ಬದಲಾಗಿ "ನಿಮ್ಮ ಇಂತಿಂತಹ ಸ್ನೇಹಿತನಿಗಾಗಿ ನನ್ನ ಆಶೆಯನ್ನು ಪೂರೈಸಿರಿ” 
ڈوم‎ ಬೇಡುವ ಈ ಕ್ರಮದಲ್ಲಿ ಒಂದು ರೀತಿಯ ಅವಿಶ್ವಾಸ ಅಡಗಿದೆ. ಅವನು 
ನ್ನ ದಯೆ ಮತ್ತು ಕರುಣೆಯ ಗುಣದಿಂದಾಗಿ ನೀಡುವುದಲ್ಲ. ಬದಲಾಗೆ ತನ್ನೆ ಮಿತ್ರರು, 
€ಹಿತರು ಮತ್ತು ಆಪ್ತರಿಗಾಗಿ ಉಪಕಾರ ಮಾಡುತ್ತಾನೆ. ಅವರ ವಸೀಲಾ ನೀಡದೆ ಇದ್ದರೆ 
'ವನಿಂದ ಏನೂ ದೊರಕುವ ನಿರೀಕ್ಷೆಯಿಲ್ಲ. ಇನ್ನು 'ಬಿಜಾಹಿ ಪುಲಾನಿನ್‌' ಎಂದು ಹೇಳಿ 
್ರಾರ್ಥಿಸಿದರೆ ಅದು ಅವಿಶ್ವಾಸಕ್ಕಿಂತಲೂ ಹೆಚ್ಚಿನದ್ದಾಗಿರುತ್ತದೆ. ಅದರಿಂದ ನೀವು ಅವನ 
تہ‎ ಒತ್ತಡ ಹೇರಿದಂತಾಗುತ್ತದೆ. ನಾನು ಇಂತಿಂತಹ ಬೊಡ್ಡ ವ್ಯಕ್ತಿಯ: ಮೂಲಕ 
೦ದಿರುವೆನು. ಆದ್ದರಿಂದ ನನ್ನ ಅರ್ಜಿಯನ್ನು ಏನೂ ವರ್ಚಸ್ಸಿಲ್ಲದವನ ಅರ್ಜಿಯೆಂದು 
حم‎ ಬಿಡಬಾರದು. ಈ ದುಆದ ಧಾಟಿ ಇದು ಅಲ್ಲವೆಂದಾದರೆ ನನಗೆ ಅದನ್ನು ತಿಳಿಸಿ 
دہ‎ ನನ್ನ ಮನಸ್ಸಿನ ಅಳುಕು ದೂರವಾಗಿ ನಾನು ಸಂತೋಷ ಪಡುವೆ. ಒಂದು ವೇಳೆ 
॥ ಪ್ರಾರ್ಥನೆಯ ನೈಜ ಇಂಗಿತ ಇದುವೇ ಆಗಿದ್ದರೆ ಅಲ್ಲಾಹನ ಪರಿಪೂರ್ಣ ಗುಣಗಳ 
ಗ್ಗೆ ನಂಬಿಕೆಯುಳ್ಳಿವನು ಇಂತಹ ಪ್ರಾರ್ಥನಾ ವಿಧಾನವನ್ನು ಕೈಗೊಳ್ಳುವುದನ್ನು ಕಲ್ಲಿಸಲಿಕ್ಕೂ 
ಇಧ್ಯವಿಲ್ಲ. 

ಈ ಕಾರಣಗಳಿಗಾಗಿಯೇ ಕರ್ಮಶಾಸ್ತ್ರ ವಿದ್ವಾಂಸರು ಕೂಡಾ ಈ ರೀತಿಯ ಪ್ರಾರ್ಥನಾ 
;ಮವನ್ನು ಮಕ್ರೂಹ್‌ (ಅರೋಚಕ) ಎಂದು ಸಾರಿರುವರು. ಹನಫೀ ಕರ್ಮಶಾಸ್ತ್ರದ 
ರಿಪ್ರಸಿದ್ದ ಗ್ರಂಥ 'ಹಿದಾಯ'ದಲ್ಲಿ ಹೀಗಿದೆ: 

ಒಬ್ಬ ವ್ಯಕ್ತಿಯು ತನ್ನ ದುಆದಲ್ಲಿ 'ಬಿಹಕ್ಕಿ ಫುಲಾನಿನ್‌' ಅಥವಾ 'ಬಿಹಕ್ಕಿ ಅಂಬಿಯಾ 
$ ರುಸುಲ್‌' ಎನ್ನುವುದು ಮಕ್ರೊಹ್‌ ಆಗಿದೆ. ಏಕೆಂದರೆ ಸೃಷ್ಟಿಗಳ ಬಗ್ಗೆ ಅಲ್ಲಾಹನ ಮೇಲೆ 


ಹಾವ ಹಕ್ಕೂ ಇರುವುದಿಲ್ಲ. 
(ತರ್ಜುವೂನುಲ್‌ ಕುರ್‌ಆನ್‌ ಅಕ್ಟೋಬರ್‌-ನವೆ೦ಬರ್‌: 1957) 


قدمھےھہ 


ಅಲ್ಲಾಹನ ಮತ್ತು ಹೆತ್ತವರ ಹಕ್ಕುಗಳು 


ಆ ನಾನೊಂದು ತೀವ್ರ ಸಂಘರ್ಷವಲ್ಲಿದ್ದೇನೆ ತಮ್ಮ ಮಾರ್ಗದರ್ಶನವನ್ನು ಬಯಸುಶ್ತೇನೆ 
ನಾನು ಜಮಾಲತ್‌ನ ಓರ್ವ ಪೂರ್ಣಾವಧಿ ಕಾರ್ಯಕರ್ತ. ಆದ್ದರಿಂದ ನನ; 
ಮನೆಯಿಂದ ದೂರವಿರಬೇಕಾಗುತ್ತದೆ. ನನ್ನ ಹೆತ್ತವರು ನಾನು ಅವರ ಬಳಿಯಿದ್ದು 
ವ್ಯಾಪಾರ ಆರಂಭಿಸಬೇಕೆಂದು ಒತ್ತಾ ಯಿಸುತ್ತಿದ್ದಾರೆ ನೀನು ಹೆತ್ತವರ ಹಕ್ಕುಗಳನ್ನು 
ನಿರ್ಲಕ್ಷಿಸುತ್ತಿರುವಿ ಎಂದು ಅವರು ಆಗಾಗ ನನಗೆ ಪತ್ರ ಬರೆಯುತ್ತಿರುತ್ತಾರೆ ಈ 
ಬಗ್ಗೆ ನಾನು ಸದಾ ಕಳವಳದಲ್ಲಿರುತ್ತೇನೆ. ಒಂದೆಡೆ ನನಗೆ ತಂಬೆ.ತಾಯಿಗಳೆ ಹಕ್ಕುಗಳ 
ತೀವ್ರ ಪ್ರಜ್ಞೆ ಕಾಡುತ್ತದೆ. ಇನ್ನೊಂದೆಡೆ ಅಲ್ಲಾಹನ ಧರ್ಮದ ಸಂಸ್ಥಾಪನೆಯ 
ಉದ್ದೇಶಕ್ಕಾಗಿ ನಾನು ಜಮಾಲತ್‌ನ' ಕಾರ್ಯಕರ್ತನಾಗಿ ಮುಂದುವರಿಯುವುದು 
ಅಗತ್ಯವೆನಿಸುತ್ತದೆ. ಈ ಬಗ್ಗೆ ನಾನು ಯಾವುದೇ ಅತಿರೇಕದಿಂದ' ದೂರ 
ಉಳೆಯುವಂತಾಗಲು ತಮ್ಹ್ಮ ಸಲಹೆಗಳ ಅಗತ್ಯವಿದೆ. ವಿಚಾರಗಳ ಭಿನ್ನತೆಯ ಕಾರಣ 
ಮನೆಯಲ್ಲಿ ನನ್ನ ಜೀವನ ಬಹಳ ಕಷ್ಟಕರವಾಗಲಿದೆ ಎಂಬುದು ಕೂಡಾ ನನಗ 
ತಿಳಿದಿದೆ ಅದರೆ ಒಂದು ವೇಳೆ ಶರೀಅತ್‌ನ ಪ್ರಕಾರ ಅವರ್‌ ಬೇಡಿಕೆಯಖ ಅಂಗೀಕಾರ 
ಯೋಗ್ಯವಾಗಿದ್ದರೆ ನಾನು ಆ ಕಷ್ಟವನ್ನು ಸನಂತೋಷ ಸಹಿಸುವುದು ಒಳ್ಳೆಯದು. 
ನನ್ನ ತಂದೆಯವರು ನನ್ನ ಪ್ರತಿಯೊಂದು ಮಾತನ್ನು ಆಕ್ಷೇಟಿಸುತ್ತಾರೆ ನನ್ನ 


ಕಡೆಯಿಂದ تہ تہ‎ ನಮ್ರತೆಯ ಉತ್ತರವನ್ನು ಕೇಳಲಿಕ್ಟೂ ಅವರು ಸಿದ್ದವಾಗುವುದಿಲ್ಲ. 

೦ ಜಮಾಲತೆ ಇಸ್ಲಾಮೊ ಮತ್ತು ಅದರ ಉದ್ದೇಶದ್ದೊಂದಿಗೆ ಸಹಾನುಭೂತಿಯಿಲ್ಲದೆ 
ಇರುವ ಹೆತ್ತವರನ್ನು ಹೊಂದಿದ ಯುವಕರಿಗೆ ಹೆತ್ತವರ ಅನುಸರಣೆ ಮತ್ತು ಧರ್ಮದ 
ಸೇವೆಯ ಮಧ್ಯೆ ಸಮತೋಲನದ ಸಮಸ್ಯೆಯು ಕಳವಳಕಾರಿಯಾಗಿರುತ್ತದೆ. ಸಾಮಾನ್ಯವಾಗಿ 
ಮಗ ಸರಕಾರಿ ನೌಕರನಾಗಿದ್ದಾಗ ಅಥವಾ ಉತ್ತಮ ವ್ಯಾಪಾರದಲ್ಲಿ ತೊಡಗಿರುವಾಗ ಆತ 
ಸಹಸ್ರಾರು ಮೈಲಿ ದೂರವಿದ್ದರೂ ಹೆತ್ತವರು ಅದನ್ನು ಸಹಿಸಿಕೊಳ್ಳುತ್ತಾರೆ. ನೀನು ಕೆಲಸ 
ಅಥವಾ ವ್ಯಾಪಾರ ಬಿಟ್ಟು ಬ೦ದು ನಮ್ಮ ಸೇವೆ ಮಾಡುತ್ತಿರು ಎಂದು ಆಗ ಅವರು ಅವನಿಗೆ 
ಹೇಳುವುದಿಲ್ಲ. ಮಗನ ಜೀವನಶೈಲಿಯು ಇಸ್ಲಾಮಿಗೆ ವಿರುದ್ಧವಾಗಿದ್ದರೂ ಅವರು 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 17 


ಸಾಮಾನ್ಯವಾಗಿ ಆಕ್ಲೇಪಿಸುವುದಿಲ್ಲ. ಆದರೆ ಮಗನೊಬ್ಬ ತನ್ನನ್ನು ಅಲ್ಲಾಹನ ಧರ್ಮದ 
ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಅವರಿಗೆ ತಮ್ಮ ಎಲ್ಲ ಹಕ್ಕುಗಳ ನೆನಪಾಗುತ್ತದೆ. 
ಜಮಾಅತ್‌ ಅಂತಹವರಿಗೆ ಉತ್ತಮ ಸಂಬಳ ನೀಡುತ್ತಿದ್ದರೂ ಅವರು ಆತ 
ಮನೆಯಲ್ಲಿದ್ದುಕೊಂಡು ತಮ್ಮ ಸೇವೆ ಮಾಡುತ್ತಿರಬೇಕೆಂದು, ಹಠತೊಡುತ್ತಾರೆ. ಅವರ 
ಹಕ್ಕುಗಳನ್ನು ತೀರಿಸಿದಾಗಲೂ ಆವರಿಗೆ ಸಮಾಧಾನವಾಗುವುದಿಲ್ಲ. ಅವನ ಪ್ರತಿಯೊಂದು 
ಮಾತು ಅವರಿಗೆ ಆಕ್ಷೇಪಾರ್ಹವೆನಿಸುತ್ತದೆ. ಅವನ ಯಾವ ಸೇವೆಯಿಂದಲೂ ಅವರು 
ತೃಪ್ತರಾಗುವುದಿಲ್ಲ. ಈ ಪರಿಸ್ಥಿತಿಯನ್ನು ಬಹಳ ಕಾಲದಿಂದ ನಾನು ನೋಡುತ್ತಿರುವೆನು. 
ಜಮಾಲತ್‌ನ ಅನೇಕ ಯುವಕರು ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. 


ನಿಮ್ಮಲ್ಲಿರುವ ಪರಿಸ್ಥಿತಿ ಏನೆಂಬುದು ನನಗೆ ನಿಖರವಾಗಿ ತಿಳಿದಿಲ್ಲ. ನಿಮ್ಮ 
ಹೇಳಿಕೆಯಿಂದ ತಿಳಿದು ಬರುವ ಪರಿಸ್ಥಿತಿಯೇ ಆಗಿದ್ದರೆ ಅದು ನಿಮ್ಮ ಹೆತ್ತವರ 
ಅತಿರೇಕವೆನಿಸುತ್ತದೆ. ನೀವು ಕೆಲಸ ಮಾಡುತ್ತಿರುವಲ್ಲೇ ಕೆಲಸವನ್ನು ಮುಂದುವರಿಸಿ. ನಿಮಗೆ 
ಸಾಧ್ಯವಿದ್ದಷ್ಟು ಅವರಿಗೆ ಆರ್ಥಿಕ ನೆರವು ನೀಡುತ್ತಲಿರಿ. ನಿಮಗೆ ಸ್ವಲ್ಪ, ಕಷ್ಟವಾದರೂ 
ಚಿಂತಿಸದೆ ಅವರಿಗೆ ಗರಿಷ್ಠ ಹಣ ಕಳುಹಿಸುತ್ತಲಿರಿ. ಸಾಧ್ಯವಾದಾಗಲೆಲ್ಲಾ ಅವರಲ್ಲಿಗೆ ಹೋಗಿ 
ಬರುತ್ತಲಿರಿ. ಒಂದು ವೇಳೆ ಪರಿಸ್ಥಿತಿಯು. ಇದಕ್ಕಿಂತ ಭಿನ್ನವಾಗಿದ್ದು ನಿಮ್ಮ ಹೆತ್ತವರಿಗೆ 
ನಿಮ್ಮ ಉಪಸ್ಥಿತಿಯು ನಿಜವಾಗಿ ಅಗತ್ಯವಾಗಿದ್ದರೆ ನೀವು ಅವರ ಮಾತು ಕೇಳುವುದು 
ಒಳ್ಳೆಯದು. ಅಲ್ಲಿದ್ದುಕೊಂಡೇ ನಿಮಗೆ ಸಾಧ್ಯವಿರುವ' ಧಾರ್ಮಿಕ ಸೇವೆ ಮಾಡುತ್ತಲಿರಿ. 
(ತರ್ಜುಮಾನುಲ್‌ ಕುರ್‌ಆನ್‌. ಜನವರಿ 1956) 


ಅಲ್ಲಾಹೇತರರಿಗೆ ಸುಜೂದ್‌' 


ಅ ನಾನು ತಫಪ್ಲೀಮುಲ್‌ ಕುರ್‌ಆನ್‌ ಓದುತ್ತಿರುವೆನು 'ಫಿರ್ಕ್‌ನ ವಿಷಯದಲ್ಲಿ 
ಗೊಂದಲಕ್ಲೀಡಾಗಿದ್ದೇನೆ ಬಯವಿಟ್ಟು ಮಾರ್ಗದರ್ಶನ ಮಾಡಿರಿ. ತಪ್ಲೀೀಮುಲ್‌ 
ಕುರ್‌ಆನ್‌ನ ದೃಢವಾದ ಅಧ್ಧಯನದಿಂದ 'ಅಲಿಮುಲ್‌ಗ್ಲೆಬ್‌' (ಪರೋಕ್ಷ ಜ್ಞಾನಿ, 
ಸಮೂಲ್‌(ಸರ್ವಪುಶು ಮತ್ತು ಬಸೀರ್‌ (ಸರ್ವ ವೀಕ್ಷಪೆ ಎಂಬುದು ಅಲ್ಲಾಹನ 
ವಿಶಿಷ್ಟ ಗುಣಗಳಲ್ಲಿ ಸೇರಿವೆ ಎಂದು ಮನವರಿಕೆಯಾಯಿತು. ಅಲ್ಲಾಹನ ಹೊರತು 
ಇತರರಿಗೆ ಈ ಗುಣಗಳನ್ನು ಆರೋಪಿಸುವುದು 'ಪಿರ್ಕ್‌ ಆಗಿದೆ ಅದೇ ರೀತಿ 
ಅಲ್ಲಾಹನ ವಿಶಿಷ್ಟ ಹಕ್ಕುಗಳಲ್ಲಿ 'ಸುಜೂದ್‌'(ಸಾಜ್ಟಾಂಗಿ ಮತ್ತು 'ರುಕೂಲ್‌' 
(ಬಾಗುವುದು) ಕೂಡಾ ಸೇರಿವೆ. 'ಪಿರ್ಕ್‌'ಅನ್ನು ಅಲ್ಲಾಹನು ಮಹಾ ಪಾಪ ಮತ್ತು 
ہہت‎ ಅಹರಾಭ ಎಂದು ಸಾರಿರುವನು. ಆದ್ದರಿಂದ ಆತ ಇಂತಹ ಅಪರಾಧ 
ಐಸಗುವಂತೆ ಯಾರಿಗೂ ಆದೇಶಿಸಲಾರನೆಂಬುದು ವ್ಯಕ್ತ. ಆದರೆ ಅಲ್ಲಾಹನು ಹ: 

.  ಆದಮ್‌(ಲ)ರಿಗೆ ಸುಜೂದ್‌ ಮಾಡುವಂತೆ ಮಲಕ್‌ಗಳಿಗೆ ಆದೇಶಿಸಿದ್ದಾನೆ. ಹಾಗೆಯೇ 
. ಯಾವ ಪ್ರವಾದಿಯೂ 'ಶಿರ್ಕ್‌ ಮಾಡುವುದೂ ಇಲ್ಲ. ಮಾಡಿಸುವುದೂ ಇಲ್ಲ. ಆದರೆ 
ಹ. ಯೂಸುಘ್‌(ಅ ಅವರ ಮುಂದೆ ಅವರ ಸಹೋದರರು ಮತ್ತು ಹೆತ್ತವರು 
ಸುಜೂಜ್‌ ಮಾಡಿರುವರು. ಅಲ್ಲಾ ಹನ ಹೊರತು ಇತರರಿಗೆ ಸುಜೂದ್‌ ಮಾಡುವುದು 
'ಶಿರ್ಕ್‌' ಆಗಿದ್ದರೆ ಪ್ರಸ್ತುತ ಘಟನೆಗಳನ್ನು ಯಾವ ರೀತಿ ಸಮರ್ಥಿಸಬಹುದು ಎಂದು 
ಚೆಳೆಸುವಿರಾ? 


೦ 'ಶಿರ್ಕ್‌ನ ಕುರಿತು ನೀವು ಮುಂದಿರಿಸಿರುವ ಸಂಶಯಗಳು 'ತಪ್ಲೀಮುಲ್‌ 
ಕುರ್‌ಆನ್‌'ನ ನಿರಂತರ ಅಧ್ಯಯನದಿಂದ ಸುಲಭದಲ್ಲಿ ನಿವಾರಣೆಯಾದೀತು. ಒಂದು 
ಪತ್ರದಲ್ಲಿ ಅದನ್ನು ವಿವರವಾಗಿ ತಿಳಿಸುವುದು ಕಷ್ಟ. ಆದರೆ 'ಶಿರ್ಕ್‌'ನ ವಿಷಯ ಬಹಳ' 
ಗಂಭೀರ ಮತ್ತು ಅಪಾಯಕಾರಿಯಾಗಿದೆ. ನೀವು ಬಹಳ ಕಾಲ ಈ ಗೊಂದಲದಲ್ಲಿ 
ಸಿಲುಕಿರುವುದು ನನಗೆ ಇಷ್ಟವಿಲ್ಲ. ಆದ್ದರಿಂದ ಸಂಕ್ಷಿಪ್ತವಾಗಿ ಕೆಲವೇ ಪದಗಳಲ್ಲಿ ನಿಮ್ಮ 
ಸಂಶಯವನ್ನು ನಿವಾರಿಸಲು ಪ್ರಯತ್ನಿಸುವೆನು. 


ಮೌದೊದಿ ಉತ್ತರಿಸುತ್ತಾರೆ 119‏ >سعہڑہہ 


ಮೊದಲನೆಯಬಾಗಿ ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ 'ಸುಜೂದ್‌' 
ಸ್ವಯಂ ಶಿರ್ಕ್‌ ಅಲ್ಲ. ಅದು 'ಶಿರ್ಕ್‌'ನ ಒಂದು ಸಂಕೇತ ಮಾತ್ರ. ವಾಸ್ತವದಲ್ಲಿ ಅಲ್ಲಾಹನ 
ಅಸ್ತಿತ್ವ, ಗುಣ ಮತ್ತು ಹಕ್ಕುಗಳಲ್ಲಿ ಇತರರನ್ನು ಭಾಗೀದಾರರಾಗಿ ಮಾಡುವುದೇ 'ಶಿರ್ಕ್‌' 
ಆಗಿದೆ. ಇಂತಹೆ ಯಾವುದಾದರೂ ನಂಬಿಕೆಯೊಂದಿಗೆ 'ಸುಜೂದ್‌' ಮಾಡಿದರೆ ಅದು 
'ಶಿರ್ಕ್‌' ಆಗುತ್ತದೆ. ಈ ಕೃತ್ಯದಿಂದ ಬಹುದೇವವಿಶ್ವಾಸಿಗಳೆ ಅನುಕರಣೆಯಾಗುವುದರಿಂದ 
ಇದನ್ನು ನಿಷೇಧಿಸಲಾಗಿದೆಯೇ ಹೊರತು ಇದು ಸ್ವಯಂ 'ಶಿರ್ಕ್‌' ಆಗಿರುವುದರಿಂದಲ್ಲ. 
ಹ. ಆದಮ್‌(ಅ)ರನ್ನು ಸೃಷ್ಟಿಸಿದಾಗ ಅವರಿಗೆ ಸುಜೂದ್‌ ಮಾಡುವಂತೆ ಅಲ್ಲಾಹನೇ 
ಮಲಕ್‌ಗಳಿಗೆ ಆಜ್ಞಾಪಿಸಿದ್ದನು. ಆದ್ದರಿಂದ ಮಲಕ್‌ಗಳು ಏನು ಮಾಡಿದ್ದರೋ ಅದು 
ಅಲ್ಲಾಹನ ಸ್ಪಷ್ಟ ಆದೇಶದ ಅನುಸರಣೆಯಾಗಿತ್ತು. ಅವರೇ ಆದಮ್‌ರನ್ನು(ಅ) ಆರಾಧ್ಯ 
ಅಥವಾ ಗೌರವಾರ್ಹವೆಂದು ಬಗೆದು 'ಸುಜೂದ್‌' ಮಾಡಿದುದಾಗಿರಲಿಲ್ಲ. ಆದ್ದರಿಂದ 
ಅದರಲ್ಲಿ 'ಶಿರ್ಕ್‌'ನ ಲವಲೇಶವೂ ಇರಲಿಲ್ಲವೆಂಬುದು ವ್ಯಕ್ತ. 


ಕುರ್‌ಆನ್‌ನ ಪ್ರಕಾರ ಅಲ್ಲಾಹನು ಹ. ಯೂಸುಫ್‌(ಅ) ಅವರಿಗೆ ತೋರಿಸಿದ ನೈಜ 
ಕನಸಿನ ಆಧಾರದಲ್ಲಿ ಅವರ ಮುಂದೆ ಅವರ ತಂದೆ-ತಾಯಿ ಮತ್ತು ಸಹೋದರರು 
'ಸುಜೂದ್‌' ಮಾಡಿದ್ದರು. ಅದನ್ನು ಹೆ. ಯಾಕೂಬ್‌(ಅ) ಅಲ್ಲಾಹನ ಆದೇಶವೆಂದು 
ಬಗೆದಿದ್ದರು. (ನೋಡಿರಿ: ಸೂರು ಯೂಸುಫ್‌: 4-6) 


ಹೆ. ಯೂಸುಫ್‌(ಅ) ಅವರು ಕೂಡ ಆ ಸುಜೂದನ್ನು ಅದೇ ಕನಸಿನ ಸಾಕ್ಷಾತ್ಕಾರವೆಂದು 
ಹೇಳಿರುವರು. (ಸೂರಃ ಯೂಸುಫ್‌: 100). ಆದ್ದರಿಂದ ಇದು ಕೂಡಾ ಅಲ್ಲಾಹನ 
ಆದೇಶದ ಪ್ರಕಾರವೇ ಆಗಿದೆ. ಅಲ್ಲಾಹನ ಆದೇಶದ ಪ್ರಕಾರ ಮಾಡುವ ಕಾರ್ಯವ್ಪ 'ಶಿರ್ಕ್‌' 
ಎನಿಸುವುದು ಅಸಾಧ್ಯ. 


ಇನ್ನು ಅಲ್ಲಾಹನ ಯಾವುದೇ ಆದೇಶವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ಮಹಾನ್‌ 
ಮತ್ತು ಪವಿತ್ರವೆಂದು ಬಗೆದು ತನ್ನ ಇಚ್ಛೆಯಂತೆ ಅವನ ಮುಂದೆ ಸುಜೂದಬ್‌ ಮಾಡುವ 
ವೈಕ್ತಿಯ ವಿಷಯವನ್ನು ನೋಡಿ. ಯಾವುದೇ ಪುರಾವೆಯಿಂದ ಈ ಕೃತ್ಯವನ್ನು 'ಶಿರ್ಕ್‌' ಅಲ್ಲ 
ಎಂದು ಹೇಳಬಹುದೇ? ಅಲ್ಲಾಹನು ಮೇಲಿನ ಎರಡು ಘಟನೆಗಳಲ್ಲಿ ಅಲ್ಲಾಹೇತರರಿಗೆ 
ಸುಜೂದ್‌ ಮಡುವುದನ್ನು ಧರ್ಮಸಮ್ಮತವೆಂದಿರುವಾಗ ಈ ಕೃತ್ಯವು ಎಲ್ಲ ಸಂದರ್ಭಗಳಲ್ಲೂ 
ಧರ್ಮಸಮ್ಮತವಾಗುತ್ತದೆ ಎಂಬ ವಾದವು ಸರಿಯಾದೀತೆ? ಅಥವಾ ಅಲ್ಲಾಹನ 
ಆದೇಶವಿಲ್ಲದೆಯೇ ನಾವು ಯಾರಿಗೆ ಬೇಕಾದರೂ ಗೌರವಪೂರ್ವಕವಾಗಿ ಸುಜೂದ್‌ 
ಮಾಡಬಹುದೇ? ಸೂರಃ ಕಹಫ್‌ನಲ್ಲಿ ಅಲ್ಲಾಹನು ತನ್ನ ಓರ್ವ ವಿಶಿಷ್ಟ ದಾಸನ ಕುರಿತು 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ‏ دا 


ತಿಳಿಸಿದ್ದಾನೆ. ಆ ವ್ಯಕ್ತಿ ಯಾವುದೋ ಉದ್ದೇಶಕ್ಕಾಗಿ ಅಲ್ಲಾಹನ ಆದೇಶದಂತೆ ಕೆಲವು ಮಂಕ 
ಬಡವರಿಗೆ ಸೇರಿದ ಒಂದು ಹಡಗಿಗೆ ತೂತು ಮಾಡುತ್ತಾರೆ. ಓರ್ವ "ಬಾಲಕನನ್ನು 
ವಧಿಸುತ್ತಾರೆ. ನಾವು ಕೂಡಾ ಔಚಿತ್ಯವನ್ನು ನೋಡಿ ಮನ ಬಂದಂತೆ ಯಾರ مرو(‎ 
ನಾಶ ಪಡಿಸಬಹುದೆಂದು ಇದನ್ನು ಆಧಾರವಾಗಿಟ್ಟು ವಾದಿಸಬಹುದೇ? ಅಲ್ಲಾಹ್‌ ಮತ್ತು 
ಆತನ ಪ್ರವಾದಿಯು ಶರೀಅತ್‌ನ ಸ್ಪಷ್ಟ ವಿಧಿಗಳ ಮೂಲಕ ಅಲ್ಲಾಹನ ಹೊರತು ಇತರರಿಗ 
ಸುಜೂದಬ್‌ ಮಾಡುವುದನ್ನು ನಿಷೇಧಿಸಿರುವಾಗ ಇತರರ ಸೊತ್ತು-ಪ್ರಾಣಗಳ ಕುರಿತ: 
ವ್ಯವಹರಿಸಲು ಸ್ಪಷ್ಟ ಮೇರೆಗಳನ್ನು ಗೊತ್ತು ಪಡಿಸಿರುವಾಗ ಅಲ್ಲಾಹನ ಕೆಲವು ವಿಶಿಷ್ಠ 
ಕೃತ್ಯಗಳನ್ನು ಮಾದರಿ ಎಂದು ಬಗೆದು ಅವುಗಳ ಆಧಾರದಲ್ಲಿ ಈ ನಿಷಿದ್ದೆ ಕಾರ್ಯಗಳನ್ನು 
ತನ್ನ ಪಾಲಿಗೆ ಧರ್ಮಸಮ್ಮತ ಮಾಡಿಕೊಳ್ಳಲು ಯಾರಿಗಾದರೂ ಅಧಿಕಾರವಿರುವುದು ಹೇಗೆ 


ಸಾಧ್ನ? ۰ (ತರ್ಜುಮಾನುಲ್‌ ಕುರ್‌ಆನ್‌: ಮಾರ್ಜ್‌: 196) 
0 


ಸರ್ವವಮ್ಯಾಪ 


೪ ಸರ್ವವ್ಯಾಪಿ (ಹಾಯುರ್‌-ನಾಯುರ್‌) ಎಂಬ ಗುಣಮೊ ಆಲ್ಲಾ ಹನಿಗೆ ಮೊಸಲು 
ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅಲ್ಲಾ ಹನು ಮರಣದ ಮಲಕ್‌ (ದೇವಚರ್ರಗೂ 
ಈ ಗುಣವನ್ನು ದಯಪಾಲಿಸಿರುವನು. ಅವರು ಒಮ್ಮೆ ಗೇ ನೂರಾರು ಅಲ್ಲ ಸಾವಿರಾರು 
ಮನುಷ್ಪ, ಪ್ರಾಣಿ ಪಕ್ಷಿ ಮಶ್ತು ಜಿನ್ನ್‌ಗಳೆ ಪ್ರಾಣ ಹರಣ ಮಾಡುತ್ತಾರೆ. ಇದರಿಂದ 
ಅವರು ಕೂಡಾ ಸರ್ವವ್ಯಾಪಿಯಾಗಿದ್ದಾ ರೆಂದು ತಿಳಿಯುತ್ತದೆ. ಆದರೆ ಸರ್ವವ್ಯಾಪಿ 
ಏಲಬುದು ಅಲ್ಲಾಹನಿಗೆ ಮೂಸಲಾಗಿರುವ ಗುಣವಾಗಿದೆ. ಒಂದು ಮೇಳೆ ಅಲ್ಲಾ ಹಃ 
ಒಂದು ಕರ್ತವ್ಯದ ನಿರ್ವಹಣೆಗಾಗಿ ತನ್ನ ವಶಿಷ್ಟ ಗುಣವನ್ನು ಈ ಮಲಕ್‌ಗೆ 
ನೀಡಿರುವನೆಂದು ವಾದಿಸುವುದಾದರೆ ಪ್ರವಾದಿ ಮುಹಮ್ಮ ದ್‌(ಪು ಆವರನ್ನು ಸರ್ವವ್ಯಾಪಿ 
ಏಂದು ಭಾವಿಸುವವರು ಮತ್ತು ಆ ಗುಣವನ್ನು ಅಲ್ಲಾ ಹನು ಅವರಿಗೆ ದಯಪಾಲಿಸಿದ್ದಾನೆ 
ಏಂದು ನಂಬುವವರು ಮುತ್ರಿಕ್‌ ಆಗುವುಮ ಹೇಗ? 


೦ ಸರ್ವವ್ಕಾಪಿಯ ವಿಷಯದಲ್ಲಿ ನೀವು ನೀಡಿರುವ ಮಲಕುಲ್‌ ಮೌತ್‌ (ಮರಣದ 
ಡೇವಚರ)ನ ಉದಾಹರಣೆಯಲ್ಲಿ ಅನೇಕ ತಪ್ಪುಗಳಿವೆ. ಇಡೀ ವಿಶ್ವದ ಮಲಕುಲ್‌ ಮೌತ್‌ 
ಒಬ್ಬರೇ ಆಗಿರುವರೆಂದು ಕುರ್‌ಆನ್‌ನಲ್ಲಾಗಲೀ ಹದೀಸ್‌ನಲ್ಲಾಗಲೀ ಎಲ್ಲೂ ಹೇಳಿಲ್ಲ. 
ಪ್ರಾಣಹರಣ ಮಾಡುವ ಕಾರ್ಯವನ್ನು ಒಬ್ಬರೇ ದೇವಚರರು ಮಾಡುತ್ತಾರೆಂದು 
ಕುರ್‌ಆನ್‌ನಿಂದ ವ್ಯಕ್ತವಾಗುವುದಿಲ್ಲ. ಕುರ್‌ಆನ್‌ನಲ್ಲಿ ಅನೇಕ ಕಡೆ ಪ್ರಾಣ ಹರಣ 
ಮಾಡುವ ದೇವಚರರ ಪ್ರಸ್ತಾಪವು ಬಹುವಚನದಲ್ಲಿ ಬಂದಿದೆ. ಉದಾಹರಣೆಗೆ ಈ ಕೆಳಗಿನ 
ಸೂಕ್ತಗಳನ್ನು ನೋಡಿರಿ- 

"ತಮ್ಮ “ಮೇಲೆ ತಾವೇ ಅಕ್ರಮವೆಸಗುತ್ತಿದ್ದವರ ಪ್ರಾಣವನ್ನು ಮಲಕ್‌ಗಳು 
ವಶಪಡಿಸಿಕೊಂಡಾಗ ಅವರೊಡನೆ 'ನೀವು ಯಾವ ಸ್ಥಿತಿಯಲ್ಲಿದ್ದಿರಿ' ಎಂದು ಕೇಳಿದರು. 
۱ (ಸೊರ سچہ‎ 9) 

"ಮಲಕ್‌ಗಳು ಇವರ ಆತ್ಮಗಳನ್ನು ವಶಪಡಿಸಿಕೊಳ್ಳುವಾಗ ಮತ್ತು ಇವರ ಮುಖಗಳಿಗೂ 
ಬೆನ್ನುಗಳಿಗೂ ಹೊಡೆಯುತ್ತಾ ಇವರನ್ನು ಕೊಂಡೊಯ್ಯುವಾಗ ಇವರ ಅವಸ್ಥೆ ಏನಾದೀತು?" 
(ಸೂರಃ ಮುಹಮ್ಮಬ್‌: 27) 


122 ಸ್ಥೆಯಬ್‌ ಮೌದೊದಿ ಉತ್ತರಿಸುತ್ತಾರೆ 


"ಮಲಕ್‌ಗಳು ಮುತ್ತಕೀಗಳ ಪ್ರಾಣಗಳನ್ನು ಪಾವನಾವಸ್ಥೆಯಲ್ಲಿ ವಶಪಡಿಸಿಕೊಳ್ಳುವಾಗ 
'ನಿಮ್ಮ ಮೇಲೆ ಶಾಂತಿ ಇರಲಿ' ಎನ್ನುವರು” (ಸೂರಃ ಅನ್ನಜ್ಞ್‌: 32) 

"ಇಂಥವರು ನಮ್ಮಿಂದ ಕಳುಹಿಸಲ್ಪಟ್ಟ ಮಲಕ್‌ಗಳು ಅವರ ಪ್ರಾಣಹರಣ ಮಾಡಲು 
ತಲುಪುವ ಕ್ಷಣದವರೆಗೂ ವಿಧಿ ಲಿಖತದಂತೆ ತಮ್ಮ ಪಾಲನ್ನು ಪಡೆಯುತ್ತಲೇ ಇರುವರು. 
ಆಗ ಮಲಕ್‌ಗಳು ಅವರೊಡನೆ, "ನೀವು ಅಲ್ಲಾಹನ ಬದಲಿಗೆ ಕೂಗಿ ಕರೆಯುತ್ತಿದ್ದ ನಿಮ್ಮ 
ಆರಾಧ್ಯರು ಈಗ ಎಲ್ಲಿ. ದ್ದಾರೆ' ಎಂದು ಕೇಳುವರು.” (ಸೊರ್‌ ಅಲ್‌ ಅಲ್‌ರಾಫ್‌: 37) 

ಪ್ರಾಣಹರಣದ ಕಾರ್ಯಕ್ಕೆ ನಿಯುಕ್ತಗೊಂಡಿರುವ ಓರ್ವ ದೊಡ್ಡ ದೇವಚರರೊಂದಿಗೆ 
ಅನೇಕ ಸಹಾಯಕ ದೇವಚರರೂ ಇದ್ದಾರೆ ಎಂದು ಈ ಆಯತ್‌ಗಳಿಂದ ತಿಳಿದು ಬರುತ್ತದೆ. 
ಇದು ಇಬ್ದೀಸ್‌ ಒಬ್ಬ ದೊಡ್ಡ ಶೈತಾನನಾಗಿದ್ದು ಅವನ ಅಧೀನವಾಗಿ ಅಗಣಿತ ಶೈತಾನರು 
ಇರುವಂತೆಯೇ ಇದೆ. ಆ ಶೈತಾನರು ಇಡೀ ಲೋಕದಲ್ಲಿ ಹರಡಿಕೊಂಡಿದ್ದಾರೆ. ಇಬ್ದೀಸ್‌ 
ಆಗಲಿ ಮಲಕುಲ್‌ ಮೌತ್‌ ಆಗಲಿ ಎಲ್ಲ ಕಡೆ ಹೋಗುವುದಿಲ್ಲ. 


ನೆಲ-ಜಲ-ವಾಯುಗಳೆ ಎಲ್ಲ ಜೀವಿಗಳ ಪ್ರಾಣಹರಣ ಮಾಡುವುದು ಕೂಡಾ ಮನುಷ್ಯನ 
ಪ್ರಾಣಹರಣಕ್ಕೆ ನೇಮಕಗೊಂಡಿರುವ 'ಮಲಕುಲ್‌ ಮೌತ್‌' ಆಗಿದೆ ಎಂದು ಎಲ್ಲೂ 
ಹೇಳಲಾಗಿಲ್ಲ. "ನಿಮ್ಮ ಪ್ರಾಣಗಳನ್ನು 'ಮಲಕುಲ್‌ ಮೌತ್‌' ಹರಣ ಮಾಡುತ್ತಾರೆ" ಎಂದು 
ಮಾತ್ರ ಕುರ್‌ಆನ್‌ನಲ್ಲಿ ಹೇಳಲಾಗಿದೆ. ಇದರಿಂದ ತಿಳಿದು ಬರುವುದು ಈ ಭೂಮಿಯ 
ಮೇಲೆ ಮನುಷ್ಯರ ಪ್ರಾಣಹರಣ ಮಾಡಲಿಕ್ಕೆ ಓರ್ವ ದೇವಚರರು ನಿಯುಕ್ತರಾಗಿರುವರು 
ಎಂದು ಮಾತ್ರವಾಗಿದೆ. ಒಂದು ವೇಳೆ ಆ ಒಬ್ಬ ದೇವಚರರೇ ಎಲ್ಲ ಸಾಯುವವರ 
ಆತ್ಮವನ್ನು ಸೆರೆ ಹಿಡಿಯುತ್ತಾರೆಂದಾದರೂ ಇದು ಅಲ್ಲಾಹನು ತನ್ನ ದೇವಚರರಿಗೆ ನೀಡಿರುವ 
ಬಹಳ ಸೀಮಿತವಾದ ಒಂದು ಶಕ್ತಿಯಾಗಿದೆ. ಇದಕ್ಕೂ ಅಲ್ಲಾಹನು ಸಮಸ್ತ ವಿಶ್ವದಲ್ಲಿ 
ಸರ್ವವ್ಯಾಪಿಯಾಗಿದ್ದು ಎಲ್ಲವನ್ನೂ ಆಲಿಸುವವನಾಗಿದ್ದಾನೆಂಬ ಅಪಾರ ಶಕ್ತಿಗೂ ಯಾವುದೇ 
ಸಾಮೃತೆಯಿದೆಯೇ? ಇದಲ್ಲದೆ ಇಲ್ಲಿ ಉಂಟಾಗುವ ಇನ್ನೊಂದು ಪ್ರಶ್ನೆ ಏನೆಂದರೆ ನಾವೀಗ 
ನಮ್ಮ ವಿಶ್ವಾಸ-ಶ್ರದ್ದೆಯ ಕಟ್ಟಡವನ್ನು ಕೇವಲ ಗುಮಾನಿಗಳ ಮೇಲೆ ನಿರ್ಮಿಸ 
ಹೊರಟಿದ್ದೇವೆಯೇ? 'ಮಲಕುಲ್‌ ಮೌತ್‌'ನ ಕುರಿತಂತೂ ಅಲ್ಲಾಹನೇ ನಾನು ಅವರನ್ನು 
ಮನುಷ್ಯನ ಪ್ರಾಣ ಹರಣ ಮಾಡಲಿಕ್ಕಾಗಿ ನೇಮಿಸಿದ್ದೇನೆ ಎಂದು ಹೇಳಿರುವನು. ಇದರಿಂದ 
ಹೆಚ್ಚೆಂದರೆ ಈ ದೇವಚರರು ಏಕ ಕಾಲದಲ್ಲಿ ಭೂಮುಖದ ಪ್ರತಿಯೊಂದು ಭಾಗದಲ್ಲಿ 
ಲಕ್ಷಗಟ್ಟಲೆ ಜನರ ಪ್ರಾಣ ಹರಣ ಮಾಡುತ್ತದೆ ಎಂದು ಮಾತ್ರ ಭಾವಿಸಬಹುದಾಗಿದೆ. 
ಪ್ರವಾದಿ(ಸ) ಎಲ್ಲ ಕಡೆ ಇರುವರು ಮತ್ತು ಎಲ್ಲವನ್ನೂ ನೋಡುತ್ತಿರುವರು ಎಂದು 
ಇದರಿಂದ ಊಹಿಸುವುದು ಸಾಧ್ಯವೇ? ಈ ಎರಡೊ ವಿಷಯಗಳಲ್ಲಿರುವ ಸಾಮ್ಮತೆಯಾದರೂ 
ಏನು? ಇವೆರಡನ್ನೂ ಸಮಾನವೆಂದು ಬಗೆಯುವುವು ಹೇಗೆ? ಅದನ್ನು ವಿಶ್ವಾಸ-ಶ್ರದ್ಧೆಯ ' 
ಒಂದು ಭಾಗವೆಂದು ಪರಿಗಣಿಸಿ ಜನರಿಗೆ ಹಾಗೆ ವಿಶ್ವಾಸ ತಾಳುವಂತೆ ಆಹ್ವಾನಿಸುವುದು 


ಸೆಯಬ್‌ ಮೌದೊದಿ ಉತ್ತರಿಸುತ್ತಾರೆ 12 


ಮತ್ತು ಹಾಗೆ ನಂಬದವರ ವಿಶ್ವಾಸದಲ್ಲಿ ಕುಂದು ಇದೆ ಎಂದು ಸಾಬೀತುಪಡಿಸುವುದು 
ಯಾವ ಅಧಾರದಲ್ಲಿ? ಇದು ಒಂದು ವೇಳೆ ಇಸ್ಲಾಮ ವಿಶ್ವಾಸ-ಶ್ರದ್ಧೆಯ ಭಾಗವಾಗಿದ್ದರೆ 
ಖಂಡಿತವಾಗಿಯೂ ಅಲ್ಲಾಹನು ಅದನ್ನು ತನ್ನ ಗ್ರಂಥದಲ್ಲಿ ವಿವರಿಸಿ ತನ್ನ ಪ್ರವಾದಿಯನ್ನು(ಸು) 
ಸರ್ವವ್ಯಾಪಿ ಮತ್ತು ಸರ್ವವೀಕ್ಸಕನೆಂದು ನಂಬಲಿ ಎಂದು ಆದೇಶಿಸುತ್ತಿದ್ದ. ಪ್ರವಾದಿ(ಸ) 
ಅವರೂ ಅದನ್ನು ಸಾರಿ ಹೇಳುತ್ತಿದ್ದರು. ನಾನು ಎಲ್ಲೆಡೆ ವ್ಯಾಪಿಸಿದ್ದೇನೆ ಮತ್ತು ಕಿಯಾಮತ್‌ನ 
ತನಕ ನಾನು ಸರ್ವವ್ಮಾಪಿಯೂ ಸರ್ವವೀಕ್ಷಕನೂ ಆಗಿರುವೆನೆಂದು ವಿಶ್ವಾಸ ತಾಳುವಂತೆ 
ಕರೆ ನೀಡುತ್ತಿದ್ದರು. ಸಹಾಬಿಗಳಲ್ಲಿ ಮತ್ತು ಸಜ್ಜನರಾದ ಪೂರ್ವಜರಲ್ಲಿ ಈ ವಿಶ್ವಾಸವು 
ವ್ಯಾಪಕವಾಗಿರುತ್ತಿತ್ತು ಮತ್ತು ಇಸ್ಲಾಮೊ ವಿಶ್ವಾಸ-ಶ್ರದ್ಧೆಗಳ ಗ್ರಂಥಗಳಲ್ಲಿ ಅದು. 
ಉಲ್ಲೇಖಿತವಾಗಿರುತ್ತಿತ್ತು. 4 
ಕೆಲವರನ್ನು 'ಮುಶ್ರಿಕ್‌' ಎಂದು ಕರೆಯುವ ಅಥವಾ ಕರೆಯದಿರುವ ಕುರಿತು ನಿಮ್ಮ 
ಪ್ರಸ್ತಾಪದ ಬಗ್ಗೆ ನನ್ನ ನಿಲುವು ಏನು ಎಂಬುದು ನಿಮಗೆ ತಿಳಿದಿರಲಾರದು. ಈ 
ವಿಷಯಗಳಲ್ಲಿ ಅವರ ವಿಚಾರಗಳನ್ನು ನಾನು. ವ್ಯಾಖ್ಯಾನದ ತಪ್ಪೆಂದು ಬಗೆಯುತ್ತೇನೆ. 
ಅದನ್ನು ತಪ್ಪೆಂದು ಹೇಳಲು ನಾನು ಹಿಂಜರಿಯುವುದಿಲ್ಲ. ಆದರೆ ಅವರನ್ನು 'ಮುಶ್ರಿಕ್‌' 
ಎಂದು ಕರೆಯುವ ಬಗ್ಗೆ ನನಗೆ ಸಹಮತವಿಲ್ಲ. ಅವರನ್ನು ಅರೇಬಿಯದ ಮುಶ್ರಿಕರಿಗೆ 
ಹೋಲಿಸುವುದನ್ನು ನಾನು ಒಪ್ಪುವುದಿಲ್ಲ. ಅವರು 'ನಿರ್ಕ್‌'ಅನ್ನು 'ಶಿರ್ಕ್‌' ಎಂದು 
ತಿಳಿದುಕೊ೦ಡೇ ಅದನ್ನು ಒಪ್ಪುತ್ತಾರೆಂದು ನಾನು ಭಾವಿಸುವುದಿಲ್ಲ. ಅವರು ತೌಹೀದ್‌ 
(ಏಕದೇವ ವಿಶ್ವಾಸ)ಅನ್ನೇ 'ನೈಜ ಧರ್ಮವೆಂದು ಒಪ್ಪಿ ಅದನ್ನೇ ನಂಬುತ್ತಾರೆಂದು ನನಗೆ 
ನಂಬಿಕೆಯಿದೆ. ಆದ್ದರಿಂದ ಅವರನ್ನು 'ಮುಶ್ರಿಕ್‌' ಎನ್ನುವುದು ಅತಿರೇಕವಾಗಿದೆ. ಆದರೆ 
ಅವರು ಕೆಲವು ಆಯತ್‌ ಮತ್ತು ಹದೀಸ್‌ಗಳನ್ನು ವ್ಯಾಖ್ಮಾನಿಸುವಲ್ಲಿ ದೊಡ್ಡ ತಪ್ಪು 
ಮಾಡಿದ್ದಾರೆ. ಅವರನ್ನು ಹಠವಾದಿಗಳಾಗಿ ಮಾಡುವ ಬಗ್ಗೆ ಮಾತಾಡುವುದನ್ನು ಬಿಟ್ಟು 
ಪುರಾವೆಗಳೊಂದಿಗೆ ಅವರಿಗೆ ತಿಳಿ: ಹೇಳಿದರೆ ಅವರು ತಿಳಿದೂ ತಿಳಿದೂ ಒಂದು 
ಪಥಭ್ರಷ್ಟತೆಗೆ ಖಂಡಿತ ಅಂಟಿಕೊಂಡಿರಲಾರರು. 
(ತರ್ಜುಮಾಸುಲ್‌ ಕುರ್‌ಆನ್‌: ಮಾರ್ಚ್‌. 1962) 


ಹರೋಕ್ಲ್ಗ ಜ್ಞಾನ 


ಅ. ಪರೋಕ್ಷ ಜ್ಞಾನವ ಅಲ್ಲಾಹನಿಗೆ ಮೂಸಲಾಗಿರುವ ವಿಶಿಷ್ಟ ಗುಣವಾಗಿದ್ದರೆ ಅದ 
" ಯಾವುದೇ ಸ್ಪಪ್ಟಿಯಲ್ಲಿ ಇರಬಾರದು. ಆದರೆ ಕುರ್‌ಆನ್‌ ಮತ್ತು ಹದೀಸ್‌ಗಳು 
ಪ್ರಮಾಣ ಪಡಿಸುವಂತೆ ಪ್ರವಾದಿಗಳು ಮತ್ತು ಸಂದೇಶಬಾಹಕರಿಗೆ ಪರೋಕ್ಷ 
ಜ್ಞಾನವಿರುತ್ತಿತ್ತು. ಹಾಗಿರುವಾಗ ಯಾವುದೇ یھ‎ ಅಥವಾ ಯಾವನೇ ವ್ಥಕ್ಷಿಯಲ್ಲಿ 
ಈ ಗುಣವಿದೆಯೆಂದು ನಾವು ಒಪ್ಪಿಕೊಂಡರೆ 'ಪಿರ್ಕ್‌ ಮಾಡಿದಂತೆ ಆಗುವುದು 
ಹೇಗೌ ಪ್ರವಾದಿ(ಸ ಅವರಿಗೆ ಪ್ರಭಯ ಕಾಲದ ತನಕದ ಎಲ್ಲ ಜ್ಞಾನವನ್ನು ಅಲ್ಲಾ ಹನು: 
ನೀಡಿದ್ದಾನೆ ಎಂದು ಒಂದು ಮೇಳೆ ಯಾರಾದರೂ ನಂಬಿದರೆ ಆತ ಮುಶ್ರಿಕ್‌ 
ಐಣಿಸುವುದು ಹೇಗ? ಯಾರ ಮೇಲೆ 'ಪಿರ್ಕ್‌' ಮಾಡುತ್ತಿರುವವರೆಂದು 'ಫತ್ವಾ' 
ನೀಡಲಾಗುತ್ತಿಬೆಯೋ ಅವರು ಪ್ರವಾದಿ(ಪು ಅವರಿಗೆ ವ್ಯಕ್ತಿಗತವಾಗಿ ಪರೋಕ್ಷದ 
ಜ್ಞಾನವದೆಯೆಂದು ನಂಬುವುದಿಲ್ಲ. ಬದಲಾಗಿ ಅವರು ಅಬು ಅಲ್ಲಾಹನ 
' ಕೊಡುಗೆಯಾಗಿದೆ ಎಂದು ನಂಬುತ್ತಾರೆ ಅವರ ಮತ್ತು ಇತರ ವಿಬ್ರಾಂಸರ ಮದ್ದೆ 
ಭಿನ್ನಾ ಭಿಪ್ರಾಯವಿರುವುದಾದರೆ ಅದು ಪರೋಕ್ಷ ಜ್ಞಾನದ ಪ್ರಮಾಣದ ತುರಿತು 
ಮಾತ್ರವಾಗಿದೆ. ಕೇವಲ ಹೆಚ್ಚು-ಕಡಿಮೆ ಎಂಬುದೇ ಸಮಸ್ಥೆಯಾಗಿರುವಾಗ 'ಶಿರ್ಕ್‌'ನ 
ಫತ್ತಾ ನೀಡುವುದು ಸರಿಯೇ? 


೦ ಪರೋಕ್ಸ ಜ್ಞಾನದ ವಿಷಯದಲ್ಲಿ ಸಮಗ್ರ ಮತ್ತು ವ್ಯಕ್ತಿಗತ ಪರೋಕ್ಷ ಜ್ಞಾನವು 
ಅಲ್ಲಾಹನಿಗೇ ಸೀಮಿತವಾಗಿದೆ ಎ೦ದು ಎಲ್ಲರೂ ಒಪ್ಪುತ್ತಾರೆ. ತನ್ನ ಪರೋಕ್ಷ ಜ್ಞಾನದ 
ಯಾವ ಮತ್ತು ಎಷ್ಟು ಭಾಗವನ್ನು ಅಲ್ಲಾಹನು ಯಾರಿಗೆ ಬಯಸುತ್ತಾನೋ ಅವರಿಗೆ 
ನೀಡಬಲ್ಲವನಾಗಿದ್ದಾನೆ ಎಂಬುದನ್ನೂ ಯಾರೂ ನಿರಾಕರಿಸುವುದಿಲ್ಲ. ಈ ರೀತಿಯ ಆಂಶಿಕ 
ಪುತ್ತು ನೀಡಲ್ಪಟ್ಟ ಪರೋಕ್ಸೆ ಜ್ಞಾನವು ಅಲ್ಲಾಹನ ವಿಶಿಷ್ಟ ಗುಣವಾಗಿರುವ ಪರೋಕ್ಷ 
ಜ್ಞಾನಕ್ಕಿಂತ ತೀರ ಭಿನ್ನವಾದ ವಸ್ತುವಾಗಿದೆ. ಇಂತಹ ಷೆರೋಕ್ಸ ಜ್ಞಾನವು ಯಾರಿಗಾದರೂ 
ದೆ ಎಂದು ನಂಬುವುದನ್ನು ಯಾರೂ ಶಿರ್ಕ್‌ ಎಂದು ಪರಿಗಣಿಸುವುದಿಲ್ಲ. ನಿಜವಾಗಿ 
ಹೋಷೆ ಎಲ್ಲಿಂದ ಆರಂಭವಾಗುತ್ತದೆಂದರೆ "ಜನರು ಪ್ರದ್ಧೆಯಲ್ಲಿ ಅತಿರೇಕವೆಸಗುತ್ತಾ 
ಮೂಲ ಇಸ್ತಾಮೊ ವಿಶ್ವಾಸಕ್ಕೆ ವ್ಯತಿರಿಕ್ತವಾದ" ವಿಷಯಗಳನ್ನು ಕಂಡು ಹಿಡಿಯುತ್ತಾರೆ. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 125 


ಮೊದಲನೆಯಬಾಗಿ ಅವರು ನೀಡಲ್ಪಟ್ಟ ಪರೋಕ್ಷ. ಜ್ಞಾನವನ್ನು ಆಂಶಿಕವೆಂಬುದಕ್ಕೆ 
ದಲಾಗಿ ಸಮಗ್ರವೆಂದು ನಂಬುತ್ತಾರೆ. ಅಲ್ಲಾಹನ ಯಾವನಾದರೂ ದಾಸನನ್ನು ಆತನು 
ನ್ನಂತೆಯೇ ತ್ರಿಕಾಲಜ್ಞಾನಿಯಾಗಿ ಮಾಡಿರುವನೆಂದು ಅವರು ವಾದಿಸುತ್ತಾರೆ. ಬಾಹ್ಮ 
ಸೋಟಕ್ಕೆ ಇಲ್ಲಿ ಆಂಶಿಕ ಮತ್ತು ಸಮಗ್ರದ ಮಧ್ಯೆ ಇರುವ ಅಂತರವು ದೂರವಾಗಿದ್ದರೂ 
ಸೈಕ್ರಿಗತ ಮತ್ತು ನೀಡಲ್ಪಟ್ಟ ಎ೦ಬ ವ್ಯತ್ಯಾಸ ಕಂಡು ಬರುತ್ತದೆ. ಈ ಕಾರಣದಿಂದ ಇಂತಹ 
ಶ್ವಾಸ ಹೊಂದಿರುವುದು ಶಿರ್ಕ್‌ ಆಗಲಾರದು ಎಂದು ವಾದಿಸಬಹುದು. ಆದರೆ ಇಂತಹ 
ುಶ್ವಾಸವಿರಿಸುವುದರಲ್ಲಿ ಎಷ್ಟು' ದೊಡ್ಡ ಅಪಾಯ ಅಡಕವಾಗಿದೆ ಎಂಬುದು: ಸ್ವಲ್ಪ 
ಕೋಚಿಸಿದರೆ ತಿಳಿದು ಬರುತ್ತದೆ. ಒಂದು ವೇಳೆ ಅಲ್ಲಾಹನು ತನ್ನ ಸಂಪೂರ್ಣ ಪರೋಕ್ಷ 
ಸ್ಥಾನವನ್ನು ತನ್ನ ದಾಸರ ಪೈಕಿ ಯಾರಿಗಾದರೂ ದಯಪಾಲಿಸಬಹುದೆಂದಾದರೆ ಅವನು ತನ್ನ 
1ರ್ವಶಕ್ತೆತೆಯನ್ನು ಚಿರಂತನತೆಯನ್ನು ಮತ್ತು ಸರ್ವರನ್ನು ಬದುಕಿಸುವ ಶಕ್ತಿಯನ್ನು 
ತಯಪಾಲಿಸಿ ಅವರನ್ನೂ ಸೃಷ್ಟಿಕರ್ತ ಮತ್ತು ಪ್ರಭುವಾಗಿ ಯಾಕೆ ಮಾಡಬಾರದು ಎಂಬ 
مز‎ ಏಳುತ್ತದೆ. ಹಾಗಾದರೆ ಅಲ್ಲಾಹನ ಕೊಡುಗೆಯಿಂದ ಯಾರಾದರೂ ದಾಸರು 
3:2۸ ಬಿಡುವುದಕ್ಕೆ ಇರುವ ತಡೆಯಾದರೂ ಏನು? ಈ ರೀತಿ ಎರಡು ಸಮಾನ ಗುಣ 
ಸುತ್ತು ಅಧಿಕಾರಗಳನ್ನು ಹೊಂದಿದ ದೇವರುಗಳ ಮಧ್ಯೆ ಇರುವ ವ್ಯಕ್ತಿಗತ ಗುಣ ಮತ್ತು 
ಾಡಲ್ಪಟ್ಟ ಗುಣ ಎಂಬ ವ್ಯಾತ್ಕಾಸವು 'ಶಿರ್ಕ್‌'ನಿಂದ ನಮ್ಮನ್ನು ತಡೆಯಲು ಸಾಕಾಗುವುದೇ? 


ಈ ಮಹನೀಯರು ಎಸಗುವ ಎರಡನೆಯ ಅಠಿರೇಕವೇನೆಂದರೆ ಇವರು ಅಲ್ಲಾಹನ 
کہ اما‎ ಸ್ವಯಂ ವಿತರಣೆ ಮಾಡುವ ಅಧಿಕಾರ ಉಳ್ಳೆವರೆಂದು ಭಾವಿಸಿಕೊಳ್ಳುತ್ತಾರೆ. 
ಮಾರಿಗೆ ಏನನ್ನು ದಯಪಾಲಿಸಿರುವನು ಏನನ್ನು ದಯಪಾಲಿಸಿಲ್ಲ ಎಂಬುದನ್ನೂ ತಿಳಿಸುವ 
೧ರ್ಯವು ಸ್ವತಃ ದಯಪಾಲಿಸುವವನದ್ದಾಗಿದೆ. ದಯಪಾಲಿಸುವವನ ಸ್ಪಂತ ಹೇಳಿಕೆಯ 
3ಧಾರವಿಲ್ಲದೆ ಅವನು ಏನೆಲ್ಲ ದಯಪಾಲಿಸಿದ್ದಾನೆಂದು ನಿರ್ಧರಿಸಲು ಇನ್ನೊಬ್ಬ ವ್ಯಕ್ತಿಯು 
೨ಧಿಕಾರವುಳ್ಳವನಾಗುವುದಿಲ್ಲ. ನಾನು ನನ್ನ ಇಂತಿಂತಹ ದಾಸನಿಗೆ ನನ್ನ ಸಂಪೂರ್ಣ ತ್ರಿಕಾಲ" 
ಜ್ಞಾನವನ್ನು ದಯಪಾಲಿಸಿರುವೆನು ಎಂದು ತನ್ನ ಪವಿತ್ರ ಗ್ರಂಥದಲ್ಲಿ ಅಲ್ಲಾಹನು ಎಲ್ಲಿಯೂ 
ಕೀಳಿದ್ದರೆ ಅಥವಾ ಅಲ್ಲಾಹನ ಪ್ರವಾದಿಯ ಯಾವುದೇ ಪ್ರಾಮಾಣಿಕ ವಚನದಿಂದ ಅದು 
ಸಷ್ಟವಾಗುವುದಿದ್ದರೆ ಅದನ್ನು ಉಲ್ಲೇಖಿಸಿಬಿಟ್ಟರೆ ಸಾಕು. ಈ ಎಲ್ಲ ಚರ್ಚೆಯೂ ಮುಗಿದೇ 
ಕೋಗುತ್ತದೆ. ಆದರೆ ಅಂತಹ ಯಾವುದೇ ಆಯತ್‌ ಅಥವಾ ಹದೀಸ್‌ ಇಲ್ಲದಿರುವಾಗ 
೨ಲ್ಲಾಹನ ಈ ಕೊಡುಗೆಯ ಬಗ್ಗೆ ಜನರಿಗೆ ಯಾವ ಮೂಲದಿಂದ ತಿಳಿದು ಬಂತು ಎಂದು 
ಳಿಯಬೇಕಲ್ಲವೇ? - " 


126 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಈ ವಿಷಯದಲ್ಲಿ ಒಂದು ಮಾತನ್ನು ಚೆನ್ನಾಗಿ ತಿಳಿದಿರಬೇಕು. ವಿಶ್ವಾಸದ, ಅದರಲ 
ಏಕಜೇವವಿಶ್ವಾಸದ ವಿಷಯವು ಬಹಳ ಸೂಕ್ಷ್ಮವಾಗಿದೆ. ಇದು رجہ‎ (ಸತ್ಕನಿಷೇಧ) ಮ: 
ಈಮಾನ್‌ (ಸತ್ಯವಿಶ್ವಾಸ) ಹಾಗೂ ಜಯ - ಅಪಜಯವನ್ನು ನಿರ್ಧರಿಸುವ ವಸ್ತುವಾಗಿ 
ಆದ್ದರಿಂದ ಈ ವಿಷಯದಲ್ಲಿ ವಿಭಿನ್ನ ವ್ಯಾಖ್ಯಾನಗಳಿರುವ ಅಯತ್‌ ಮತ್ತು ಹದೀಸ್‌ಗಳೀ 
ಒಂದು ಅರ್ಥವನ್ನು ಹಿಂಡಿ ತೆಗೆದು ಅದನ್ನು ವಿಶ್ವಾಸದ ಭಾಗವೆಂದು ಸಾರುವು 
ಸರಿಯಲ್ಲ. ವಿಶ್ವಾಸವು ಸ್ಪಷ್ಟ ಮತ್ತು ನಿಖರವಾದ 'ಮುಹ್ಮಮಾತ್‌' (ವಿಭಿನ್ನ ವ್ಯಾಖ್ಯಾನಗಳ 
ಆಸ್ಪದವಿಲ್ಲದ ಆಯತ್‌ಗಳು)ಗಳನ್ನಾಧರಿಸಿರಬೇಕು. ಅದರಲ್ಲಿ ಅಲ್ಲಾಹನು ಮತ್ತು ಆಃ 
ಪ್ರವಾದಿ ಒಂದು ವಿಷಯವನ್ನು ನಂಬುವ ಆಹ್ವಾನ ನೀಡಿರಬೇಕು. ಪ್ರವಾದಿ(ಸ) ಅದಃ 
ಪ್ರಚಾರ ಪಡಿಸಿರುವರು ಮತ್ತು 'ಸಹಾಬಿಗಳು, ತಾಬಿಉಗಳು, ತಬವುತ್ತಾಬಿಉಗಳು ಹಾ 
ಇಮಾಮ್‌ಗಳು ಅದನ್ನು ನಂಬುತ್ತಿದ್ದರು ಎಂದು ಸಾಬೀತಾಗಬೇಕು. ಪ್ರವಾದಿ( 
ಸಂಪೂರ್ಣ ಪರೋಕ್ಷ ಜ್ಞಾನವನ್ನು ಹೊಂದಿದ್ದರು ಎಂಬ ವಿಶ್ವಾಸವು 
ಸ್ವರೂಪದ್ದಾಗಿದೆಯೇ? ಇದನ್ನು ಸಾಬೀತು ಪಡಿಸುವುದು ಸಾಧ್ಯವಲ್ಲವೆಂದಾದರೆ ನವ 
ಈಮಾನನ್ನು ಏಕೆ ಅಪಾಯಕ್ಕೆ ಒಡ್ಡಿಕೊಳ್ಳಬೇಕು? ; 

£ (ತರ್ಜುಮಾನುಲ್‌ ಕುರ್‌ಆನ್‌ ಮಾರ್ಚ್‌ 196 


ಪರ್ದಾದ ಕುರಿತು ಕೆಲವು ಪ್ರಶ್ನೆಗಳು 


ತಮ್ಮ 'ಪರ್ದಾ" ಎಂಬ ಗ್ರಂಥವನ್ನು ಓದಿದ ಬಳಿಕ ನಾನು ಮತ್ತು ನನ್ನ ಪತ್ನಿ ಕಲೆದ 
ಕೆಲವು ವಾರಗಳಿಂಬ ನಮ್ಮ ಕೌಟುಂಬಿಕ ಜೀವನವನ್ನು ಅಲ್ಲಾಹನ ನಿಯಮಗಳಿಗೆ 
ಬದ್ದಗೊಳಿಸಲಿಕ್ಕಾಗಿ ಪ್ರಯತ್ನಿಸುತ್ತಿ ದ್ದೇವೆ. ಆದರೆ ನಮ್ಮ ಈ ಹೊಸ ಉಪಕ್ರಮದಿಂದ 
ನಮ್ಮ ಕುಟುಂಬದವರು ಅದರಲ್ಲೂ ವಿಶೇಷವಾಗಿ ನಮ್ಮ ಹೆತ್ತವರು ಬಹಳ 
ಕುಪಿತರಾಗಿರುವರು. . 'ಪರ್ದಾ್‌ವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿರುವ ಬಗ್ಗೆ ಅವರು 
ರೋಷಾಕುಲರಾಗಿದ್ದಾರೆ. ನಾವೇ ಕೆಲವು ವಿಷಯಗಳಲ್ಲಿ ತಪ್ಪಿ ಬಿದ್ದಿದ್ದೇವೋ ಎಂಬ 
ಸಂಶಯವೂ ಉಂಟಾಗಿದೆ ಆದ್ದರಿಂದ ನಮ್ಮ ಸಮಾಧಾನಕ್ಕಾಗಿ ಈ ಕಳಗಿನ 
ವಿಷಯಗಳಲ್ಲಿ ಸ್ಪಷ್ಟೀಕರಣವನ್ನು ಬಯಸುತ್ತೇವೆ 
() ಸೂರಃ ಅಹ್‌ರಾಬ್‌ನ. "ಮಹಿಳೆಯರು ತಮ್ಮ ತಂದೆಯರ ಮುಂದೆ ತಮ್ಮ 
ಪುತ್ರರ ಮುಂದೆ... ಪರ್ದಾ ಮಾಡದಿದ್ದರೆ ಏನೂ ದೋಷವಿಲ್ಲ" ಎಂಬ ವಾಕ್ಯದಿಂದ 
ಸ್ಪಷ್ರವಾಗುವಂತೆ ಅದರಲ್ಲಿ ಪ್ರಸ್ತಾ ಪಿಸಲಾಗಿರುವ ಸಂಬಂಧಿಕರ ಹೊರತು ಮಹಿಳೆಯರು 
ಇತರರ ಮುಂದೆ ಅನಿವಾರ್ಯ ಕಾರಣಗಳಿಲ್ಲದೆ ಬರುವುದು ಪಾಹವಾಗುತ್ತದೆ. ಈ 
ವಿಷಯಬಲ್ಲಿ ಎವಾಹ ನಿಷಿದ್ದ ವಲ್ಲದ ಸಂಬಂಧಿಕರು ಮತ್ತು ವಿವಾಹ ನಿಷಿದ್ದ ವಲ್ಲದ 
ಪರಹೀಯರ ಮದ್ದೆ ಯಾವುದೇ ವೃತ್ಯಾಸುಲ್ಲ. ನನ್ನ ಈ ಆಭಿಪ್ರಾಯ ಸರಿಯೆ? 
(2 ವಿವಾಹ ನಿಷಿದ್ದವಲ್ಲ ದ ಸಂಬಂಧಿಕರು ಉದಾ: ಚಿಕ್ಕಪ್ಪನ ಮಗ ಅಥವಾ 
ಚಿಕ್ಕಮ್ಮನ ಹತಿಯ (ಚಿಕ್ಕಮ್ಮ ಜೀವಿಸಿರುವಾಗ ಮುಂದೆ ಹೋಗುವುದು ಧರ್ಮ 
ಸಮ್ಮತವೆಳಿ ಒಂದು ವೇಳೆ ಧರ್ಮಸಮ್ಮ ತವೆಂದಾದರೆ ಯಾವ ಸಂದರ್ಭಗಳಲ್ಲಿ 
ಮತ್ತು ಯಾವ ರೀತಿ? 
(3)ಒಂದು ವೇಳೆ ಯಾರಾದರೂ ವಿವಾಹ ನಿಸಿದ್ದವಲ್ಲದ ಸಂಬಂಧಿಕರ ಜತೆ ಒಂಜೇ 
ಮನೆಯಲ್ಲಿ ವಾಸಿಸುವುದು ಅನಿವಾರ್ಯವಾದರೆ ಅಥವಾ ಅವರು ಮನೆಗೆ ಅಪಿಧಿಯ್ಬಾಗಿ 
ಬಂದರೆ ಅವರ ಮುಂದೆ ಪರ್ದಾ ಆಚರಿಸುವುದು ಹೇಗೌ ಅದೇ ರೀತಿ ಯಾರಾದರೂ 
ನಿಕಟ ಸಂಬಂಧಿಕರ ಮನೆಗೆ ಹೋಗಿದ್ದಾಗ ಅಲ್ಲಿನ ಪುರುಷರು ಕರೆದರೆ ಏನು 
ಮಾಡಬೇಕು? 


(4) ಮನೆಯಲ್ಲಿ ಯುವಕ ನೌಕರರಿದ್ದರೆ ಮುದುಕಿಯರ ಮುಂದೆ ಅವರು ಬರುವುದರಲ್ಲಿ 


128 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅಡ್ಡಿ ಯಿಲ್ಲ ವೆಂದು ನನಗ್‌ ತಿಳಿದಿದೆ. ಯುವತಿಯರು ಕೂಡಾ ನಮ್ಮ 
ಸಲಕಲ್ಪಶುದ್ಧ ವಿದೆಯೆಂದು ಹೇಳಿ ಅವರ ಮುಂದೆ ಪರ್ದಾ ಇಲ್ಲದೆ ಹೋಗಬಹುದೇ? 


(೨)ಅಲ್ಲಾಹ್‌ ಮತ್ತು ಪ್ರವಾದಿಯ ಆದೇಶದಂತೆ ಪರ್ದಾ ಆಚರಿಸುವುದನ್ನು ತಾಯ 
ತಡೆದರೆ ಏನು ಮಾಡಬೇಕು? ಅವರ ಪಾದದಡಿ ಸ್ತರ್ಗವಿದೆಯೆಂಬ ಪ್ರವಾಓ 
ವಚನುದೆಯಲ್ಲವಳ ٠... 

(ಮಹಿಳೆಯರು ಸ್ರೀ-ಪುರುಷರ ಜಂಟಿ ಸಭೆಯಲ್ಲಿ ತಲೆಗೆ ಶಾಲು ಹೊದಿಸಿಕೊ೦ಡು 

ಭಾಷಣ ಮಾಡಬಹುದೆ? ಹದೀಸ್‌ನ ಪ್ರಕಾರ ಸ್ತ್ರೀಯ ಸ್ವರ ಪುರುಷನಿಗೆ ಕೇಳಿಸುವುದು. 

ಆಕ್ಷೇಪಾರ್ಹವಲ್ಲ ಮೇ? 

() ಮಹಿಳೆಯರು ಡಾಕ್ಟರ್‌, ನರ್ಕ್‌ ಅಥವಾ ಶಿಕ್ಷತಿಯರಾಗ ಬಹುದ ನಮ್ಮ 

ಮೊಡ್ಡ ದೊಡ್ಡ ನಾಯಕರು ಕರೆ ನೀಡುತ್ತಿ ರುವಂತೆ ನಮ್ಮ ಮಹಿಳೆಯರು ಈ ಎಲ್ಲ 

ಕೆಲಸಗಳಲ್ಲಿ ಭಾಗವಹಿಸಿ ಹಿಂದಿನ ನಷ್ಟವನ್ನು ತುಂಬಿಸಿ ಹಿಲದುಳಿಯುವಿಕೆಯನ್ನು 
ದೂರ ಮಾಡಬೇಕ ಈ ಕೆಲಸಗಳನ್ನು ಮಾಡುವಾಗ ಪರ್ದಾ ಆಚರಿಸಬೇಕಿ? ಅಥವಾ 
ಆಗತ್ಯ ಸಂದರ್ಭಗಳಲ್ಲಿ ಹರ್ದಾ ತೊರೆಯಬಹುದೆ? 

(8 ಮಹಿಳೆಯರು ಮುಖ ತೆರೆದಿಟ್ಟು ಅಥವಾ ಮುಸುಕಿನೊಂದಿಗೆ ಜೆಹಾದ್‌ನಲ್ಲಿ 

ಭಾಗವಹಿಸಬಹುದು? 

೦ (1) ನೀವು ಪವಿತ್ರ ಕುರ್‌ಆನ್‌ನ ಮೂಲ ಪದಗಳತ್ತ ಗಮನ ಹರಿಸಲಿಲ್ಲ. ನೀವು 
ಪ್ರಸ್ತಾಪಿಸಿದ ಆಯತ್‌ ಇರುವುದು ಸೂರಃ ಅಹ್‌ರಾಬ್‌ನಲ್ಲಲ್ಲ ಸೂರಃ ನೂರ್‌ನಲ್ಲಾಗಿದೆ. 
ಆ ಆಯತ್‌ನ ಪದಗಳು ಹೀಗಿವೆ: "ಇವರ ಹೊರತು ಅನ್ಮ್ನರ ಮುಂದೆ ತಮ್ಮ 
ಅಲಂಕಾರವನ್ನು ಪ್ರದರ್ಶಿಸದಿರಲಿ..." ಅರ್ಥಾತ್‌ ಶೈಂಗಾರ-ಅಲಂಕಾರಗಳ ಸಹಿತ ಇತರರ 
ಮುಂದೆ ಬರಬಾರದು. ಇನ್ನೊಂದೆಡೆ ಮನೆಯಿಂದ ಹೊರಗೆ ಹೋಗುವಾಗ ಈ ರೀತಿ 
ಆದೇಶಿಸಲಾಗಿದೆ: "ನಿಮ್ಮ ಚದ್ದರವನ್ನು ನಿಮ್ಮ ಮೇಲೆ ಮುಸುಕಿನಂತೆ ನೇತಾಡಿಸಬೇಕು." 
ಇದರಿಂದ ತಿಳಿದು ಬರುವಂತೆ ತೀರಾ ಅಪರಿಚಿತರಾದವರ ಮುಂದೆ ಮುಖವನ್ನೂ 
ತೆರೆಯಬಾರದು. ಇನ್ನು ಸಂಬಂಧಿಕರ ವಿಷಯ, ಅದನ್ನು ಸೂರಃ ನೂರ್‌ನಲ್ಲಿ ವಿವರಿಸಲಾಗಿದೆ- 
"ಅವರ ಮುಂದೆ ಮಾತ್ರ ಮಹಿಳೆಯು ತನ್ನ ಪೂರ್ಣ ಶೈಂಗಾರ-ಅಲಂಕಾರಗಳೊಂದಿಗೆ 
ಬರಬಹುದಾಗಿದೆ. ಇನ್ನುಳಿದ ಸಂಬಂಧಿಕರ ಮುಂದೆ ಅಲಂಕಾರ ಮಾಡಿಕೊಂಡು ಹೋಗುವುದು 
ಧರ್ಮಸಮ್ಮತವಲ್ಲ.” 

(2) ಮುಂದೆ ಹೋಗುವ ಎರಡು ವಿಧಗಳಿವೆ. 


(1) ತಂದೆ-ಸೋದರರ ಮುಂದೆ ಬರುವಂತೆ ಪೂರ್ಣ ಶೃಂಗಾರ ಅಲಂಕಾರಗಳೊಂದಿಗೆ 
ಬಂದು ನಿಸ್ಸಂಕೋಚವಾಗಿ ಕುಳಿತು ಮಾತಾಡುವುದು, ನಗುವುದು, ಏಕಾಂತದಲ್ಲಿ ಅವರ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 129 


ತೆಗಿರುವುದು ಇತ್ಯಾದಿ. ಇದು ಯಾವುದೇ ವಿಧದ ವಿವಾಹ ನಿಷಿದ್ಧವಲ್ಲದ ಪುರುಷರ. 
»ಂದೆ ಧರ್ಮಸಮ್ಮತವಲ್ಲ. ಅವರು ಸಂಬಂಧಿಕರಾದರೂ ಪರಕೀಯರಾದರೂ ಸರಿಯೆ. 
) ಮಹಿಳೆ ತನ್ನ ಸೌಂದರ್ಯವನ್ನು ಚದ್ದರ ಇತ್ಕಾದಿಯಿಂದ ಅಡಗಿಸಿ ಕೇವಲ ಮುಖ 
ತ್ತು ಕೈಗಳು ಕಾಣಿಸುವ ಸ್ಥಿತಿಯಲ್ಲಿ ಬರುವುದು. ಇದು ಕೂಡಾ ತನ್ನನ್ನು ತೋರಿಸುವ 
'ದ್ದೇಶದಿಂದಾಗಿರದೆ ಸಂಯುಕ್ತ ಕುಟುಂಬ ವ್ಯವಸ್ಥೆಯ ಅನಿವಾರ್ಯ ಅಗತ್ಮಗಳನ್ನು 
'ಡೇರಿಸುವ ಉದ್ದೇಶದಿ೦ದಾಗಿರಬೇಕು. ಆಗಲೂ ಮುಕ್ತವಾಗಿ ಬೆರೆಯಬಾರದು. ಏಕಾಂತದಲ್ಲಿ 
ತೆಗಿರಬಾರದು. ಕೇವಲ ಅವನ ಮುಂದಿನಿಂದ ದಾಟಿ ಹೋಗುವುದು, ಏನಾದರೂ 
ಗತ್ಯದ ವಷಯವಿದ್ದರೆ ವಿಚಾರಿಸುವುದು ಅಥವಾ ತಿಳಿಸುವುದು. ಇಷ್ಟರ ಮಟ್ಟಿಗೆ ಮಾತ್ರ 
ನಾಹ ನಿಸಿದ್ದವಲ್ಲದ ಸಂಬಂಧಿಕರ ಮುಂದೆ ಬರುವ ಅನುಮತಿಯಿದೆ. ಇಂದು 
ಸ್ಲಿಮರ ಮನೆಗಳಲ್ಲಿ ಸಾಮಾನ್ಯವಾಗಿರುವಂತೆ ಸೋದರ ಸೋದರಿಯರ ಮಕ್ಕಳು 
ಶಸ್ಪರ ನಿಸ್ಸಂಕೋಚವಾಗಿ ಕುಳಿತು ಹರಟೆ ಹೊಡೆಯುವ ಮತ್ತು ಮುಕ್ತವಾಗಿ ಬೆರೆಯುವ 
ನಕಾಶ ಖಂಡಿತ ಇಸ್ಲಾಮ್‌ನಲ್ಲಿಲ್ಲ. ಇಂದು ಮುಸ್ಲಿಮ್‌ ಯುವತಿಯರು ಇರುವಂತೆ 
೨ತಹ ಸಂಬಂಧಿಕರ ಮುಂದೆ ಶೃಂಗಾರ-ಅಲಂಕಾರಗಳೊಂದಿಗೆ ಇರುವುದನ್ನು ಇಸ್ಲಾಮ್‌ 
೦ಡಿತ ಅನುಮತಿಸುವುದಿಲ್ಲ. ۰ 

(3) ಇಂತಹ ಪರಿಸ್ಥಿತಿಯಲ್ಲಿ ಎರಡೂ ಕಡೆ ಶರೀಅತ್‌ ನಿಯಮಗಳನ್ನು ಪಾಲಿಸುವ 
ಶಾದೆಯಿದ್ದರೆ ಅವರಿಗೆ ಸರಿಯಾದ ಕ್ರಮವಿದು. ವಿವಾಹ ನಿಷಿದ್ಧವಲ್ಲದ ಸಂಬಂಧಿಕರು 
ನೆಗೆ ಬಂದಾಗ, ಮನೆಗೆ ಕಾಲಿಡುವುದಕ್ಕಿಂತ ಮೊದಲು ಅನುಮತಿ ಪಡೆದುಕೊಳ್ಳಬೇಕು. 
೨ದು ಮುಸ್ಲಿಮರು ಕುರ್‌ಆನ್‌ ಮತ್ತು ಸುನ್ನತ್‌ನ ಪ್ರಕಾರ ಅನುಮತಿ ಪಡೆಯುವ 
ಮವನ್ನು ಸಂಪೂರ್ಣ ತೊರೆದಿರುವರು. ಅನುಮತಿಯಿಲ್ಲದೆ ಮನೆಗೆ ಪ್ರವೇಶಿಸುವುದನ್ನು 
ಪ್ರತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ವಾಸ್ತವದಲ್ಲಿ ತಂದೆ, ಮಗ, ಸೋದರನಂತಹ 
)ನೆಯ ಪುರುಷರು ಕೂಡಾ ಯಾವುದೇ ಸೂಚನೆಯಿಲ್ಲದೆ ಮನೆಗೆ ಪ್ರವೇಶಿಸಲು ಶರೀಅತ್‌ 
ನುಮತಿಸುವುದಿಲ್ಲ. ಕನಿಷ್ಠಪಕ್ಷ ಅವರು ಮನೆಗೆ ಪ್ರವೇಶಿಸುವಾಗ ಮನೆಯವರಿಗೆ.ಯಾರೋ 
ರುಷರು ಬರುತ್ತಿದ್ದಾರೆಂದು ತಿಳಿಯುವಂತಹ ಶಬ್ದವನ್ನಾದರೂ ಹೊರಡಿಸಬೇಕು. ಇಂತಹ 
ಸ ಕೇಳಿದಾಗ ಏನನ್ನಾದರೂ ಹೊದ್ದುಕೊಂಡು ತನ್ನ ಸೌಂದರ್ಯವನ್ನು ಮರೆಸಬೇಕು. 
ಶ್ನೆ ಮುಖವನ್ನು ಬೇರೆಡೆಗೆ ತಿರುಗಿಸಿಕೊಳ್ಳಬೇಕು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ವಿವಾಹ 
ಸಿದ್ದವಲ್ಲದ ಸಂಬಂಧಿಕರ ಮುಂದೆ ಮುಖ ಮತ್ತು ಕೈಗಳನ್ನು ತೋರಿಸುವು 
ಸ್ನೀಪಾರ್ಹವಲ್ಲ. ಅಗತ್ಯ ಬಿದ್ದಾಗ ಮಾತಾಡುವುದಕ್ಕೂ ಅಡ್ಡಿಯಿಲ್ಲ. ಆದರೆ ಮುಕ್ತ 
ರೆಯುವಿಕೆ ಮತ್ತು ನಿಸ್ಫಂಕೋಚ ಮಾತುಕತೆ, ಹರಟೆಗಳು ನಿಷಿದ್ದವಾಗಿವೆ. 

(4) ನೌಕರರ ಕುರಿತು ನನ್ನ ಅಧ್ಯಯನದ ಪ್ರಕಾರ ಯಾವ ನೌಕರರ ಬಗ್ಗೆ ಅವರು 
ಸ್ತು ಒಡೆಯನ ಮನೆಯ ಮಹಿಳೆಯರ ಕುರಿತು ಯಾವುದೇ ಕೆಟ್ಟ ಭಾವನೆಯನ್ನು 


130 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾರದು ಎಂಬ ಭರವಸೆಯಿದೆಯೋ ಅವರಿಗೆ ಮನೆಯೊಳಃ 
ಬರುವ ಮತ್ತು ಕೆಲಸ ಮಾಡುವ ಅನುಮತಿ ನೀಡಬಹುದಾಗಿದೆ. ಆದರೆ ಮನೆಯ 
ಯಜಮಾನನಿಗೆ ಆ ಭರವಸೆಯಿಲ್ಲದಿದ್ದರೆ ಅಂತಹ ನೌಕರರು ಮನೆಯೊಳಗೆ ಮುಕ್ತವಾಃ 
ಬರುವಂತಿಲ್ಲ. ಈ ವಿಷಯದಲ್ಲಿ ಮನೆಯ ಯಜಮಾನನ ಅಭಿಪ್ರಾಯನ್ನೆ 
ಪರಿಗಣಿಸಲಾಗುವುದು. ಆದರೆ ಆತ ಶರೀಅತ್‌ ನಿಯಮಗಳ ಬಗ್ಗೆ ಅಲಕ್ಸೈ ಉಳ್ಳವನಾಗಿರಃ 
ಶರೀಅತ್‌ ನಿಯಮಗಳ ಪಾಲನೆಯ ಉದ್ದೇಶ ಉಳ್ಳವನಾಗಿರಬೇಕು. 


(5) ತಾಯಿಯ ಪಾದದಡಿ ಸ್ವರ್ಗವಿದೆಯೆಂಬುದು ನಿಜ. ಆದರೆ ಸ್ವರ್ಗ 
ಅರ್ಹವಾಗುವಂತಹ ಕೆಲಸ ಮಾಡುವ ತಾಯಿಯ ಆದೇಶವನ್ನು ಮಾತ್ರ ಪಾಲಿಸಲಾಗುವುದು 
ಆಕೆ ಅಲ್ಲಾಹ್‌ ಮತ್ತು ಪ್ರವಾದಿಯ ಆಜ್ಞೆಯ ಮುಂದೆ ತಲೆಬಾಗುವವಳಾಗಿರಬೇಕು. ತನ 
ಚಿತ್ತ ಅಥವಾ ಕುಟುಂಬದ ಆಚಾರ ಸಂಪ್ರದಾಯಗಳಿಗೆ ಶರೀಲತನ್ನು ಬೀ 
ನೀಡುವವಳಾಗಿರಬಾರದು. ಇದಕ್ಕೆ ವ್ಯತಿರಿಕ್ತವಾದ ತಾಯಿಯ ಸೇವೆ ಖಂಡಿತ ಮಾಡಬೇಕು 
ಆದರೆ ಆಕೆಯ ಅನುಸರಣೆಯನ್ನು ಮಾಡಲಾಗದು. ಶರೀಅತ್‌ ನಿಯಮಗಳ ಪಾಲನೆಯಿಂ 
ಮುಕ್ತವಾಗಿ ಸ್ವಚಿತ್ತ ಮತ್ತು ಕೌಟುಂಬಿಕ ಆಚಾರ ಸಂಪ್ರದಾಯಗಳಿಗೆ ಧರ್ಮಕ್ಕಿಂತ ಹೆಚ್ಚಿಃ 
ಮಹತ್ವ ನೀಡುವ ಮೂಲಕ ಆಕೆ ಸ್ವಯಂ ತನ್ನ ಪಾದಗಳನ್ನು ನರಕದ ದಾರಿಯಲ್ಲಿ 
ಹಾಕಿರುವಾಗ ಆಕೆಯ ಪಾದದಡಿ ಸ್ವರ್ಗವಿರುವುದಾದರೂ ಹೇಗೆ? 

(6) ಕೆಲವು ಪರಿಸ್ಥಿ ತಿಗಳಲ್ಲಿ ಮಹಿಳೆ ಪರ್ದಾ ಧರಿಸಿಕೊಂಡು ಪುರುಷರನ್ನುದ್ದೇಶಿಃ 
ಭಾಷಣ ಮಾಡಬಹುದು. ಎಂತಹ ಪರಿಸ್ಥಿತಿಗಳಲ್ಲಿ ಇದು ಧರ್ಮ ಸಮ್ಮತ ಎಂಬುದನ್ನು 
ಸಂದರ್ಭ ಮತ್ತು ಪರಿಸ್ಥಿತಿಯ ಕುರಿತು ಇಸ್ಲಾಮೊ ದೃಷ್ಟಿಕೋನದಿಂದ ತಿಳಿಯುಃ 
ಸಾಮರ್ಥ್ಯವಿರುವ ವ್ಯಕ್ತಿಗಳು ನಿರ್ಧರಿಸಬೇಕು. ಅವರಲ್ಲಿ ಶರೀಲತ್‌ಗೆ ಅನುಸಾರವಾಃ 
ಜೀವಿಸುವ ಸಂಕಲ್ಪವೂ ಇರಬೇಕು. 

. (7) ನಾಯಕರುಗಳನ್ನು ಉದ್ಧರಿಸಿ ನೀವು ಕೇಳಿದ ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ ಹೀಗಿದೆ 
ಇವರು ಮತ್ತು ಇವರ ಅನುಯಾಯಿಗಳಾದ ಮುಸ್ಲಿಮರು ಇಂದು ಅನುಸರಿಸುತ್ತಿರುವುದೆ 
ಇಸ್ಲಾಮೊ ಸಂಸ್ಕೃತಿಯಾಗಿದ್ದರೆ ಇಸ್ಲಾಮೊ ಸಂಸ್ಕೃತಿಗೂ ಪಾಶ್ಚಾತ್ಮ ಸಂಸ್ಕೃತಿಗೂ ಯಾವುದೆ 
ವೃತ್ಯಾಸವಿಲ್ಲ. ಹಾಗಾದರೆ ಇಂದು ಯುರೋಪಿನಲ್ಲಿ ನಡೆಯುತ್ತಿರುವುದೆಲ್ಲವನ್ನೂ ಮುಸ್ಲಿಮರ 
ಮಾಡಬೇಕು. ಇಸ್ಲಾಮೊ ಸಂಸ್ಕೃತಿಯೆಂದರೆ ಪ್ರವಾದಿ ಮುಹಮ್ಮದ್‌(ಸ) ಅವರು ಕಲಿಸಿ 
ಸಂಸ್ಕೃತಿಯಾಗಿದ್ದರೆ ಇಂದಿನ ಮೆಡಿಕಲ್‌ ಕಾಲೇಜ್‌, ನರ್ಸಿಂಗ್‌ ತರಬೇತಿ ಕೇಂದ್ರ ಮತ್ತು 
ಆಸ್ಪತ್ರೆಗಳಿಗೆ ಮುಸ್ಲಿಮ್‌ ಯುವತಿಯರನ್ನು ಕಳುಹಿಸುವುದಕ್ಕಿಂತ ಅವರನ್ನು ಗೋರಿಗಳಲ್ಲಿ 
ದಫನ ಮಾಡಿ ಬಿಡುವುದು ಸಾವಿರ ಪಟ್ಟು ಉತ್ತಮವಾಗಿದೆ. ಈಗಿರುವ ಗಲ್ಫ್‌ 
ಕಾಲೇಜುಗಳಿಗೆ ಹೋಗಿ ಕಲಿಯುವ ಮತ್ತು ಶಿಕ್ಷಕಿಯರಾಗುವ ವಿಷಯವೂ ಇದಕ್ಕಿಂ 
ಹೆಚ್ಚು ಭಿನ್ನವಲ್ಲ. ಆದರೆ ಒಂದು: ವೇಳೆ ಶಿಕ್ಷಣ-ತರಬೇತಿಯ ವ್ಯವಸ್ಥೆಯು ನಮ್ಮ 


ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 131 


ಸಿಗಳಲ್ಲಿದ್ದರೆ ಮತ್ತು ನಾವು ನಮ್ಮ ಕ್ರಮದಂತೆ ಹುಡುಗಿಯರನ್ನು ತರಬೇತುಗೊಳಿಸಿ 
೨ವರನ್ನು ಅಗತ್ಯ ನಾಗರಿಕ ಸೇವೆಗೆ ಹಚ್ಚುವ ಸಾಮರ್ಥ್ಯ ನಮಗಿದ್ದರೆ ನಾವು ಖಂಡಿತ 
೨ದರ ವ್ಯವಸ್ಥೆ ಮಾಡುವೆವು. ಇಸ್ಲಾಮ ಮಿತಿ-ಮೇರೆಗಳನ್ನು ಪಾಲಿಸುತ್ತಾ ಹುಡುಗಿಯರಿಗೆ 
ಸೈದ್ಯಕೀಯ, ಸರ್ಜರಿ, ನರ್ಸಿಂಗ್‌, ಮಕ್ಕಳ ತರಬೇತಿ ಇತ್ಯಾದಿಗಳ ಉನ್ನತ ಶಿಕ್ಷಣ 
ನೀಡುವೆವು. ಅವರನ್ನು ಇತರ ಉನ್ನತ ವಿದ್ಯಾಭ್ಯಾಸ ನೀಡಿ ತರಬೇತಿಗೊಳಿಸಿ ಶಿಕ್ಷಕಿಯರಾಗಿ 
ಸಾಡುವೆವು. ಇಸ್ಲಾಮೂೊ ಸಂಸ್ಕೃತಿಗೆ ಅನುಗುಣವಾಗಿ ಅವರಿಂದ ಇತರ ನಾಗರಿಕ ಸೇವೆಗಳನ್ನು 
ಸಾಡಿಸುವೆವು. ಈ ಬಗ್ಗೆ ಒಂದು ಉಪ ವಿಷಯವೂ ಸ್ವಷ್ಟವಾಗಬೇಕು. ನರ್ಸಿಂಗ್‌ನ 
ಸಲಸವನ್ನು ಕೇವಲ ಮಹಿಳೆಯರೇ ಮಾಡಬಲ್ಲರೆ೦ಬ ಪಾಶ್ಚಾತ್ಯ ವಿಚಾರಧಾರೆಯನ್ನು ನಾವು 
ಒಪ್ಪುವುದಿಲ್ಲ. ಮಹಿಳೆಯರ ಮತ್ತು ಪುರುಷರ ಆಸ್ಪತ್ರೆಗಳಲ್ಲೆಲ್ಲಾ ಅವರೇ ನರ್ಸ್‌ 
ಿಗಬೇಕೆಂಬುದೂ ಸರಿಯಲ್ಲ. ಈ ವಿಚಾರಧಾರೆಗೆ ಯಾವುದೇ ವೈಜ್ಞಾನಿಕ ಮತ್ತು ವೈಚಾರಿಕ 
ಪ್ರರಾವೆಯಿಲ್ಲ. ಪುರುಷ ಶುಶ್ರೂಶಕನೂ ಹೇಸುವಂತಹ ಪುರುಷ ರೋಗಿಗಳ ಶುಶ್ರೂಷೆಯ 
ಸಲವು ಕೆಲಸಗಳನ್ನು ಮಹಿಳಾ ನರ್ಸ್‌ಗಳಿಂದ ಮಾಡಿಸುವುದು ನೈತಿಕ ದೃಷ್ಟಿಯಿಂದ ಅತ್ಯಂತ 
ಶೇಯವಾಗಿದೆ. ಆದ್ದರಿಂದ ಮುಸ್ಲಿಮರಾದ ನಾವು ಮಹಿಳೆಯರನ್ನು ನರ್ಸ್‌ ಆಗಿ ಮಾಡಿದರೆ 
ಅವರಿಂದ ಮಹಿಳಾ ರೋಗಿಗಳ ಶುಶ್ರೂಷೆಯ ಕೆಲಸವನ್ನೇ ಮಾಡಿಸುವೆವು. ಪುರುಷ 
ತೋಗಿಗಳ ಶುಶ್ರೂಷೆಯ ಕೆಲಸವನ್ನು ಪುರುಷರೇ ಮಾಡಬೇಕು. 

(8) ಯುದ್ಧದ ವೇಳೆಯಲ್ಲಿ ಯೋಧರ ಶುಶ್ರೂಷೆ, ಗಾಯಗಳಿಗೆ ಬ್ಯಾಂಡೇಜ್‌ 
ಮಾಡುವುದು. ಯೋಧರಿಗಾಗಿ ಊಟ ತಯಾರಿಸುವುದು, ಶಸ್ತ್ರ ಮತ್ತು ಆಹಾರ ಸರಬರಾಜು 
ಮಾಡುವುದು, ಸಂದೇಶ ಮುಟ್ಟಿಸುವುದು ಮುಂತಾದ ಕೆಲಸಗಳನ್ನು ಮಹಿಳೆಯರಿಗೆ 
ವಹಿಸುವುದು ಧರ್ಮಸಮ್ಮತವಾಗಿದೆ. ಪರ್ದಾದ ನಿಯಮ ಬರುವುದಕ್ಕಿಂತ ಮುಂಚೆಯೂ 
ಈ ಸೇವೆಗಳನ್ನು ಮಹಿಳೆಯರು ಮಾಡುತ್ತಿದ್ದರು. ಆ ನಿಯಮಗಳು ಬಂದ ಬಳಿಕವೂ 
ಮಾಡಿದ್ದರು. ಇಂದೂ ಮಾಡಬಹುದು. ಆದರೆ ಒಂದು ಇಸ್ಲಾಮೊ ಸೇನೆಗೆ ಮಾತ್ರ ಈ 
ಸೇವೆಯನ್ನು ಮಹಿಳೆಯರು ನಿರ್ವಹಿಸ ಬಹುದಾಗಿದೆ. ಅವರು ಅಲ್ಲಾಹನು ನಿಶ್ಚಯಿಸಿದ 
ಮಿತಿ-ಮೇರೆಗಳನ್ನು ಪಾಲಿಸುವವರಾಗಿರಬೇಕು. ಇಂದಿನ ಸೇನೆಗಳಲ್ಲಿರುವಂತಹ ಕುಖ್ಯಾತ 
ಕಿಡಿಗೇಡಿಗಳು ಅದರಲ್ಲಿ ಇರಬಾರದು. W.೩.೦. ಯ ಮುಗ್ಗ ಹೆಸರಲ್ಲಿ ಮಹಿಳೆಯರನ್ನು 
ಭರ್ತಿ ಮಾಡಿ ಬ್ರಷ್ಟ ಸಿಪಾಯಿಗಳಿಗೆ ಮತ್ತು ದಂಡ ನಾಯಕರುಗಳಿಗೆ ಅವರು ವೇಶ್ಯಾವೃತ್ತಿ 
ನಡೆಸುವುದು ಪೈಶಾಚಿಕ. ಕೃತ್ಯವಾಗಿದೆ. ಅದಕ್ಕೆ ಇಸ್ಲಾಮೊ ಸಂಸ್ಕೃತಿಯಲ್ಲಿ ಖಂಡಿತ 
ಯಾವುದೇ ಅವಕಾಶವಿಲ್ಲ. (ತರ್ಜುಮಾನುಲ್‌ ಕುರ್‌ಆನ್‌-ಆಗಸ್ಟ್‌ 1946) 


ہمہ 


ವಸ್ತ್ರಧಾರಣೆ ಮತ್ತು ಶರೀಅತ್‌ 


೪ ನೈಜ ಅರ್ಥದಲ್ಲಿ ಮುಸ್ಲಿಮ್‌ ಆಗಬೇಕಾದರೆ ವ್ಯಕ್ತಿಯು ಬಟ್ಟೆ ಬರೆ ಮತ್ತು ಗಡ್ಡ 
ಮಿಸೆಗಳಲ್ಲಿ ಇನ್ಲಾಮೊ ಶೈಲಿಯನ್ನು ಅನುಸರಿಸಬೇಕು ಎನ್ನಲಾಗುತ್ತದೆ. ಈ ಬಗ್ಗ 
ಇಸ್ಲಾಮ್‌ ಯಾವ ಆಬೇಶಗಳನ್ನು ನೀಡಿದೆಯೆಂದು ದಯವಿಟ್ಟು ತಿಳಿಸುತ್ತಿ ರಾ? 


೦ ಬಟ್ಟೆ ಬರೆ ಮತ್ತು ಮುಖ ಚಹರೆಯ ಕುರಿತು ನಿಮ್ಮ ಪ್ರಶ್ನೆಗೆ ಉತ್ತರಿಸು£ 
ಮೊದಲು ಒಂದು ವಿಷಯ ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಬಾಹ್ಮದ ಸುಧಾರಣೆಗ 
ಅಂತರಂಗದ ಸುಧಾರಣೆಗಿಂತ ಹೆಚ್ಚಿನ ಮಹತ್ವ ಕೊಡಬಾರದು. ಮೊಟ್ಟಮೊದಲು ನೀವ 
ನಿಮ್ಮನ್ನು ಕುರ್‌ಆನ್‌ನ ಮಾನದಂಡದಂತೆ ನೈಜ ಮುಸ್ಲಿಮರಾಗಿ ಮಾರ್ಪಡಿಸಲು ಪ್ರಯತ್ನಿಸಿ. 
ಅನಂತರ ನಿಮ್ಮ ಅಂತರಂಗದಲ್ಲಿ ಅಗಿರುವ ಮಾರ್ಪಾಟಿಗೆ ಅನುಗುಣವಾಗಿ ನಿಮ್ಮ 
ಬಾಹ್ಮವನ್ನು ಪರಿವರ್ತಿಸಿರಿ. ಕೇವಲ ಹದೀಸ್‌ ಮತ್ತು ಫಿಕ್ಲ್‌ ಗ್ರಂಥಗಳಲ್ಲಿ ಓರ್ವ 
ಧರ್ಮನಿಷ್ಠ ವೃಕ್ತಿಯ ಬಾಹ್ಮಯರೂಪದ ಚಿತ್ರಣದ ನಿಯಮ-ನಿಬಂಧನೆಗಳನ್ನು ಮಾತ್ರ 
ಮುಂದಿರಿಸಿಕೊಂಡು ನೀವು ನಿಮ್ಮ ಬಾಹ್ಮರೂಪವನ್ನು ಅದರಂತೆ ಮಾಡಿಕೊಂಡರೆ ಮತ್ತು 
ನಿಮ್ಮೊಳಗೆ ತಕ್ಟಾ (ಧರ್ಮನಿಷ್ಠೆ) ಉಂಟಾಗದಿದ್ದರೆ ನಿಮ್ಮ ಅವಸ್ಥೆಯು ತಾಮ್ರದ ನಾಣ್ಯಕ್ಕೆ 
ಚಿನ್ನದ ಲೇಪ ಹಾಕಿದಂತಾಗುವುದು. ಚಿನ್ನದ ನಾಣ್ಯದ ಲೇಪ ಹಾಕುವುದು ದೊಡ್ಡ ಕಷ್ಟದ 
ಕೆಲಸವೇನಲ್ಲ. ಅತ್ಯಂತ ಅಗ್ಗದ ಲೋಹಕ್ಕೆ ಬೇಕಾದರೂ ಅದನ್ನು ಬಹಳ ಸುಲಭದಲ್ಲಿ 
ಹಾಕಬಹುದು. ಆದರೆ ಅಪ್ಪಟ ಚಿನ್ನ ದೊರಕಿಸುವುದು ಒಂದು ಕಷ್ಟದ ಕೆಲಸ. ದೀರ್ಫು 
ಸಮಯದ ಪ್ರಯತ್ನದ ಬಳಿಕವೇ ಅದು ಸಿಗುತ್ತದೆ. ದುರದೃಷ್ಟವಶಾತ್‌ ಕೆಲವು ಕಾಲದಿಂದ 
ಬಾಹ್ಮ ರೂಪಕ್ಕೆ ಅಸಾಮಾನ್ಯ ಮಹತ್ವ ನೀಡಲಾಗುತ್ತಿದೆ. ಆದ್ದರಿಂದ ಚಿನ್ನದ ಲೇಪದೊಂದಿ? 
ಕಬ್ಬಿಣ, ಉಕ್ಕು, ತಾಮ್ರ ಇತ್ಕಾದಿ ಕೀಳ್ಮಟ್ಟದ ಲೋಹದ ನಾಣ್ಯಗಳೂ ನಡೆಯುತ್ತಿವೆ. 
ವ್ಯಾವಹಾರಿಕ ಲೋಕದ ಪೇಟೆಯು ಒಂದು ನಿಷ್ಠುರ ಅಕ್ಕಸಾಲಿಗ ಇದ್ದಂತೆ. ಅದು ಹೆಚ್ಚು 
ಸಮಯ ಈ ಡೆಂಭಾಚಾರದಿಂದ ಮೋಸ ಹೋಗಲಾರದು. ಕೆಲವು ಸಮಯದ ತನಕ ಈ 
ಖೋಟಾ ನಾಣ್ಯಗಳು ಚಲಾವಣೆ ಪಡೆದುವು. ಆದರೆ ಈಗ ಪೇಟೆಯಲ್ಲಿ ಅದಕ್ಕೆ ಚಿಕ್ಕಾಸಿನ 
ಬೆಲೆಯೂ ಇಲ್ಲ. ನಾವು ಇಸ್ಲಾಮೊ ಸಮಾಜದಲ್ಲಿ ನೈಜ ಧಾರ್ಮಿಕತೆಯನ್ನು ಬೆಳೆಸಬೇಕು. 
ಅದ್ದರಿಂದ ನಾವು ಚಿನ್ನದ ನಾಣ್ಯದ ಮೊಹರು ಹಾಕುವುದಕ್ಕಿಂತ ಮುಂಚೆ ಅಪ್ಪಟ 
ಚಿನ್ನವಾಗಲು ಪ್ರಯತ್ನಿಸಬೇಕು. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 133 


ವಸ್ತ್ರಧಾರಣೆ ಮತ್ತು ಮುಖ ಚಹರೆಯ ವಿಸ್ಮಾಸದ ಕುರಿತು ಹಾಗೂ ಇಂತಹುದೇ 
ಹ್ಮ ಆಚಾರಗಳೆ ಕುರಿತು ಇರುವ ಪ್ರವಾದಿವರ್ಯರ(ಸ) ಆದೇಶಗಳೆಲ್ಲವೂ ಮದೀನಾ 
ಸೀವನದ ಕೊನೆಯ ಐದಾರು ವರ್ಷಗಳದ್ದಾಗಿವೆ. ಅದಕ್ಕಿಂತ ಮುಂಚಿನ ಹದಿನೈದು 
3ದಿನಾರು ವರ್ಷಗಳಲ್ಲಿ ಪ್ರವಾದಿ(ಸ) ತಮ್ಮ ಅನುಯಾಯಿಗಳಲ್ಲಿ ತಕ್ಟಾ ಮತ್ತು 
ಇಪ್ಸಾನ್‌ಗೆ ಸಂಬಂಧಿಸಿ ಕುರ್‌ಆನ್‌ ಮತ್ತು ಹದೀಸ್‌'ಗಳಲ್ಲಿ ವಿವರಿಸಲಾಗಿರುವ ಗುಣಗಳನ್ನು 
ಷ್ಟಿಸಲು ಪ್ರಯತ್ನಿಸುತ್ತಿದ್ದರು. ಈ ಅನುಕ್ರಮವನ್ನು ಗಮನಿಸಿದಾಗ ತಿಳಿಯುವುದೇನೆಂದರೆ 
ಖಾರನ್ನು ಅಲ್ಲಾಹನು ಜನರ ಆತ್ಮ ಸಂಸ್ಕರಣೆಯ ಕಾರ್ಯಕ್ಕೆ ನೇಮಿಸಿದ್ದನೋ ಅವರು 
ಸೊಟ್ಟಿ ಮೊದಲು. ತಮಗೆ ದೊರಕಿದ ಅನುಯಾಯಿಗಳನ್ನು ತಿದ್ದಿ ತೀಡಿ ಅಪ್ಪಟ ಚಿನ್ನವಾಗಿ 
ಖಾರ್ಪಡಿಸಿದರು. ಅನಂತರ ಅದಕ್ಕೆ ಚಿನ್ನದ ನಾಣ್ಯದ ಮುದ್ರೆಯೊತ್ತಿದರು. 


ಆದರೆ ಈ ಹಿಂದೆ-ಮುಂದೆ ಮಾಡುವಿಕೆಯಿಂದ ಧರ್ಮದ ಆ ವಿಧಿಗಳ ಪಾಲನೆಗೆ. 
ಬನ - ಮೇಷ ಎಣಿಸಬೇಕೆಂದು ಖಂಡಿತ ಭಾವಿಸಬೇಕಾಗಿಲ್ಲ. ನಿಜವಾದ ತಕ್ಟಾ 
ಸಿನಸ್ಸಿನಲ್ಲಿ ಬೇರೂರಿ ಧರ್ಮನಿಷ್ಠೆ ಮತ್ತು ಇಸ್ಲಾಮೊ ಗುಣ ನಡತೆಯು ಜೀವನದಲ್ಲಿ 
ಸಾರದೆ ಮುತ್ತಕೀಗಳ ವಸ್ತ್ರಧಾರಣೆಯನ್ನು ಮಾಡಬಾರದು ಎಂಬುದೇ ಇದರ ಇಂಗಿತ. 


ವಸ್ತ್ರಧಾರಣೆಯಲ್ಲಿ ಇಸ್ಲಾಮಿನ ಧೋರಣೆಯೇನೆಂದರೆ ನಿಮ್ಮನ್ನು ಕಂಡಾಗ ನೀವು 
ಖುಸ್ಲಿಮರೆಂದು ಯಾರೂ ತಿಳಿಯುವಂತಹ ಬಟ್ಟೆ ಬರೆಗಳನ್ನು ಧರಿಸಬೇಕು. ಒಟ್ಟಿನಲ್ಲಿ 
ತೈನಿಷೇಧಿಗಳಂತೆ ಕಾಣುವ ವಸ್ತಧಾರಣೆಯನ್ನು ಅಳವಡಿಸಬಾರದು. 
ಗಡ್ಡಕ್ಕೆ ಪ್ರವಾದಿ(ಸ) ಯಾವುದೇ ಪ್ರಮಾಣವನ್ನು ನಿಗದಿಪೆಡಿಸಲಿಲ್ಲ. ಗಡ್ಡ' 
3ಳಿಸಬೇಕೆಂದು ಮಾತ್ರ ಆದೇಶಿಸಿರುವರು. ಧರ್ಮಬಭ್ರಷ್ಟ ಜನರಂತಹ ಗಡ್ಡಧಾರಣೆ 
ಖಾಡದಿದ್ದರೆ ಮತ್ತು ನೀವು ಗಡ್ಡ ಬೆಳೆಸುತ್ತಿದ್ದೀರಿ ಎಂದು ತಿಳಿಯುವಷ್ಟು ಗಡ್ಡ ಬಿಟ್ಟರೆ 
ಇಕಾಗುವುದು. ನಿಮ್ಮನ್ನು ನೋಡಿ ಕೆಲವು ದಿನಗಳಿಂದ 'ಶೇವ್‌' ಮಾಡಿಲ್ಲ ಎಂದು 
ಾವಿಸುವ೦ತಾಗ ಬಾರದು. ಇಷ್ಟು ಮಾಡಿದರೆ ಪ್ರವಾದಿ(ಸ) ಅವರ ಇಂಗಿತ ಪೂರ್ತಿಯಾದೀತು.' 
ದು ಕರ್ಮಶಾಸ್ತ್ರದ ಸಂಶೋಧನಾತ್ಮಕ ವಿಧಿಗಳಿಗೆ ಬದ್ಧವಾಗಿದ್ದರೂ ಇಲ್ಲದಿದ್ದರೂ 
1ರಿಯೆ. 
ತಲೆಯ ಕೂದಲನ್ನು ಸ್ವಲ್ಪ ಬೋಳಿಸಿ ಸ್ವಲ್ಪ ಇಡುವುದು ನಿಷಿದ್ದ. ಈಗ ಸಾಮಾನ್ಯವಾಗಿ 
سو"‎ ಎನ್ನುವ ತಲೆಕೂದಲ ವಿನ್ಯಾಸವು ನಿಷಿದ್ದವೆನ್ನಲು ಯಾವುದೇ ಪುರಾವೆ ನನಗೆ ಸಿಕ್ಕಿಲ್ಲ. 
3ದರೆ ಅದು ಒಂದು ಮುಸ್ಲಿಮೇತರ ಜನಾಂಗವು ಕಂಡು ಹಿಡಿದ ವಿನ್ಕಾಸವೆಂಬ 
ರೋಚಕತೆಯ ಅಂಶ ಅದರಲ್ಲಿದೆ. ಆದ್ದರಿಂದಲೇ ನಾನು ಆ ವಿನ್ಯಾಸವನ್ನು ಬದಲಿಸಿದ್ದೇನೆ.' 
(ತರ್ಜುಮಾನುಲ್‌ ಕುರ್‌ಆನ್‌, ಸೆಪ್ಟೆಂಬರ್‌-ಅಕ್ಟೋಬರ್‌ 1943) 
[od 


ನಮ್ಮಿಂದ ಸಾಧ್ಯವೇ? 


೪ ಸಂಶಯವೇನೆಂದರೆ ಸಜಾಬಿಗಳ ಜೀವನವನ್ನು ನೋಡುವಾಗ ಆಪ್ಚರ್ಯವಾಗುತ್ತದ 
ಸಣ್ಣವರು-ದೊಡ್ಡವರು ಮೇಲ್ಪರ್ಗದವರು-ಕೆಳವರ್ಗಜಬವರು ಬಡವರು-ಸಿರಿವಲಿತರ 
ಎಲ್ಲರೂ ಸಂಕಷ್ಟಗಳನ್ನು ಎದುರಿಸುವಲ್ಲಿ ಒಂದು ವಿಶಾಲ ಕುಟುಂಬ ಸಂಬಂಧದಲ್ಲಿ 
ಪೋಣಿಸಲ್ಪಟ್ಟಿದ್ದರು. ಅಲ್ಲಿ ಒಬ್ಬನ ಕಪ್ಪ ಎಲ್ಲರ ಕಷ್ಟವಾಗಿತ್ತು. ಒಬ್ಬನ ಹಸಿ 
ಎಲ್ಲರ ಹಸಿವಾಗಿತ್ತು. ಒಬ್ಬನ ಹೊರೆಯನ್ನು ಹೊರಲು ಅನೇಕ ಬಾಹುಗಳು ಮುಂ೭ 
ಬರುತ್ತಿದ್ದುವ. ಆದರೆ یسہ‎ ಸ್ಥಿತಿಯೇನು? ನಮ್ಮ ಮಕ್ಕಳು ಹಸಿದಿರುವಾಗ ಮತ್ತು 
ನಾವು ಉಪಜೇವನದ ಚಿಂತೆಯಲ್ಲಿ ರುವಾಗ ಈ ಸಂಕಪ್ಪಗಳನ್ನೇ ಅರಿಯದ ನಮ್ಮ 
ಸಹಠಾರ್ಯಕರ್ತರೊಂದಿಗೆ ನಾವು ಹೇಗೆ ನಡೆಯಬಲ್ಲೆವುು ಪ್ರವಾದಿಸು ಅವಃ 
ಕಾಲದಲ್ಲಿ ಸಹಾಬಿಗಳಲ್ಲಿ ಉಂಟಾಗಿದ್ದಲಶಹ ود‎ ಆ ಕಾಲಕ್ಕೆ ಮಾತ್ರ 
ಸೀಮಿತವಾಗಿರಲಿಲ್ಲ ವೆಂದು ಕೆಲವೊಮ್ಮೆ ತೋಚದರೆ ಇನ್ನು ಕೆಲವೊಮ್ಮೆ ಆ ಚ್ಲಿತನ್ನ೭ 
ಸ್ವಭಾವವೇ ಅದು ಸಾರ್ವತ್ರಿಕವಾಗತಕ್ಕದ್ದಲ್ಲ ವೆಂದು ಭಾಸವಾಗುತ್ತದೆ. ನಾವ ನದ 
ಪರಸ್ಪರ ಆತ್ಮೀಯತೆಯನ್ನು ಎಷ್ಟು ಪ್ರಬಲ ಗೊಳಿಸಬೇಕೆಂದರೆ ಸಂಘಟನೆಯ 
ಒಂದು ಕುಟುಂಬದಂತೆ ಭಾಸವಾಗಬೇಕು ಎಂದು ಆಲೋಚಿಸುತ್ತೇನೆ. ನಮ್ಮ 
ಸಂಘಟನೆಯ ಭದ್ರತೆಗೆ ಇದೊಂದು ಅನಿವಾರ್ಯ ವಿಷಯವಾಗಿದೆ. 


೦ ಸಹಾಬಿಗಳ ಕುರಿತು ಚರಿತ್ರೆ ಪುಸ್ತಕಗಳಲ್ಲಿ ಬಂದಿರುವ ವಿಷಯಗಳು ಒಂದು 
ಹಂತದವರೆಗೆ ಉತ್ಪೇಕ್ಲಿತವಾಗಿದ್ದರೆ ಇನ್ನೊಂದು ಹಂತದವರೆಗೆ ವಾಸ್ತವಿಕತೆಯೂ ಆಗಿದೆ. 
ವಾಸ್ತವಿಕ ವಿಷಯವು ಕೂಡಾ ಒಮ್ಮೆಲೇ ಉಂಟಾದುದಲ್ಲ. ಬದಲಾಗಿ ಒಂದು ದೀರ್ಫ 
ಅವಧಿಯ ಪರಿಶ್ರಮದ ಫಲವಾಗಿ ಅವರಲ್ಲಿ ಪರಸ್ಪರ ಉಂಟಾಗಿರುವ ಸ್ನೇಹ ಸಂಬಂಧದ 
ಫಲವಾಗಿದೆ. ಆದರೆ ವಿಚತ್ರವೇನೆಂದರೆ ಪ್ರವಾದಿ ಮುಹಮ್ಮದ್‌(ಸ) ಅವರಂತಹ ಬಲಿಷ್ಠ 
ನಾಯಕನ ನೇತೃತ್ವದಲ್ಲಿ 14-15 ವರ್ಷಗಳೆ ನಿರಂತರ ತರಬೇತಿಯಿಂದ ಯಾವ ಗುಣಗಳ: 
ಅವರಲ್ಲುಂಟಾಗಿತ್ತೋ ಅದನ್ನು ನಾವು ಮೊದಲ ಹಂತದಲ್ಲೇ ಗಳಿಸಲು ನೋಡುತ್ತೇವೆ. 
ಮದೀನಾದಲ್ಲಿ ಸಹಾಬಿಗಳಲ್ಲಿ ಪರಸ್ಪರ ಗಾಢ ಸಂಬಂಧ ಬೆಳೆಯಲು ಅವರೆಲ್ಲರೂ ಒಂದೆಡೆ 


ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 135 


ಸೇರಿದ್ದೇ ಕಾರಣವಾಗಿತ್ತು. ಅರೇಬಿಯಾದ ವಿವಿಧ ಪ್ರದೇಶಗಳಲ್ಲಿ ಚದರಿ ಹೋಗಿದ್ದ 
ಜನರಲ್ಲಿ ಇಂತಹ ಸಂಬಂಧ ಸಾಧ್ಯವಿರಲಿಲ್ಲ. ಆದರೆ ನಮ್ಮಲ್ಲಿ ಸಂಘಟಿತ ಜೀವನ ಇನ್ನೂ 
ಸ್ಥಾಪಿತವಾಗಿಲ್ಲ. ದೇಶದ ಎಲ್ಲೆಡೆ ಚದರಿರುವ ವ್ಯಕ್ತಿಗಳು ಇನ್ನೂ ಪರಸ್ಪರರನ್ನು ಅರಿತಿಲ್ಲ. 
ಕೇವಲ ಸಂಘಟಿತ ಜೀವನದಲ್ಲಿ ಕಾಣಬಹುದಾದ ಗಾಢ ಸಂಬಂಧವು ಅವರಲ್ಲಿ ಹೇಗೆ 
ಉಂಟಾದೀತು? 

ನಮ್ಮೊಂದಿಗೆ ಸಹಮತವಿರುವವರು ಸಹಾಬಿಗಳ ಕಾಲಘಟ್ಟವನ್ನು ಕೇವಲ ಪವಾಡಗಳ 
ಸ್ಪೂರ್ತಿಯೊಂದಿಗೆ ನೋಡುವ ಬದಲು ಸ್ವಾಭಾವಿಕ ಉಪಧಿಗಳೆ ಬೆಳಕಿನಲ್ಲಿ ಗ್ರಹಿಸಲು 
ಪ್ರಯತ್ನಿಸಬೇಕು. ಅನ್ಯಥಾ ಅಂದು ಉಂಟಾಗಿದ್ದಂತಹ ಪ್ರತಿಯೊಂದು' ಗುಣವೂ 
ಪವಾಡಸದೃಶವಾಗಿ ಹಠಾತ್ತನೆ ಉಂಟಾಗಬೇಕೆಂದು ನಾವು ನಿರೀಕ್ಷಿಸಬಹುದು. ಹಾಗೆ ಅದು 
ಪ್ರಕಟವಾಗದಿದ್ದರೆ ನಾವು ಹತಾಶರಾಗಿ ಬಿಡಬಹುದು. ಈ ಮನೋಭಾವದೊಂದಿಗೆ 
ನಾವೆಂದೂ ಕನಿಷ್ಠ ಅಂತಹ ಗುಣಗಳನ್ನು ಬೆಳೆಸಬಲ್ಲಂತಹ ಸಹಜ ಕಾರಣಗಳನ್ನು 
ಒದಗಿಸಲು ಪ್ರಯತ್ನಿಸಲಾರೆವು. ಆದುದರಿಂದ ಒಗ್ಗಟ್ಟಾಗಿರಿ ಮತ್ತು ಒಗ್ಗಟ್ಟಿನಿಂದ 'ಕೆಲಸ 
ಮಾಡಿರಿ. ಈ ಮಾರ್ಗದ ಸಂಕಷ್ಟಗಳನ್ನು ಒಗ್ಗಟ್ಟಿನಿಂದ ಎದುರಿಸಿರಿ. ಈ ರೀತಿ ನಿಮ್ಮಲ್ಲಿ 
ಪರಸ್ಪರ ಗಾಢ ಸಂಬಂಧ ಬೆಳೆಯದಿದ್ದರೆ ಮತ್ತೆ ನೀವು ದೇವನಿಂದ ಪವಾಡಗಳನ್ನು 
ನಿರೀಕ್ಷಿಸುವುದಾದರೂ ಹೇಗೆ? 

ಈ ವಿಷಯದಲ್ಲಿ ಯೋಚಿಸುವವರು ಮಾಡುವ ಅತಿ ದೊಡ್ಡ ತಪ್ಪೇನೆಂದರೆ ಈ 
ಕಾರ್ಯದಲ್ಲಿ ಯಾವ ಯಾವ ವಿಷಯಗಳಲ್ಲಿ ಅವರು ಲೋಪವಿದೆಯೆಂದು ಭಾವಿಸುತ್ತಾರೋ 
ಅವುಗಳನ್ನು ಸರಿಪಡಿಸುವುದು ಮತ್ತು ಅಗತ್ಯದ ವಸ್ತುಗಳನ್ನು ಪೂರೈಸುವುದು ಬೇರೆ 
ಯಾರದೋ ಕೆಲಸವೆಂದು ಭಾವಿಸುತ್ತಾರೆ. ತಮ್ಮ ಮೇಲೆ ಏನೂ ಹೊಣೆಯಿಲ್ಲವೆಂದು 
ಭಾವಿಸುತ್ತಾರೆ. ವಸ್ತುತಃ ಇದು ಯಾರಾದರೂ ಒಬ್ಬರು ವೈಯಕ್ತಿವಾಗಿ ಮಾಡುವ ಕೆಲಸವಲ್ಲ. 
ಇದು ನಮ್ಮೆಲ್ಲರ ಸಾರ್ವತ್ರಿಕ ಕೆಲಸ. ಇದರಿಂದ ಯಾರೂ ಕೇವಲ ಕೆಲವು ಲೋಪಗಳನ್ನು 
ಬೆಟ್ಟು ಮಾಡುವ ಮತ್ತು ಕೆಲವು ವಿಷಯಗಳು ಅಗತ್ಯವಿದೆಯೆಂದು ಸೂಚಿಸುವ ಮೂಲಕ 
ಹೊಣೆ ಮುಕ್ತನಾಗುವುದಿಲ್ಲ. ಇರುವ ಲೋಪಗಳನ್ನು ನಾವೇ ದೂರೀಕರಿಸದೆ ಮತ್ತು ನಾವು 
ಹೇಳುವ ಅಗತ್ಯದ ವಸ್ತುಗಳನ್ನು ನಾವೇ ಪೂರೈಸುವ ಕೆಲಸ ಮಾಡದೆ ಇದು ಸಾಧ್ಯವಿಲ್ಲ. 

۱ (ತರ್ಜುಮಾನುಲ್‌ وت‎ ಮೇ.ಜೂನ್‌ 1944) 


[od 


ಹಂದಿ ಮತ್ತು ಕ್ರೂರಮೃಗಗಳು 79 


ಅ ಕುರ್‌ಆನ್‌ ಕೆಲವು ವಸ್ತುಗಳನ್ನು ನಿಷೇಧಿಸಿರುವುದೇಕೌ ಇದು ವೈದ್ಧಕೀಯ 
ದೃಷ್ಟಿಯಿಂದಲೇ ಅಥವಾ ಬೇರಾವುದೇ ಕಾರಣದಿಂದಲೆ? ಅದರಲ್ಲಿ ರುವ ಹಾನಿಗಳೇನು? 
ಹಂದಿಯನ್ನು ವಿಶೇಷವಾಗಿ ಹೆಸರೆತ್ತಿ ಉಗ್ರವಾಗಿ ನಿಷೇಧಿಸಲು ಕಾರಣವೇನು? ಇದು 
ಅತ್ವಧಿಕ ಹಾನಿಕಾರಕ ಪ್ರಾಣಿಯಾಗಿದೆಯೇ? ಹರಿದು ತಿನ್ನುವ ಪ್ರಾಣಿ ಮತ್ತು 
ہہ‎ ಏಕೆ ನಿಷೇಧಿಸಲಾಗಿದೆ? 


೦ ಕುರ್‌ಆನಿನಲ್ಲಿ ಕೆಲವು ವಸ್ತುಗಳ ಸೇವನೆಯನ್ನು ನಿಷೇಧಿಸಲಾಗಿದೆ. ಅವುಗಳನ್ನು 
ನಿಷೇಧಿಸಲು ಅಂಶಿಕವಾಗಿ ಅವುಗಳ ವೈದ್ಯಕೀಯ ಹಾನಿಯೂ ಕಾರಣವಾಗಿರಬಹುದು. 
ಆದರೆ ನಿಷೇಧಕ್ಕೆ ಮೂಲ ಕಾರಣ ವೈದ್ಯಕೀಯವಲ್ಲ. ಬದಲಾಗಿ ನೈತಿಕ ಮತ್ತು ವಿಶ್ವಾಸಕ್ಕೆ 
ಸಂಬಂಧಿಸಿದುದಾಗಿದೆ. ಕೆಲವು ವಸ್ತುಗಳನ್ನು ನಂಬಿಕೆಯ ಬುನಾದಿಯಲ್ಲೇ ನಿಷೇಧಿಸಲಾಗಿದೆ. 
ಉದಾ: ಅಲ್ಲಾಹನ ಹೊರತು ಇತರರ ಹೆಸರಲ್ಲಿ ಕೊಯ್ಮಲ್ಪಟ್ಟ ಪ್ರಾಣಿ. ಇನ್ನು ಕೆಲವು 
ವಸ್ತುಗಳನ್ನು ನೈತಿಕ ಕಾರಣಕ್ಕಾಗಿ ನಿಷೇಧಿಸಲಾಗಿದೆ. ಉದಾ: ಹಂದಿ. ಅವುಗಳ ನೈತಿಕ 
ಹಾನಿಗಳೆ ಪೂರ್ಣ ತಿಳುವಳಿಕೆ ನಮಗಿಲ್ಲ. ಆದರೆ ಸ್ವಲ್ಪ ಮಟ್ಟಗೆ ನಮ್ಮ ಅನುಭವದ 
ಆಧಾರದಲ್ಲಿ ನಾವು ಅದನ್ನು ತಿಳಿಯ ಬಹುದಾಗಿದೆ. ಉದಾ: ಹಂದಿಯ ಕುರಿತು ಜಗತ್ತಿನ 
ಅನುಭವ ತಿಳಿಸುವುದೇನೆಂದರೆ ಅದರ ಮಾಂಸವು ಅತ್ಮಧಿಕ بے مج‎ ಉಂಟುಮಾಡುತ್ತದೆ. 
ಯಾವ ಜನಾಂಗಗಳು ಅದನ್ನು ಹೆಚ್ಚಾಗಿ ಸೇವಿಸುತ್ತದೋ ಅವುಗಳ ನೈತಿಕ ಸ್ಥಿತಿಯು ಇದಕ್ಕೆ 
ಸಾಕ್ಸಿಯಾಗಿದೆ. ಪ್ರಾಯಶಃ ಲೋಕದ ಪ್ರಾಣಿಗಳಲ್ಲಿ ಹಂದಿಯೊಂದೇ ಒಂದು ಹೆಣ್ಣಿನ 
ಸುತ್ತಲೂ ಅನೇಕೆ ಗಂಡು ಸೇರಿಕೊಂಡು ಒಂದರ ನಂತರ ಒಂದರಂತೆ ಎಲ್ಲರ ಮುಂದೆ 
ಸಂಭೋಗ ನಡೆಸುತ್ತದೆ. ಈಗ ನೀವೇ ಯೋಚಿಸಿ. ನಿರ್ಲಜ್ಞೆಯ ಈ ವಿಶಿಷ್ಟ ರೂಪವು 
ಯಾವ ಜನಾಂಗದಲ್ಲಿ ಅತ್ಯಧಿಕವಾಗಿದೆ. ಸಭೆಯಲ್ಲಿ ಒಬ್ಬನ ಹೆಂಡತಿಯು ಇನ್ನೊಬ್ಬನ 
ಹತ್ತಿರವೇ ಕುಳಿತುಕೊಳ್ಳೆಬೇಕೆಂಬುದು ಯಾರ ಶಿಷ್ಟಾಚಾರವಾಗಿದೆ. ಬಾಲ್‌ರೂಂನಲ್ಲಿ ತನ್ನ 
ಪತ್ನಿಯೊಂದಿಗೆ ತಾನೇ ನೃತ್ಯ ಮಾಡುವುದು ಸಂಕುಚಿತತೆ ಮತ್ತು ಅಸೂಯೆಯೆಂದು 
ಪರಿಗಣಿಸಲ್ಪಟ್ಟು ಇತರರ ಜತೆ ಎದೆಗೆ ಎದೆ ತಾಗಿಸಿ ನೃತ್ಯ ಮಾಡಲು ಬಿಡುವುದು ಔದಾರ್ಯ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 137 


ಮತ್ತು ಹೃದಯ ವೈಶಾಲ್ಕವೆಂದು ಯಾವ ಜನಾಂಗದವರು ಭಾವಿಸುತ್ತಾರೆ? ಅವರ ಈ 
ನೈತಿಕ ವಿಚಾರಧಾರೆಯ ಮೂಲವೆಲ್ಲಿಯೆಂದು ಹುಡುಕಿದರೆ ಈ ಪ್ರಾಣಿಯ ಲಕ್ಷಣದಲ್ಲೇ 
ನಿಮಗೆ ಅದು ಸಿಗಬಹುದು. ಅದರ ಮಾಂಸವನ್ನು ಅತ್ಮಧಿಕ ಸೇವಿಸುವುದರಿಂದಲೇ ಈ 
ಅನೈತಿಕತೆ ಅವರಲ್ಲಿ ವ್ಯಾಪಿಸಿದೆ. ಇದೇ ರೀತಿ ಕ್ರೂರ ಪ್ರಾಣಿಗಳನ್ನು ತಿನ್ನುವುದರಿಂದ ಕ್ರೂರತೆ 
ಬೆಳೆಯುತ್ತದೆಂದು ಊಹಿಸಬಹುದು. ಹರಿಯುವ ರಕ್ತದ ಸೇವನೆಯಿಂದಲೂ ಕ್ರೌರ್ಯ 
ಮತ್ತು ಕಠಿಣ ಹೃದಯತೆಯುಂಟಾಗುತ್ತದೆಂದೇ ಊಹಿಸಬಹುದಾಗಿದೆ. 
(ತರ್ಜುಮಾನುಲ್‌ ಕುರ್‌ಆನ್‌-ಸೆಪ್ಲೆ೦ಬರ್‌ 1951) 


ರುಕಾತ್‌ ಮತ್ತು ತೆರಿಗೆಯ ವ್ಯತ್ಯಾಸ 


9 ಪ್ರಸಕ್ತ ಸ್ವತಂತ್ರ ಮತ್ತು ನಾಗರಿಕ ಯುಗದಲ್ಲಿಯೂ ಬಡಬಗ್ಗರಿಗೆ ನೀಡಲಿಕ್ಕಾಗಿ 
ಸಿರಿವ೦ತರಿಂದ ರುಕಾತನ್ನು ಕಡ್ಡಾಯವಾಗಿ ವನೂಲಿ ಮಾಡುವುದು ಸರಿಯೆಳಿ 
ಏಕೆಂದರೆ ಅನ್ನ ಅನೇಕ ತೆರಿಗೆಗಳ ಸಹಿತ ಅವರು ಆದಾಯ ತೆರಿಗೆಯನ್ನೂ ಪಾವತಿ 
ಮಾಡುತ್ತಾರೆ 


೦ ರುಕಾತ್‌ನ ಬಗೆಗೆ ಮೊಟ್ಟ ಮೊದಲು ತಿಳಿದಿರಬೇಕಾದ ವಿಷಯವೇನೆಂದರೆ ಅದು 
ತೆರಿಗೆಯಲ್ಲ, ಒಂದು ಇಬಾದತ್‌ (ಆರಾಧನಾ ವಿಧಿ) ಆಗಿದೆ. ನಮಾರು್‌, ಉಪವಾಸ 
ವ್ರತ ಮತ್ತು ಹಜ್ಜ್‌ ಇಸ್ಲಾಮ್‌ನ ಸ್ವ್ತಂಭಗಳಾಗಿರುವಂತೆಯೇ ಅದೂ ಇಸ್ಲಾಮ್‌ನ 
ಸ್ವಂಭವಾಗಿದೆ. ಯಾರು ಕುರ್‌ಆನನ್ನು ಸರಿಯಾಗಿ ಪಠಿಸಿರುವನೋ ಅವನು ನಮಾರು್‌ 
ಮತ್ತು ರುಕಾತನ್ನು ಕುರ್‌ಆನ್‌ನಲ್ಲಿ ಸಾಮಾನ್ಯವಾಗಿ ಒಟ್ಟೊಟ್ಟಿಗೇ ಪ್ರಸ್ತಾಪಿಸಿರುವುದನ್ನು 
ಮತ್ತು ಅದನ್ನು ಎಲ್ಲ ಕಾಲಗಳ ಪ್ರವಾದಿಗಳ ಧರ್ಮದ ಒಂದು ಸ್ತಂಭವೆಂದು 
ಸಾರಿರುವುದನ್ನು ಕಾಣುವನು. ಆದ್ದರಿಂದ ಅದನ್ನು ತೆರಿಗೆಯೆಂದು ಪರಿಗಣಿಸುವುದು ಮತ್ತು 
ತೆರಿಗೆಯಂತೆ ಅದರೊಂದಿಗೆ ವ್ಯವಹರಿಸುವುದು ಮೊತ್ತಮೊದಲ ಮೂಲ ತಪ್ಪಾಗಿದೆ. ಒಂದು 
ಇಸ್ಲಾಮೊ ಸರಕಾರವು ಯಾವ ರೀತಿ ತನ್ನ ನೌಕರರಿಂದ ಕಚೇರಿ ಕೆಲಸ ಮತ್ತು ಇನ್ನಿತರ 
ಸೇವೆಗಳನ್ನು ಮಾಡಿಸಿ ಇನ್ನು ನಮಾರಖ್‌ನ ಅಗತ್ಯವಿಲ್ಲ. ಏಕೆಂದರೆ ಅವರು ಸರಕಾರಿ 
ಕರ್ತವ್ಯವನ್ನು ನೆರವೇರಿಸಿದ್ದಾರೆಂದು ಹೇಳಲು ಸಾಧ್ಯವಿಲ್ಲವೋ ಅದೇ ರೀತಿ ಅದು 
ಜನರಿಂದ ತೆರಿಗೆ ವಸೂಲಿ ಮಾಡಿ ಇನ್ನು ರುಕಾತ್‌ ನೀಡುವ ಅಗತ್ಯವಿಲ್ಲ. ಏಕೆಂದರೆ 
ನಿಮ್ಮಿಂದ ತೆರಿಗೆ ವಸೂಲಿ ಮಾಡಲಾಗಿದೆ ಎಂದೂ ಹೇಳುವಂತಿಲ್ಲ. ಒಂದು ಇಸ್ಲಾಮೊ 
ಸರಕಾರವು ನೌಕರರಿಗೆ ಸಮಯಕ್ಕೆ ಸ ನಮಾರು್‌ಗೆ ಅನುವು ಆಗುವಂತೆ ತನ್ನ 
ಕೆಲಸದ ವೇಳೆಯನ್ನು ನಿರ್ಧರಿಸಬೇಕು. ಅದೇ ರೀತಿ ಅದರ ತೆರಿಗೆಯ ವ್ಯವಸ್ಥೆಯಲ್ಲೂ 
ರುಕಾತ್‌ಗೆ ಅನುವು ಮಾಡುವಂತೆ ಅಗತ್ಯ ಬದಲಾವಣೆಗಳನ್ನು ಮಾಡಲೇಬೇಕು. 

'ರುಕಾತನ್ನು ಕುರ್‌ಆನ್‌ನಲ್ಲಿ ಯಾವ ಉದ್ದೇಶಗಳಿಗಾಗಿ ಕಡ್ಡಾಯಗೊಳಿಸಲಾಗಿದೆಯೋ 
ಮತ್ತು ಯಾವ ರೀತಿ ಅದನ್ನು ವಿತರಿಸಬೇಕೆಂದು ಅಜ್ಞಾಪಿಸಿದೆಯೋ ಆ ಉದ್ದೇಶಕ್ಕಾಗಿ 
ಮತ್ತು ಆ ರೀತಿಯಲ್ಲಿ ಸರಕಾರದ ತೆರಿಗೆಗಳ ' ಪೈಕಿ ಯಾವ ತೆರಿಗೆಯೂ 
ಉಪಯೋಗವಾಗುವುದಿಲ್ಲ. (ತರ್ಜುಮಾನುಲ್‌ ಕುರ್‌ಆನ್‌: ಡಿಸೆಂಬರ್‌ 1961) 


ಗೋರಿಯವರಲ್ಲಿ ಪ್ರಾರ್ಥಿಸಲಿಕ್ಕೆ ಕೋರುವುದು 


» ಯಾರಾದರೂ ಮಹಾತ್ಮನ ಗೋರಿಗೆ ಹೋಗಿ ಅವರಲ್ಲಿ "ಓ ವಲೀಯಲ್ಲಾ ಹ್‌! ತಾವು 
ನಮಗಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸಿರಿ” ಎಂದು ಕೋರುವುದು ಸರಿಯೇ? 


೦ ಯಾರಾದರೂ ಮಹಾತ್ಮರಲ್ಲಿ ತನಗಾಗಿ ಅಲ್ಲಾಹನಲ್ಲಿ ಪ್ರಾರ್ಥಿಸಲು ವಿನಂತಿಸುವುದು 
ನಸ್ತುಶಃ ಆಕ್ಟೇಪಾರ್ಹವೇನೂ ಅಲ್ಲ. ಒಬ್ಬನು ಅಲ್ಲಾಹನಲ್ಲಿ ನೇರವಾಗಿ ಪ್ರಾರ್ಥಿಸುವಂತೆ 
ಇತರರಲ್ಲಿಯೂ ತನಗಾಗಿ ಪ್ರಾರ್ಥಿಸುವಂತೆ ವಿನಂತಿಸಬಹುದು. ಆದರೆ ತೀರಿ ಹೋದ 
ವೃಕ್ತಿಗಳ ಗೋರಿಗಳಿಗೆ ಹೋಗಿ ಹೀಗೆ ವಿನಂತಿಸುವಾಗ ಪರಿಸ್ಥಿತಿಯು ಸಂಪೂರ್ಣ ಬದಲಾಗಿ 
ಬಿಡುತ್ತದೆ. ಗೋರಿಯಲ್ಲಿ ಈ ಮಾತು ಹೇಳುವ ಎರಡೇ ರೂಪಗಳಿವೆ. ಒಂದೋ 
ಮನದಲ್ಲೇ ಹೇಳುವುದು ಅಥವಾ ಮೆಲು ದನಿಯಲ್ಲಿ ಹೇಳುವುದು. ಇದರ ಅರ್ಥ 
ಏನಾಗುತ್ತದೆಂದರೆ ಎಲ್ಲವನ್ನು ಕೇಳುವಂತಹ ಯಾವ ಸಾಮರ್ಥ್ಯವನ್ನು ಅಲ್ಲಾಹನು 
ಸೊಂದಿರುತ್ತಾನೋ ಅದೇ ಸಾಮರ್ಥ್ಯವು ಆ ಮಹಾತ್ಮರಿಗೂ ಇದೆ ಎಂದು ನೀವು 
ಭಾವಿಸಿದಂತಾಗುವುದು. 


"ನೀವು ನಿಮ್ಮ ಮಾತನ್ನು ಮೆಲು ದನಿಯಲ್ಲಿ ಹೇಳಿದರೂ ಜೋರಾಗಿ ಹೇಳಿದರೂ 
ಅಲ್ಲಾಹನಂತೂ ಹೃದಯಗಳಲ್ಲಿರುವುದನ್ನು ಬಲ್ಲವನಾಗಿದ್ದಾನೆ.” ಎಂದು ಪವಿತ್ರ ಕುರ್‌ಆನ್‌ 
ಅಲ್ಲಾಹನ ಕುರಿತು ಹೇಳಿದೆ. ಇನ್ನೊ೦ದು ರೂಪ ಯಾವುದೆಂದರೆ ನೀವು ಆ 'ವಲೀ'ಯವರನ್ನು 
ಜೋರಾಗಿ ಕರೆದು ಹೇಳುವುದು ಇದರಲ್ಲಿ ನಿಮ್ಮ ವಿಶ್ವಾಸಕ್ಕೆ ಏನೂ ತೊಂದರೆ ಬರದಿದ್ದರೂ 
ಇದು ಕೇವಲ ಕತ್ತಲೆಯಲ್ಲಿ ಬಾಣ ಬಿಟ್ಟಿಂತಾಗುವುದು. ನೀವು ಯಾರನ್ನು ಕರೆಯುತ್ತಿರುವಿರೋ 
ಅವರು ಅದನ್ನು ಕೇಳದೆ ಇರಬಹುದು. ಏಕೆಂದರೆ ಮೃತರು ಆಲಿಸುತ್ತಾರೆಂಬುದು ಒಂದು 
ವಿವಾದಾಸ್ಪದ ವಿಷಯವಾಗಿದೆ. ಒಂದು ವೇಳೆ ಅವರಿಗೆ ಶ್ರವಣ ಶಕ್ತಿಯಿದ್ದರೂ ಅವರ ಆತ್ಮ 
ಅಲ್ಲಿ ಇಲ್ಲದಿರಬಹುದು. ಆಗ ನೀವು ಖಾಲಿ ಮನೆಯಲ್ಲಿ ಬೊಬ್ಬೆ ಹೊಡೆದಂತಾಗುವುದು. 
ಒಂದು ವೇಳೆ ಆತ್ಮ ಅಲ್ಲಿದ್ದರೂ ಅದು ತನ್ನ ಪ್ರಭುವಿನ ಕಡೆಗೆ ಧ್ಯಾನ ಹರಿಸಿಕೊಂಡಿರಬಹುದು. 
ಅಗ ನೀವು ನಿಮ್ಮ ಸ್ವಾರ್ಥಕ್ಕಾಗಿ ಅವರನ್ನು ಕರೆದು ಅವರಿಗೆ ಉಪದ್ರವ ಮಾಡಿದಂತಾಗುವುದು. 
ಇಹಲೋಕದಲ್ಲಿ ನೀವು ಯಾರ ಬಳಿಯಾದರೂ ನಿಮಗಾಗಿ ಪ್ರಾರ್ಥಿಸುವಂತೆ 


140 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ವಿನಂತಿಸುವುದಿದ್ದರೆ, ಮೊದಲು ನೀವು ಸಭ್ಮ ರೀತಿಯಲ್ಲಿ ಅವರನ್ನು ಭೇಟಿಯಾಗಿ ಅನಂತರ 
ನಿಮ್ಮ ಇಂಗಿತವನ್ನು ಅವರ ಮುಂದಿಡುತ್ತೀರಿ. ನೀವೆಂದೂ ಅವರ ಮನೆಯ. ಹೊರ? 
ನಿಂತು ಅವರನ್ನು ಬೊಬ್ಬಿಟ್ಟು ಕರೆದು ನನಗಾಗಿ ಪ್ರಾರ್ಥಿಸಿರಿ ಎಂದು ಹೇಳಲಾರಿರಿ. ಹಾ 
ಮಾಡಿದರೆ ಬಹುಶಃ ಅವರು ಮನೆಯಲ್ಲಿ ಇಲ್ಲದಿರಬಹುದು. ಇದ್ದರೂ ಬೇರೇನಾದರೂ 
ಕೆಲಸದಲ್ಲಿ' ನಿರತರಾಗಿರಬಹುದು. 


ಮೃತ ಮಹಾನ್‌ ವ್ಯಕ್ತಿಗಳ ಬಗ್ಗೆ ಅವರ ಸ್ಥಿತಿಯನ್ನು ತಿಳಿಯಲು ಅಥವಾ ಅವರನ್ನು 
ನೇರವಾಗಿ ಭೇಟಿಯಾಗಲು ನಮಗೆ ಅವಕಾಶವಿಲ್ಲ. ಹಾಗಿರುವಾಗ ಅವರ ಅಂತಿವ: 
ವಿಶ್ರಾಮದ ಮನೆಗೆ ಹೋಗಿ ಅವರನ್ನು ಬೊಬ್ಬಿಟ್ಟು ಕರೆಯುವುದು ವಿವೇಕ ಉಳ್ಳೆವನ 
ಕೆಲಸವೇ? ಒಂದು ವೇಳೆ ತನಗಾಗಿ ಪ್ರಾರ್ಥಿಸಲು ವಿನಂತಿಸುವ ಈ ಕ್ರಮವನ್ನು ಕುರ್‌ಆನ್‌ 
ಮತ್ತು ಹದೀಸ್‌ನಲ್ಲಿ ಕಲಿಸಲಾಗಿದ್ದರೆ ಅಥವಾ ಸಹಾಬಿಗಳ ಕಾಲದಲ್ಲಿ ಈ ಕ್ರಮ 
ಜಾರಿಯಲ್ಲಿತ್ತೆಂದು ಸಾಬೀತಾಗಿದ್ದರೆ ಪೂರ್ಣ ಭರವಸೆಯೊಂದಿಗೆ ಈ ಕ್ರಮವನ್ನು 
ಅನುಸರಿಸಬಹುದಾಗಿತ್ತು. ಆದರೆ ಅಲ್ಲಿ ಈ ಕ್ರಮದ ಸುಳಿವೇ ನಮಗೆ ಸಿಗುವುದಿಲ್ಲ. 
ಹಾಗಿರುವಾಗ ಇದನ್ನು ಯಾಕೆ ಅನುಸರಿಸಬೇಕು. ಇದರ ಒಂದು ರೂಪವು ಮನುಷ್ಕರಿ” 
ಅಲ್ಲಾಹನ ಗುಣವನ್ನು ಆರೋಪಿಸಿದಂತಿದ್ದರೆ ಇನ್ನೊಂದು ರೂಪವು ಅತ್ಯಂತ ಅಸಭ್ಗ 
ಮತ್ತು ಅವೈಚಾರಿಕವಾಗಿದೆ. (ತರ್ಜುಮೂನುಲ್‌ ಕುರ್‌ಆನ್‌: ಅಕ್ಟೋಬರ್‌: ನಬೆಂಬರ್‌ -1957, 


ಸಂಕಷ್ಟಗಳ تحت ات ہت‎ 
ಸತ್ಯವಿಶ್ವಾಪಿಯ ದೃಷ್ಟಿಕೋನ 


ಅ ನನ್ನ ಮೂರನೆಯಪುತ್ರ 4 ವರ್ಷ ಪ್ರಾಯದಲ್ಲಿ ತೀರಿಕೊಂಡು ಅಲ್ಲಾಹನು ಅವನನ್ನು 
ತನ್ನ ಕರುಣೆಯ ಆಶ್ರಯದಲ್ಲಿರಿಸಲಿ. ಇಲ್ಲಿಗೆ ಬಂದ ನಂತರ ಮೊದಲ ಇಬ್ಬರು 
ಪುತ್ರರು ತೀರಿ ಹೋಗಿದ್ದರು. ಇವನು ಮೂರನೆಯವನು. ಮಾಟ ಮಾಡಲಾಗಿದೆ 
ಎಂದು ಯಾರೋ ಸಂಶಯ ಹುಟ್ಟಿಸಿರುವರು. ಈ ಮಗು ಹುಟ್ಟಿದಂದಿನಿಂದಲೇ ' 
ಪವಿತ್ರ ಕುರ್‌ಆನ್‌ನ ವಿವಧ ಭಾಗಗಳನ್ನು ಓದಿ ಊದುತ್ತಿದ್ದೆ. ವ್ಯತ್ಯಾಸವೆಂದರೆ 
ಮೊದಲೆರಡು ಮಕ್ಕಳು ಎರಡು ವರ ಪ್ರಾಯದಲ್ಲಿ ತೀರಿಕೊಂಡರೆ ಈ ಮಗು 4 
ವರ್ಷಗಳವರೆಗೆ ಬದುಕಿದ ಮಾಟ-ಮಂತ್ರ ಕೂಜಾ ಕೆಲವು ಪದಗಳೇ ಆಗಿವೆಯಲ್ಲ ವೇ? 

್ನ ಆಹರ ನಿವಾರಣೆಗೆ ಪವಿತ್ರ ಕುರ್‌ಆನ್‌ನ ವಚನಗಳನ್ನು ಬಳಸಿದೆ. ಪ್ರಾರ್ಥನೆಗಳನ್ನೂ 

" ಧಾರಾಳವಾಗಿ ಮಾಡಿದೆ ತಹಜ್ಜುದ್‌ನ ವೇಳೆ ಗಂಟೆಗಟ್ಟಲೆ ಸಾಷ್ಟಾಂಗ ಬಿದ್ದು 
'ಪ್ರಾರ್ಥಿಸಿದೆ ಆದರೂ ಸ್ವೀಕ್ಸತವಾಗಲಿಲ್ಲ. ಅಲ್ಲಾ ಹನಂತೂ ಸರ್ವಶ್ರುತ ಸರ್ವವೀಕ್ಷಕ, 
ಸರ್ದವ್ಯಾಪಿಯಾಗಿದ್ದಾನೆ. ಅಲ್ಲಾಹನು ಮಾಟ-ಮಂತ್ರದ ಮುಂದೆ ವಿವಶನಾಗಿ 
ಬಿಡುತ್ತಾನೆಯೇ?ಿ ಜನರು ಗೋರಿಯವರ ಹೆಸರಲ್ಲಿ ಹರಕೆಗಳನ್ನು ಹೊತ್ತು,. 3 
ಕಾಲುಗಳಿಗೆ ತಾಯಿತಗಳನ್ನು ಕಟ್ಟಿಸಿ یدھ‎ ಮಕ್ಕಳನ್ನು ಕಾಪಾಡುತ್ತಾರೆ. ಆದರೆ ನಾವು 
ಅದನ್ನು 'ಪಿರ್ಕ್‌' (ಬಹುದೇವ ವಿಶ್ವಾಪೆ ಎ೦ದು ಬಗೆದು ಆ ಕಡೆ ಗಮನ ಹರಿಸಲಿಲ್ಲ. 
ಆಬರೆ ನಮ್ಮ ಪಾಲಿಗೆ ನಿರಂತರ ದುಃಖವೇ ಬಂತು. ಒಂಬರ ನಂತರ ಒಂದರಂತೆ 
ಮೂರು ಮಾಸದ ಗಾಯಗಳಾದುವ. ಈ ದುಃಖದಾಯಕ ಮತ್ತು ಚಿಂತಾಜನಕ 
ಸ್ಥಿತಿಯಲ್ಲಿ ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡುವಿರಾ? 


೦ ನಿಮ್ಮ ಪುತ್ರನ ನಿಧನದ ವಾರ್ತೆ ಕೇಳಿ ಬಹಳೆ ದುಃಖವಾಯಿತು. ಈ ಹಿಂದೆ 
ಇಬ್ಬರು ಪುತ್ರರ ವಿರಹ ವೇದನೆಯನ್ನು ನೀವು ಅನುಭವಿಸಿದ್ದೀರಿ ಎಂದು ತಿಳಿದು ಇನ್ನಷ್ಟು 
ದುಃಖವಾಯಿತು. ನಿರಂತರವಾಗಿ ಮಕ್ಕಳ ಈ ರೀತಿ ಅಗಲಿಕೆಯು ನಿಮ್ಮ ಮತ್ತು ನಿಮ್ಮ 
ಪತ್ನಿಯ ಪಾಲಿಗೆ ಎಷ್ಟು ಅಸಹನೀಯವಾಗಿರಬಹುದೆಂಬುದನ್ನು ನಾನು ಚೆನ್ನಾಗಿ ಊಹಿಸಬಲ್ಲೆ. 


142 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅಲ್ಲಾಹನು ನಿಮಗಿಬ್ಬರಿಗೂ ಸಹನೆಯನ್ನು ದಯಪಾಲಿಸಲಿ ಮತ್ತು ಮನಶ್ಕಾಂತಿಯನ್ನು 
ಕರುಣಿಸಲಿ. 

ಮನಸ್ಸಿಗೆ `ಆದ ನಿರಂತರ _ಆಘಾತಗಳಿಂದಾಗಿ ನೀವು ಅಸಾಮಾನ್ಯವಾ? 
ಪ್ರಭಾವಿತರಾಗಿದ್ದೀರಿ ಎಂದು ನಿಮ್ಮ ಪತ್ರದಿಂದ ತಿಳಿಯುತ್ತದೆ. ಈ ಸ್ಥಿತಿಯಲ್ಲಿ ಉಪದೇಕ 
ಮಾಡಿದರೆ ಗಾಯಗಳನ್ನು ಕೆದಕಿದಂತಾಗುವುದು. ದುಃಖದುಮ್ಮಾನದ ಈ ಬಿರುಗಾಳಿಯ: 
ಶಮನವಾದಾಗ ಉಪದೇಶಿಸುವುದೇ ಸೂಕ್ತವಾಗಿದೆ. ಆದರೆ ಈ ಅವಧಿಯಲ್ಲಿ ನಿಮ್ಮ 'ಸ 
ವಿಶ್ವಾಸಕ್ಕೆ ಎಲ್ಲಿಯಾದರೂ ಕುಂದು ಬಂದು ಬಿಟ್ಟೀ ತೋ ಎಂಬ ಭಯ ನನ್ನನ್ನು 
ಕಾಡುತ್ತಿದೆ, ಆದ್ದರಿಂದ ಅನಿವಾರ್ಯವಾಗಿ ಈ ಉಪದೇಶ ಮಾಡುತ್ತಿರುವೆನು. ಸಂಕಷ್ಟ, 
ಏಷತ್ತು ಮತ್ತು ದುಃಖಗಳು ಎಷ್ಟು ಎರಗಿದರೂ ಸತ್ಯವಿಶ್ವಾಸಿಯೊಬ್ಬನು ತನ್ನ ಈಮಾನ್‌ 
ಮತ್ತು ಅಲ್ಲಾಹನೊಂದಿಗಿನ ಸಂಬಂಧಕ್ಕೆ ಚ್ಯುತಿ ಬಾರದಂತೆ" ಜಾಗ್ರತೆ ವಹಿಸಬೇಕು. 
ಅಲ್ಲಾಹನು ಈ ಲೋಕದಲ್ಲಿ ನಮ್ಮನ್ನು ತರತರದ ಸ್ಥಿತಿಗಳಲ್ಲಿ ಹಾಕಿ ಪರೀಕ್ಷಿಸುತ್ತಾನೆ. 
ದುಃಖವೂ ಬರುತ್ತದೆ. ಸುಖವೂ ಬರುತ್ತದೆ. ಸಂಕಷ್ಟಗಳೂ ಎದುರಾಗುತ್ತವೆ. ಸಂತೋಷಗಳೂ 
ಲಭಿಸುತ್ತವೆ, ನಷ್ಟಗಳೂ ಉಂಟಾಗುತ್ತವೆ. ಲಾಭವೂ ಆಗುತ್ತದೆ. ಇವೆಲ್ಲವೂ ಪರೀಕ್ಷೆಗಳಾಗಿವೆ. 
ಇವುಗಳಿಂದೆಲ್ಲಾ ನಾವು ಸಸಕ್ಷೇಮ ದಾಟಬೇಕಾಗಿದೆ. ಸಂಕಷ್ಟಗಳ ಸತ್ವಪರೀಕ್ಸೆಯಲ್ಲಿ 
ಸಿಲುಕಿದಾಗ ನಮ್ಮ ವಿಶ್ವಾಸ ಮತ್ತು ನಂಬಿಕೆಯನ್ನೆ: ೇ ಕೆಡಿಸಿಕೊಳ್ಳು ವಷ್ಟು ಕಳೆವಳಗೊಂಡರೆ 
ಅದಕ್ಕಿಂತ, ದೊಡ್ಡ ದೌರ್ಭಾಗ್ಯ `ನಮ್ಮ ಪಾಲಿಗೆ ಬೇರೆ ಇರಲಾರದು. ಈ ರೀತ ನಾವು 
لہ"‎ ಪರಗಳಿರಡರಲ್ಲೂ ನಷ್ಟಕ್ಕೊಳೆಗಾಗುವೆವು. ನಿಮಗೆ ಎರಗಿದ ಸಂಕಷ್ಟಗಳು ನಿಜಕ್ಕೂ 
ಹೃದಯ ವಿದ್ರಾವಕವಾಗಿದೆ ಆದರೆ ಈ ಪರಿಸ್ಥಿತಿಯಲ್ಲೂ ಸ್ಥಿರಚಿತ್ತರಾಗಿರಲು ಪ್ರಯತ್ನಿಸಿರಿ. 
ಯಾವುದೇ ಬಹುದೇವವಿಶ್ವಾಸಿ ಯೋಚನೆ, ۶ھ‎ ಕಡೆಗೆ ಒಲವು ಅಥವಾ ಅಲ್ಲಾಹನ 
ಬಗ್ಗೆ ಯಾವುದೇ ಆಕ್ಟೇಪ ಮನಸ್ಸಿನಲ್ಲಿ ಬಾರದಂತೆ ಜಾಗ್ರತೆ ವಹಿಸಿರಿ. ನಾವು ಮತ್ತು 
ನಮ್ಮದೆಂದು ಹೇಳುವ ಎಲ್ಲವೂ ಅಲ್ಲಾಹನಿಗೆ ಸೇರಿದ್ದಾಗಿದೆ. ಒಡೆತನವೂ ಅವನದ್ದೇ. 
ಎಲ್ಲ ರೀತಿಯ ಅಧಿಕಾರಗಳೂ ಅವನಿಗೇ ಇವೆ. ನಮಗೆ ಅವುಗಳ ಮೇಲೆ ಯಾವುದೇ 
ಅಧಿಕಾರ ಅಥವಾ ಬಲ ಇಲ್ಲ. ಅವನು ಬಯಸಿದ್ದನ್ನು ಕೊಡಬಲ್ಲ. ಅವನು ಇಚ್ಛಿಸಿದ್ದನ್ನು 
ಕಸಿದುಕೊಳ್ಳಬಲ್ಲ. ಯಾವ ಸ್ಥಿತಿಯಲ್ಲಿ ಬೇಕಾದರೂ ಅವನು ನಮ್ಮನ್ನು ಇಡಬಲ್ಲ. ಅವನು 
ನಮ್ಮೆಲ್ಲ ಆಶೆ-ಆಕಾಂಕ್ಲೆಗಳನ್ನು ಪೂರೈಸಿಯೇ- ತೀರಬೇಕು ಮತ್ತು ನಮ್ಮನ್ನು ಎಂದೂ 
ಯಾವುದೇ ಸಂಕಷ್ಟ ಮತ್ತು ದುಃಖಕ್ಕೆ ಸಿಲುಕಿಸಬಾರದು ಎಂಬ ಶರ್ತದೊಂದಿಗೆ ನಾವು 
ಅವನ ಮೇಲೆ ವಿಶ್ವಾಸವಿರಿಸಿಲ್ಲ. ಅಲ್ಲಾಹನಿಂದ ನಿರಾಶರಾಗಿ ನಾವು ಅವನ ಹೊರತು ಅನ್ಮರ 
ಆಸ್ಥಾನದ ಕಡೆಗೆ ತಿರುಗುವುದು ಖಂಡಿತ ಅಲ್ಲಾಹನ ನೈಜ ದಾಸರಿಗೆ ಭೂಷಣವಲ್ಲ. ಇತರ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 143 


ಹಾವುದೇ ಆಸ್ಥಾನದಲ್ಲಿ ಏನೂ ಇಲ್ಲ. ಬಾಹ್ಮ ನೋಟಕ್ಕೆ ಅಲ್ಲಿಂದ ಸಿಗುವಂತೆ ಕಾಣುವ 
ಸಸ್ತುಗಳು ಕೂಡ ಅಲ್ಲಾಹನ ಕೊಡುಗೆಯೇ ಆಗಿದೆ. ಅಲ್ಲಿ ಪ್ರಾರ್ಥಿಸಿ ನಾವು ಏನನ್ನು 
(ಅಸುವುದಿದ್ದರೂ ಈಮಾನ್‌ (ಸತ್ಯವಿಶ್ವಾಸ) ಕಳಕೊಂಡೇ ಗಳಿಸಬಲ್ಲೆವು. 


ಅಲ್ಲಿ ಈಮಾನ್‌ ಕಳಕೊಂಡೂ ಏನನ್ನೂ ಗಳಿಸದ ಅದೆಷ್ಟೋ ನತದೃಷ್ಟರಿದ್ದಾರೆ. 
೨ದ್ದರಿಂದ ನೀವು ಇಂತಹ ಯಾವುದೇ ಯೋಚನೆ ಮನಸ್ಸಿಗೆ ಬಾರದಂತೆ ಜಾಗ್ರತೆ ವಹಿಸಿರಿ. 
ತಿಃಖವಿರಲಿ ಸುಖವಿರಲಿ ಧೈರ್ಯ-ಸ್ಟೈರ್ಯದೊಂದಿಗೆ ಅಲ್ಲಾಹನ ಆಸರೆಯನ್ನೇ ಬಿಗಿಯಾಗಿ 
ಬಡಿಯುರಿ. 

ಜಾದೂ-ಮಾಟ-ಮಂತ್ರ ಇತ್ಯಾದಿಗಳಲ್ಲಿ ಏನೂ ಇಲ್ಲ. ಅಲ್ಲಾಹನ ಶಕ್ತಿ-ಸಾಮರ್ಥ್ಯಗಳು 
$ರ್ವವ್ಯಾಪಿಯಾಗಿದೆ. ನೀವು ಅಲ್ಲಾಹನಲ್ಲೇ ಪ್ರಾರ್ಥಿಸುತ್ತಿರಿ. ಕಟ್ಟಕಡೆಗೆ ಅಲ್ಲಾಹನ 
ಅನುಗ್ರಹವು ನಿಮಗೆ ಸಿಕ್ಕಿಯೇ ತೀರುವುದು ಎಂದು ನಂಬುತ್ತೇನೆ. ನಿಮಗೂ ನಿಮ್ಮ 
ಸೆಂತಾನಕ್ಕೂ ಯಾವುದೇ ವಿಪತ್ತು ಇನ್ನು ಬರಲಾರದು (ಇನ್‌ಶಾ ಅಲ್ಲಾಹ್‌) 
\ (ತರ್ಜುಮಾನುಲ್‌ ಕುರ್‌ಆನ್‌ ಜನವರಿ. 1958) 


| 


ವಯಸ್ಕ ಮಹಿಳೆಗೆ ತನ್ನ ವಿವಾಹ: 
ತಾನೇ ಮಾಡುವ ಅಧಿಕಾರವಿದೆಯೇ? 


ಅ ಪನಫೀಮತ್ತು ಆಪ್ಲೆ ಹದೀಸ್‌ ಉಲಮಾಗಳ ಮದ್ದೆ ವಯಸ್ಥ ಮಹಿಳೆಯ ಸ್ಪ್ವಯಂವರಜ 
" ಕುರಿತು ಸಾಮಾನ್ಯವಾಗಿ ಭಿನ್ನಾ ಭಿಪ್ರಾಯವಿದೆ. ಹನಫೀಗಳು ಅದನ್ನು ಸಮರ್ಥಿಸುತ್ತಾರೆ. 
ಅವರ ಪ್ರಕಾರ ವಯಸ್ಥಿ ಮಹಿಳೆಯು ತನ್ನ ರಕ್ಷಕರ ಅನುಮತಿಯಿಲ್ಲದೆ ಅಥವಾ ಅವರಿ 
ಇಚ್ಛಿಗೆ ವಿರುದ್ಧವಾಗಿ ಯಾರೊಂದಿಗೆ ಬೇಕಾದರೂ ವಿವಾಹ ಮಾಡಿಕೊಳ್ಳಬಹುದು. 
ಈ ವಿವಾದದ ಬಗ್ಗೆ ಆಕ್ಟೇಪದೆತ್ತುವ ಅಧಿಕಾರ ರಕ್ಷಕರಿಗೆ ಇಲ್ಲ. ಇದಕ್ಲಿ ತೆದ್ರಿರುದ್ದವಾಗಿ 
ಅಪ್ಲೆ ಹದೀಸ್‌ನವರು ಇಂತಹ ವಿವಾಹವನ್ನು ಮಾನ್ಯ ಮಾಡುವುದಿಲ್ಲ. ಅದನ್ನು 
ಕಾನೂನುಬಾಹಿರಬೆನ್ನುತ್ತಾರೆ. ಹೀಗೆ ರಕ್ಷ ಕರ ಅನುಮತಿಯಿಲ್ಲದೆ ಮಾಡಿದ ವಿವಾಹವು 
ಅಸಿಂಧುವಾಗಿರುವುದರಿಂದ ಆಕೆಗೆ ಬೇರೆ ವಿವಾಹ ಮಾಡಿಸಬಹುದೆನ್ನುತ್ತಾರೆ. ನನ್ನ 
ಮುಂದಿರುವ ಎರಡೂ ಕಡೆಯವರ ಪುರಾವೆಗಳನ್ನು ಪ್ರಸ್ತುತ ಪಡಿಸುತ್ತಿದ್ದೇನೆ ಈ 

ಬಗ್ಗೆ ತಮ್ದ ಸಂಶೋಧನೆಯನ್ನು ಸ್ಪಷ್ಟ ಪಡಿಸಬೇಕೆಂದು ಏನಂತಿಸುತ್ತೀನೆ 


೦ ಈ ಪ್ರಶ್ನೆಯ ಜತೆಗೆ ಎರಡೂ ಕಡೆಯವರ ಪುರಾವೆಗಳನ್ನು ವಿವರವಾಗಿ 
ನಮೂದಿಸಲಾಗಿದೆ. ಆದ್ದರಿಂದ ಮೊದಲು ನಾವು ಆ ಪುರಾವೆಗಳನ್ನು ಉಲ್ಲೇಖಿಸುತ್ತೇವೆ: 


1. ಹನಫೀಗಳ ಪುರಾವೆ ಈ ಕೆಳಗಿನ ಆಯತ್‌ ಮತ್ತು ಹದೀಸ್‌ಗಳಾಗಿವೆ: ನಿಮ್ಮಲ್ಲಿ 
ಯಾರಾದರೂ ಮೃತಪಟ್ಟರೆ ಮತ್ತು ಅವರ ಪತ್ನಿಯರು ಜೀವಂತರಾಗಿದ್ದರೆ, ಅವರು 
(ಪತ್ನಿಯರು) ನಾಲ್ಕು ತಿಂಗಳು ಹತ್ತು ದಿನಗಳ ತನಕ ತಮ್ಮನ್ನು ತಾವೇ ತಡೆದಿರಿಸಿಕೊಳ್ಳಬೇಕು. 
'ಇದ್ದೆತ್‌' ಮುಗಿದ ಬಳಿಕ ಅವರು ತಮ್ಮ ವೈಯಕ್ತಿಕ ವಿಷಯದಲ್ಲಿ 
ನ್ಯಾಯೋಚಿತವಾದುದೇನನ್ನಾದರೂ ಮಾಡಿದರೆ (ಅರ್ಥಾತ್‌: ವಿವಾಹ) ಅದರ ಹೊಣೆ ನಿಮ್ಮ 
ಮೇಲಿಲ್ಲ." (ಅಲ್‌ಬಕರ*- 234) 


"ಮತ್ತು (ಪತಿಯು ಎರಡು ಸಲ ತಲಾಕ್‌ ಕೊಟ್ಟ ಬಳಿಕ ಮೂರನೆಯ ಸಲವೂ) 
ತಲಾಕ್‌ ಕೊಟ್ಟು ಬಿಟ್ಟರೆ ಆ ಸ್ತ್ರೀಯ ನಿಕಾಹ್‌ ಇನ್ನೊಬ್ಬನೊಂದಿಗೆ ಆಗಿ ಅವನು ತಲಾಕ್‌ 
ಕೊಡುವ ಹೊರತು ಅವಳು ಪುನಃ ಅವನಿಗೆ (ಮೊದಲಿನ ಪತಿಗೆ) ಹಲಾಲ್‌ ಆಗಲಾರಳು." 

(ಅಲ್‌ ಬಕರ 230) 


ಮೌದೊದಿ ಉತ್ತರಿಸುತ್ತಾರೆ 145‏ ”>عہڑھ 


"ಅವರು ತಮಗಿಷ್ಟ ಬಂದ ಪತಿಯರೊಂದಿಗೆ ವಿವಾಹ ಮಾಡಿಕೊಳ್ಳಲು ನ್ಯಾಯೋಚಿತ 
ತಿಯಲ್ಲಿ ಒಪ್ಪಿಕೊಂಡರೆ ಅವರು ಪರಸ್ಪರ ನಿಕಾಹ್‌ ಮಾಡಿಕೊಳ್ಳುವುದನ್ನು 
೨ಿಡ್ನಿಪಡಿಸಬಾರದು." (ಅಲ್‌ ಬಕರ: 232) 

ಪ್ರವಾದಿ(ಸ) ಈ ರೀತಿ ಹೇಳಿರುವರು: 

"ವಿಧವೆಯು ತನ್ನ ರಕ್ಷೆಕರಿಗಿಂತ ಹೆಚ್ಚು ತನ್ನ ಬಗ್ಗೆ ತೀರ್ಮಾನ ಮಾಡಲು 
೨ರ್ಹಳಾಗಿದ್ದಾಳೆ. ಕುಮಾರಿಯ ಜತೆ ಸಮಾಲೋಚನೆ ನಡೆಸಬೇಕು. ಅವಳೆ ಮೌನವು ಅವಳ 
ಸೆಮ್ಮತಿಯಾಗಿದೆ. ಇನ್ನೊಂದು ವರದಿಯಲ್ಲಿ ಹೀಗಿದೆ: ಪತಿಯನ್ನು ಕಂಡ ಮಹಿಳೆಯು ತನ್ನ 
ಸಕ್ಷೆಕರಿಗಿಂತ ತನ್ನ ವಿವಾಹ ವಿಷಯದಲ್ಲಿ ತೀರ್ಮಾನ ಮಾಡುವ ಹಕ್ಕುಳ್ಳವಳಾಗಿದ್ದಾಳೆ.” 

(ವರದಿ:ಹ. ನಾಫಿಆ್‌ ಬಿನ್‌ ಜುಬೈರ್‌(ರ), ಹ. دہ‎ ಅಬ್ಬಾಸ್‌(ರ) ಅವರಿಂದ- 
ಕಸಬುರ್ರಾಯಿ: ಭಾ. 3,ಪು. 182) 

ಒಬ್ಬ ಮಹಿಳೆ ಪ್ರವಾದಿ(ಸ) ಅವರ ಬಳಿಗೆ ಬಂದು ಈ ರೀತಿ ಹೇಳಿದರು: "ನನ್ನ 
ತ೦ದೆ ನನ್ನ ವಿವಾಹವನ್ನು ಒಬ್ಬ ಪುರುಷನ ಜತೆ ಮಾಡಿದ್ದಾರೆ. ನಾನು ಅವನನ್ನು 
ಇಷ್ಟಪಡುವುದಿಲ್ಲ." ಪ್ರವಾದಿ(ಸ) ತಂದೆಗೆ ಹೇಳಿದರು: "ವಿವಾಹದ ಅಧಿಕಾರ ನಿಮಗಿಲ್ಲ.” 
ಸುಹಿಳೆಗೆ ಹೇಳಿದರು: "ಹೋಗಿ ನೀವು ಯಾರ ಜತೆ ಬೇಕಾದರೂ ವಿವಾಹವಾಗಿರಿ." (ವರದಿ: 
ಕ. ಅಬೀ ಸಲ್ಮಾ ಬಿನ್‌ ಅಬ್ದುರ್ರಹ್ಮಾನ್‌ (ರ) ನಸಬುರ್ರಾಯ: ಬಾಗ3ಿ, ಪು.182) 


ಮಾಲಿಕ್‌(ರ), ಅವರು ಅಬ್ದುರ್ರಹ್ಮಾನ್‌(ರ) ಅವರಿಂದ ಅವರು ತಮ್ಮ ತಂದೆಯಿಂದ . 
ಸುತ್ತು ಹ. ಆಯಿಶಾ(ರ) ಅವರಿಂದ ವರದಿ ಮಾಡಿರುವರು. ಅವರು ಹಪ್ಸಾ ಬಿನ್ದಿ 
ಶಿಬ್ದುರ್ರಹ್ಮಾನ್‌ ಅವರನ್ನು ಮುಂದಿರ್‌ ಬಿನ್‌ ರುುಬೈರ್‌(ರ) ಸಿರಿಯಾದಲ್ಲಿದ್ದರು. ಅವರು 
ಸುರಳಿ ಬಂದಾಗ ನನ್ನ ಅಭಿಪ್ರಾಯವನ್ನು ಕಡೆಗಣಿಸುವುದು ಸರಿಯೇ? ಎಂದು ಕೇಳಿದರು. 
ಅಗೆ ಹ. ಆಯಿಶಾ(ರ) ಅವರು ಮುಂದಿರ್‌ ಬಿನ್‌ ರುಬೈರ್‌ರೊಂದಿಗೆ ಮಾತಾಡಿದರು. 
೨ವರು ಹೇಳಿದರು, ಶೀರ್ಮಾನ ಅಬ್ದುರ್ರಹ್ಮಾನ್‌ರ ಕೈಯಲ್ಲಿದೆ. ಆಗ ಅಬ್ದುರ್ರಹ್ಮಾನ್‌(ರ) 
ಕೇಳಿದರು, ಯಾವ ವಿಷಯವನ್ನು - ನೀವು ನಿರ್ಧರಿಸಿರುವಿರೋ ಅದನ್ನು ನಾನು 
೨ಲ್ಲಗಳೆಯುವುದಿಲ್ಲ. ಆದ್ದರಿಂದ ಹಫ್ಸಾ ಮುಂದಿರ್‌ ಅವರ ಬಳಿಯೇ ಉಳಿದರು ಮತ್ತು 
ಇದು ತಲಾಕ್‌ ಆಗಿರಲಿಲ್ಲ. (ಅದೇ ಗ್ರಂಥ) 


ಓರ್ವ ಯುವತಿ ಪ್ರವಾದಿ(ಸ) ಅವರ ಬಳಿಗೆ ಬಂದು ಹೇಳಿದಳು: "ಅಲ್ಲಾಹನ 
ಸಂದೇಶವಾಹಕರೇ(ಸ)! ನನ್ನ ತಂದೆಯವರು ನನ್ನನ್ನು ತಮ್ಮ ಸೋದರ ಪುತ್ರರಿಗೆ ವಿವಾಹ 
ಸಾಡಿಸಿರುವರು. ನನ್ನ ಮೂಲಕ ಅವರನ್ನು ನಿಂದ್ಯತೆಯಿಂದ ಹೊರತೆಗೆಯುವುದೇ ಅವರ 
ಉದ್ದೇಶವಾಗಿದೆ.” ಪ್ರವಾದಿ) ಆ ವಿವಾಹದ (ಅಳಿವು-ಉಳಿವು. ಅಧಿಕಾರವನ್ನು ಆ 
ಯುವತಿಗೆ ನೀಡಿದರು. ಆಗ ಆ ಯುವತಿ ಹೇಳಿದಳು: "ನನ್ನ ತಂದೆಯವರು ಮಾಡಿದ್ದನ್ನು 


146 ಸ್ಥೆಯದ್‌ ಮೌದಮೂದಿ ಉತ್ತರಿಸುತ್ತಾರೆ 


ನಾನು ಒಪ್ಪಿಕೊಳ್ಳುತ್ತೇನೆ. ತಂದೆಗೆ ಈ ಬಗ್ಗೆ ಯಾವುದೇ ಅಧಿಕಾರವಿಲ್ಲವೆಂಬುದನ್ನು 
ಮಹಿಳೆಯರಿಗೆ ತಿಳಿಸುವುದೇ ನನ್ನ ಉದ್ದೇಶವಾಗಿತ್ತು." 
(ವರದಿ ಹ ಆಯಿಶಾ(ದೆ-ನಸಾಈ ಅಹ್ಹದ್‌) 

(0 ಅಷ್ಲೆ ಹದೀಸ್‌ನವರು ತಮ್ಮ ಬೆಂಬಲಕ್ಕೆ ಈ ಕೆಳಗಿನ ಹದೀಸ್‌ಗಳ 
ಪುರಾಬೆಯನ್ನು ಮುಂದಿಡುತ್ತಾರೆ: 

ಪ್ರವಾದಿ(ಸ) ಹೇಳಿದರು: 

"ಯಾವ ಮಹಿಳೆ ತನ್ನ ರಕ್ಟಕರ (ಅನುಮತಿಯಿಲ್ಲದೆ ವಿವಾಹವಾಗುತ್ತಾಳೋ ಆಕೆಯ 
ವಿವಾಹ ಅಸಿಂಧುವಾಗಿದೆ. ಒಂದು ವೇಳೆ ಜಗಳವಾದರೆ ಯಾವ ಮಹಿಳೆಗೆ ರಕ್ಷಕರಿಲ್ಲವೋ 
ಆಡಳಿತಾಧಿಕಾರಿಯೇ ಅವಳ ರಕ್ಷಕನಾಗಿದ್ದಾನೆ." 

' (ವರದಿಹ ಆಯಿಶಾ(ಥ್ರ-ಬುಲೂಗುಲ್‌ ಮರಾಮು 
ಪ್ರವಾದಿ(ಸ) ಹೇಳಿದರು: 

"ರಕ್ಷಕರಿಲ್ಲದೆ ಯಾವ ವಿವಾಹವೂ ಸಿಂಧುವಲ್ಲ." 

(ವರದಿ: ಹ. ಅಬೂ ಮೂಸಾ(ರ) ಅವರು ತಮ್ಮ ತಂದೆಯಿಂದ -ಬುಲೂಗುಲ್‌ ಮರಾಮ್‌) 

ಪ್ರವಾದಿ(ಸ) ಹೇಳಿದರು: 

"ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ (ರಕ್ಟಕಳಾಗಿ) ವಿವಾಹ ಮಾಡಿಸಬಾರದು. 
ಯಾವ ಮಹಿಳೆಯೂ ತನ್ನ ವಿವಾಹವನ್ನು ತಾನೇ ಮಾಡಬಾರದು." 

(ವರದಿ:ಹ ಅಬೂ ಹುಡ್ದೆರ(ಥಿ-ಬೈೆಹಕಿ 

ಹ. ಉಮರ್‌ ಬಿನ್‌ ಖತ್ತಾಬ್‌(ರ) ಹೇಳಿದರು: ۰ 

"ಯಾವ ಮಹಿಳೆಯ ವಿವಾಹವನ್ನು ಆಕೆಯ ರಕ್ಸಕನು ಅಥವಾ ಆಡಳಿತಾಧಿಕಾರಿ 
ಮಾಡಿಸುವುದಿಲ್ಲವೋ ಅಂತಹವಳೆ ವಿವಾಹ ಅಸಿಂಧುವಾಗಿದೆ."' (ಬೆಹಕಿ 

ಓರ್ವ ವಿಚ್ಛೇದಿತ ಮಹಿಳೆ ತನ್ನ ವಿಷಯವನ್ನು ತನ್ನ ರಕ್ಸಕನಲ್ಪದ ಒಬ್ಬನಿಗೆ 
ಒಪ್ಪಿಸಿದಳು. ಆ ವ್ಯಕ್ತಿ ಆಕೆಯ ವಿವಾಹ ಮಾಡಿಸಿದನು. ಹ. ಉಮರ್‌(ರ) ಅವರಿಗೆ ಈ 
ಸುದ್ದಿ ಸಿಕ್ಕಿತು. ಅವರು ನಿಕಾಹ್‌ ಮಾಡಿದವನಿಗೂ ಮಾಡಿಸಿದವನಿಗೂ ಛಡಿಯೇಟಿನ وت‎ 
ವಿಧಿಸಿದರು ಮತ್ತು ಆ ವಿವಾಹವನ್ನು ಅನೂರ್ಜಿತಗೊಳಿಸಿದರು." 

(ವರದಿ:ಹ ಇತ್ರಿಮಾ ಬಿನ್‌ ಖಾಲಿದ್‌ಬೈಹಕಿ 

ಹ. ಅಲೀ(ರ) ಹೇಳಿದರು: 

"ಯಾವ ಮಹಿಳೆ ತನ್ನ ರಕ್ಟಕನ ಅನುಮತಿಯಿಲ್ಲದೆ ವಿವಾಹ ಮಾಡಿದಳೋ ಆಕೆಯ 
ವಿವಾಹ ಅಸಿಂಧುವಾಗಿದೆ. ರಕ್ಷಕನ ಅನುಮತಿಯಿಲ್ಲದೆ ಯಾವುದೇ ನಿಕಾಹ್‌ ಆಗುವುದಿಲ್ಲ.” 

(سیم 


ಮೌದೂದಿ ಉತ್ತರಿಸುತ್ತಾರೆ 147‏ >عہھ 


ಹೆ. ಅಲೀ, ಹ. ಉಮರ್‌, ಶುರೈಹ್‌, ಮಸ್ರೂಕ್‌ (ರ) ಅವರು ವಲೀ (ರಕ್ಷಕ) 
ಇಲ್ಲದೆ ಯಾವುದೇ ನಿಕಾಹ್‌ ಆಗುವುದಿಲ್ಲ ಎಂದು ಹೇಳಿರುವರು.” 
(ಪರದ: ಇಮಮ್‌ ಶುಅಬೀಗ್ರ-ಬೈೆಹತಿ 


ಈ ಪುರಾವೆಗಳತ್ತ ಒಂದು ದೃಷ್ಟಿ ಹಾಯಿಸಿದಾಗ ಎರಡೂ ಕಡೆ ಬಲವಾದ 
ತಿಧಾರಗಳಿವೆಯೆಂದೂ ಉಭಯತ್ರರ ಪೈಕಿ ಯಾವುದಾದರೂ ಒಂದು ಅಭಿಪ್ರಾಯವನ್ನು 
ತಪ್ಪೆಂದು ಹೇಳುವುದು ಸಾಧ್ಯವಿಲ್ಲವೆಂದೂ ತಿಳಿದು ಬರುತ್ತದೆ. ಹಾಗಿರುವಾಗ ಪ್ರವಾದಿ(ಸ) 
ಎರಡು ಪರಸ್ಪರ ವಿರುದ್ಧವಾದ ವಿಧಿಗಳನ್ನು ನೀಡಿರಬಹುದೇ? ಒಂದು ವಿಧಿಯು 
ಇನ್ನೊಂದು ವಿಧಿಯನ್ನು ಅನೂರ್ಜಿತಗೊಳಿಸುತ್ತದೆಯೇ? ಅಥವಾ ಎರಡೂ ವಿಧಿಗಳನ್ನು 
ಕೀರಿಸಿ ಪ್ರವಾದಿ(ಸ) ಅವರ ಇಂಗಿತವನ್ನು ತಿಳಿಯಬೇಕೇ? ಎಂಬ ಪ್ರಶ್ನೆಗಳು ಏಳುತ್ತವೆ. 
ನೊದಲ ಪ್ರಶ್ನೆಯು ತೀರಾ ಅಸಂಬದ್ಧವಾಗಿದೆ. ಏಕೆಂದರೆ ಇಡೀ ಶರೀಅತ್‌ ಅದನ್ನು 
ನಿರ್ಮಿಸಿದವನ ವಿವೇಕಕ್ಕೆ ಪುರಾವೆಯಾಗಿದೆ. ಆದ್ದರಿಂದ ಅಂತಹ ಯುಕ್ತಿವಂತನಿಂದ ಎರಡು 
ಪರಸ್ಪರ ವಿರುದ್ಧ ವಿಧಿಗಳು ಬರಲು ಸಾಧ್ಯವೇ ಇಲ್ಲ. ಎರಡನೇ ಪ್ರಶ್ನೆಯೂ ಸರಿಯಲ್ಲ. 
ಏಕೆಂದರೆ ಯಾವುದಾದರೂ ಒಂದು ವಿಧಿಯನ್ನು ಅನೂರ್ಜಿತಗೊಳಿಸಿದುದಕ್ಕೆ ಯಾವುದೇ 
ನಾಕ್ಸಾಧಾರವಿಲ್ಲ. ಈಗ ಉಳಿದಿರುವುದು ಮೂರನೆಯ ಪ್ರಶ್ನೆ ಮಾತ್ರ. ನಾವು ಅದನ್ನೇ 
ಸಂಶೋಧಿಸಬೇಕಾಗಿದೆ. ನಾನು ಎರಡೂ ಕಡೆಯ ಪುರಾವೆಗಳನ್ನು ಮುಂದಿರಿಸಿಕೊಂಡು 
ಶರೀಅತ್‌ನ ಅಭಿಮತವೇನೆಂದು ತಿಳಿಯಲು ಪ್ರಯತ್ನಿಸಿದಾಗ ತಳೆದ ನಿರ್ಧಾರ ಈ 
ಕೆಳಗಿನಂತಿದೆ: 


(1) ವಿವಾಹದ ವಿಷಯದಲ್ಲಿ ನಿಜವಾದ ಕಕ್ಷಿದಾರನು ಪುರುಷ ಮತ್ತು ಸ್ತೀಯಾಗಿದ್ದಾರೆ. 
ಪುರುಷ ಮತ್ತು ಸ್ತ್ರೀಯರ ರಕ್ಷಕ ಅಲ್ಲ. ಆದ್ದರಿಂದಲೇ ಈಜಾಬ್‌ (ಕೊಡುಗೆ) ಮತ್ತು 
ಕುಬೂಲ್‌ (ಸ್ವೀಕಾರ) ವಿವಾಹವಾಗುವವನ ಮತ್ತು ವಿವಾಹವಾಗುವವಳ ಮಧ್ಯೆ ನಡೆಯುತ್ತದೆ. 


(2) ವೆಯಸ್ಯ ಮಹಿಳೆಯ (ಈ ಮುಂಚೆ ವಿವಾಹಿತಳಾಗಿದ್ದರೂ ಕುಮಾರಿಯಾಗಿದ್ದರೂ) 
ವಿವಾಹವು ಆಕೆಯ ಅನುಮತಿಯಿಲ್ಲದೆ ಅಥವಾ ಆಕೆಯ. ಇಚ್ಛೆಗೆ ವಿರುದ್ಧವಾಗಿ 
ಏರ್ಪಡುವುದಿಲ್ಲ. ನಿಕಾಹ್‌ ಮಾಡಿಕೊಡುವವನು ಆಕೆಯ ತಂದೆಯಾಗಿದ್ದರೂ ಸರಿಯೇ. 
ಯಾವ ವಿವಾಹದಲ್ಲಿ ಮಹಿಳೆಯ ಕಡೆಯಿಂದ ಅನುಮೋದನೆಯಿಲ್ಲವೋ ಅಲ್ಲಿ ಈಜಾಬ್‌ 
(ಕೊಡುಗೆ) ಇಲ್ಲ. ಆದ್ದರಿಂದ ಅಂತಹ ವಿವಾಹ ಏರ್ಪಡುವುದಿಲ್ಲ. 


(3) ಮಹಿಳೆಯರು ತಮ್ಮ ವಿವಾಹದ ವಿಷಯದಲ್ಲಿ ತೀರಾ ಸರ್ವಾಧಿಕಾರಿಗಳಾಗುವುದನ್ನು 
ತರೀಅತ್‌ ಸರಿಯೆಂದು ಪರಿಗಣಿಸುವುದಿಲ್ಲ. ಅವರು ತಮಗಿಷ್ಟ ಬಂದವರನ್ನು ವರಿಸಿ 
ಮನೆಯ ಅಳಿಯನಾಗಿ ತರುವಂತಿಲ್ಲ. ಆದ್ದರಿಂದ ಮಹಿಳೆಯ ವಿವಾಹದಲ್ಲಿ ಅಕೆಯ ಜತೆ 
ಆಕೆಯ ರಕ್ಷಕನ ಅನುಮತಿಯೂ ಬೇಕೆಂದು ಶರೀಅತ್‌ ಏಧಿಸುತ್ತದೆ. ಮಹಿಳೆಯು ರಕ್ಟಕನ 


148 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಅನುಮತಿಯಿಲ್ಲದೆ ತನಗಿಷ್ಟ ಬಂದವನನ್ನು ತಾನೇ ವಿವಾಹವಾಗಬಾರದು. ಅದೇ دہ‎ 
ರಕ್ಷಕನೂ ಮಹಿಳೆಯ ಅನುಮತಿಯಿಲ್ಲದೆ ಆಕೆಯನ್ನು ತನಗಿಷ್ಟ ಬಂದವನಿಗೆ ವಿವಾ 
ಮಾಡಿಕೊಡಬಾರದು. 


(4) ಒಂದು ವೇಳೆ ಒಬ್ಬ ರಕ್ಷಕನು ಯಾವುದೇ ಮಹಿಳೆಯ ವಿವಾಹವನ್ನು ತಾನೆ 
ಮಾಡಿಸಿದರೆ ಆ ವಿವಾಹವು ಮಹಿಳೆಯ ಅನುಮೋದನೆಯನ್ನು ಹೊಂದಿಕೊಂಡಿರುವುದು 
ಆಕೆ ಅನುಮೋದಿಸಿದರೆ ವಿವಾಹ ಊರ್ಜಿತದಲ್ಲಿರುವುದು. ಅನುಮೋದಿಸದಿದ್ದಃ 
ನ್ಯಾಯಾಲಯಕ್ಕೆ ಹೋಗಬೇಕಾಗುವುದು. ಈ ವಿವಾಹವು ಮಹಿಳೆಗೆ ಇಷ್ಟವಿದೆಯೇ ಇಲ್ಲವೆ 
ಎಂಬುದನ್ನು ನ್ಯಾಯಾಲಯ ನಿರ್ಧರಿಸಬೇಕು. ಒಂದು ವೇಳಿ ಮಹಿಳೆಗೆ ಅದು ಇಷ್ಟವಲ್ಲವೆಂದ 
ಸಾಬೀತಾದರೆ ನ್ಯಾಯಾಲಯವು ಈ ವಿವಾಹವನ್ನು ಅಸಿಂಧುವೆಂದು ಘೋಷಿಸುವುದು. 


(5) ಒಂದು ವೇಳೆ ಮಹಿಳೆಯೊಬ್ಬಳು ತನ್ನ ರಕ್ಷಕನ ಅನುಮತಿಯಿಲ್ಲದೆ ಸ್ವಯೇ 
ವಿವಾಹವಾದರೆ ಆ ವಿವಾಹವು ರಕ್ಟಕನ ಅನುಮತಿಯನ್ನು ಅವಲಂಬಿಸಿರುವುದು. ರಕ್ಟಕನ: 
ಅನುಮೋದಿಸಿದರೆ ವಿವಾಹ ಊರ್ಜಿತದಲ್ಲಿರುವುದು. ಅನುಮೋದಿಸದಿದ್ದರೆ ಈ ವಿಷಯ 
ನ್ಯಾಯಾಲಯಕ್ಕೆ ಹೋಗಬೇಕು. ರಕ್ಷಕನ ಆಕ್ಷೇಪ ಮತ್ತು ನಿರಾಕರಣೆಗೆ ಕಾರಣವೇನೆಂದ: 
ನ್ಯಾಯಾಲಯ ನಿರ್ಧರಿಸುವುದು. ಒಂದು ವೇಳೆ ನ್ಯಾಯೋಚಿತ ಕಾರಣದಿಂದ ಆ ಪುರುಷನ 
ಜತೆ ತನ್ನ ಮನೆಯ ಹುಡುಗಿಯನ್ನು ವಿವಾಹ ಮಾಡಿಸಲು ಇಷ್ಟಪಡುವುದಿಲ್ಲವೆಂದಾದರ 
ಆ ವಿವಾಹವನ್ನು ಅಸಿಂಧುವೆಂದು ಘೋಷಿಸಲಾಗುವುದು. ಆದರೆ ಆ ಮಹಿಳೆಯ ವಿವಾಹ 
ಮಾಡಿಸುವ ವಿಷಯದಲ್ಲಿ ರಕ್ಟಕನು ಅಸಡ್ಡೆ ತೋರಿಸಿದ್ದರೆ ಅಥವಾ ಧರ್ಮಬದ್ಧವಲ್ಲದ 
ಕಾರಣಕ್ಕಾಗಿ ಅದನ್ನು ಮುಂದೂಡುತ್ತಿದ್ದರೆ ಹಾಗೂ ಇದರಿಂದ ಬೇಸತ್ತು ಮಹಿಳೆ ಸ್ವಯಂ 
ವಿವಾಹ ಮಾಡಿಕೊಂಡಿದ್ದರೆ ಅಂತಹ ರಕ್ಷಕನನ್ನು ಹೊಣೆಗೇಡಿ ಎಂದು ಸಾರಿ ನ್ಯಾಯಾಲಯವ್ಪ 
ವಿವಾಹವನ್ನು ಊರ್ಜಿತೆಗೊಳಿಸುವುದು. (ತರ್ಜುಮಾನುಲ್‌ مم‎ ಸಪ್ರ೦ಬರ್‌ 1952 


ಸತ್ಯ-ಮಿಥ್ಯ ಸಂಘರ್ಷದ ವಾಸ್ತವಿಕತೆ 


» ಹಲವು ಕಾಲದಿಂದ ಒಂದು ಗೊಂದಲದಲ್ಲಿ ಸಿಲುಕಿದ್ದೇನೆ. ದಯವಿಟ್ಟು ಆ ಬಗ್ಗೆ 
ಮಾರ್ಗದರ್ಶನ ಮಾಡಿರಿ. ಪ್ರವಾದಿ(ಪು ಅವರ ಜೀವನ ಕಾಲ ಮತ್ತು 
ಖುಲಫಾಉರ್ರಾ ಶಿದೀನ್‌ಗಳ ಕಾಲವನ್ನು ಹೊರತುಪಡಿಸಿದರೆ ಇಂದಿನ ತನಕವೂ ಧರ್ಮ 
ಮತ್ತು ವಿಶ್ವಾಸದ ಬೇಡಿಕೆಗಳನ್ನು ಸರಿಯಾಗಿ مود‎ ಪ್ರಯತ್ನಿಸುತ್ತ ಬಂದಿರುವ 
ವಿಭಾಗದ ಸೋಲಿಗೆ ಕಾರಣವೇನು? وسہ‎ ಹೆಚ್ಚಾಗಿ ನಮ್ಮ ಧರ್ಮದ ಬಂಧುಗಳೇ 
ಕಾರಣರಾಗುತ್ತಿದ್ದಾ ರೆಂಬುದಲಿಂದ ಈ ಸೋಲಿಗೆ ಇನ್ನಷ್ಟು ಮಹತ್ವ ಬರುತ್ತದೆ 
ಇಂದಿಗೂ ಅವರೇ ಇದಕ್ಕೆ ಕಾರಣರಾಗುತ್ತಿದ್ದಾ ರೆ ಯಾವ ಧರ್ಮವು ಲೌಕಿಕ 
ಜೀವನದ ಸುಧಾರಣೆಗಾಗಿ ಅವತೀರ್ಣಗೊಂಡಿದೆಯೊ ಯಾವ ಧರ್ಮಬ್‌ ಎಲ್ಲ 
ನಿಯಮಗಳೂ ಲೌಕಿಕ ಜೀವನದಲ್ಲಿ ಆಚರಿಸಲಿಕ್ಕಾಗಿ ಇದೆಯೊ, ಯಾವ ಧರ್ಮದ 
ಉತ್ಸಾನಕ್ಯಾಗಿ ಅಲ್ಲಾಹನ ಅನೇಕ ದಾಸರು ಪ್ರಾಣ ತೆತ್ತಿರುವರೋ ಮತ್ತು ಅನೇಕರು 
ತಮ್ಮ ಜೀವನವನ್ನು ಅದಕ್ಕಾಗಿ ಮುಡಿಪಾಗಿಟ್ಟಿರುವರೋ مد‎ ಏಕೆ ಲೋಕದಲ್ಲಿ 
ವಿಜಯಿಯಾಗಲಿಲ್ಲ ಎಂಬುದೇ ಪ್ರಶ್ನೆ. ಇಂದಿಗೂ ಜಗತ್ತಿನ ದೊಡ್ಡ ಜನಸಂಖ್ಯೆ 
'ಇಸ್ಲಾಮ್‌ ಧರ್ಮದ ಅನುಗ್ರಹಗಳಿಂದ ಏಕೆ ವಂಚಿತವಾಗಿದೆ ದೇವನ ದಾಸರ 
ಒಂದು ದೊಡ್ಡ ವಭಾಗವು ಏಕೆ ಇಂದಿಗೂ ಬೆರಛೇಕಿಕೆಯ ಶೋಷಕರ ದೌರ್ಜನ್ಯಗಳಿಗೆ 
ಬಲಿಯಾಗುತ್ತಿದೆ? ಆರ್ಥಿಕ ಅನ್ಯಾಯ್ಯ ಬಡತನ ಮತ್ತು ಶೋಷಣೆಯ ದಾರುಣ 
ಸ್ಥಿತಿಗೆ ಅದು ಏಕೆ ತಲುಪಿದೆ? ಜಗತ್ತಿನಲ್ಲಿ ಶಾಂತಿ ಸಮಾಧಾನವನ್ನು ಸ್ಥಾಪಿಸಬೇಕಾದ 
ಸತ್ಯ ಧರ್ಮ ಮತ್ತು ಅದರ ಅನುಯಾಯಿಗಳು ದುರ್ಬಲರ, ನಿರ್ಗತಿಕರ, ದೀನ 
ದಲಿತರ ಮತ್ತು ' ಶೋಷಿತರ ಸಹಾಯಕರಾಗಿ ಮುಂದೆ ಬರುವುದರಲ್ಲಿ ہے‎ 
ಯಶಸ್ವಿಯಾಗಿಲ್ಲ? 


8 


೦ ಈ ಲೋಕದಲ್ಲಿ ಅಲ್ಲಾಹನು ಮನುಷ್ಯನಿಗೆ ಆಯ್ಕೆ ಮತ್ತು ನಿರ್ಧಾರದ 
ಸ್ವಾತಂತ್ರ್ಯವನ್ನು ನೀಡಿರುವನು. ಈ ಸ್ವಾತಂತ್ರ್ಯದ ಬಳೆಕೆಯಲ್ಲೇ ಅವನ ಪರೀಕ್ಸೆಯಿಬೆ 
ಎಂಬುದನ್ನು ನೀವು ತಿಳಿದು ಕೊಂಡರೆ. ನಿಮ್ಮ ಗೊಂದಲ ಸುಲಭವಾಗಿ 
ನಿವಾರಣೆಯಾಗಬಹುದು. ಈ ವಾಸ್ತವಿಕತೆಯನ್ನು ನೀವು ಗ್ರಹಿಸಿದಾಗ ಯಾವುದಾದರೂ 
ದೇಶ, ಜನಾಂಗ ಅಥವಾ ಕಾಲದ ಜನರಲ್ಲಿ ಮಿಥ್ಮ ಸಿದ್ದಾ ೦ತವೊಂದು ಅಭಿವೃದ್ಧಿ 


150 ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 


ಹೊಂದಿದರೆ ಅಥವಾ ಮಿಥ್ಮ ವ್ಯವಸ್ಥೆಯು ವಿಜಯಿಯಾದರೆ ಅದು ಆ ಸಿದ್ಧಾಂತ ಅಥವ 
ವೈವಸ್ಥೆಯ ವಿಜಯವಾಗಿರದೆ ಯಾವ ಜನರಲ್ಲಿ ಆ ಸಿದ್ದಾಂತ ಅಥವಾ ವ್ಯವ 
ಉನ್ನತಿಯನ್ನು, ಹೊಂದಿದೆಯೋ ಆ ಜನರ ಸೋಲಾಗಿದೆ ಎಂದು ಗ್ರಹಿಸಲು دج‎ 
ಕಷ್ಟವಾಗದು. ಅದೇ ರೀತಿ ಸತ್ಯ ಧರ್ಮ ಮತ್ತು ಅದಕ್ಕಾಗಿ ہہ‎ ಮಾಡುವವರು ತಮ್ಮ 
ಮಟ್ಟಿಗೆ ಸರಿಯಾದ ರೀತಿಯಿಂದ ಸುಧಾರಣೆಯ ಪ್ರಯತ್ನ ಮಾಡುತ್ತಿದ್ದಾಗಲೂ ಸಃ 
ವೈವಸ್ಥೆಯು ಸ್ಥಾಪನೆಗೊಳ್ಳದಿದ್ದರೆ ಅದು ಸತ್ಯ ವೈವಸ್ಥೆ ಮತ್ತು ಅದಕ್ಕಾಗಿ ಕೆಲ; 
ಮಾಡುವವರ ಸೋಲಾಗಿರದೆ ಯಾವ ಜನರ ಮಧ್ಯೆ ಸತ್ಯವು ಮೇಲುಗೈ ಸಾಧಿಸಲಿಲ್ಲವೊ 
ಮತ್ತು ಕೆಡುಕು ವ್ಯಾಪಕವಾಗುತ್ತಲೇ ಸಾಗಿತೋ'ಆ ಜನರ ಸೋಲಾಗಿದೆ. ಲೋಕದಲ್ಲಿ ಸತ್ಯ 
ಮಿಥ್ಯಗಳ ಈ ಸಂಘರ್ಷವು ಒಂದು ಸತ್ವಪರೀಕ್ಸೆಯಾಗಿದೆ. ಈ ಪರೀಕ್ಷೆಯ ಅಂತಿವ 
ಫಲಿತಾಂಶವು ಇಹ ಲೋಕದಲ್ಲಿ ಆಗುವುದಿಲ್ಲ. ಅದು ಪರಲೋಕದಲ್ಲಿ ಪ್ರಕಟವಾಗಲಿದೆ 
ಒಂದು ವೇಳೆ ಜಗತ್ತಿನ ಜನರ ಒಂದು ದೊಡ್ಡ ವಿಭಾಗ ಅಥವಾ ಇಡೀ ಜಗತ್ತೇ ಸತ್ಯವನ್ನು 
ನಿರಾಕರಿಸಿ ಮಿಥ್ಯವನ್ನೇ ಒಪ್ಪಿಕೊಂಡರೆ 'ಅದರರ್ಥ ಸತ್ಯಕ್ಕೆ ಸೋಲಾಯಿತು ಮತ್ತು ಮಿಥ್ಗ 
_ವಿಜಯಿಯಾಯಿತು ಎಂದು ಖಂಡಿತ ಅಲ್ಲ. ನಿಜವಾಗಿ ಅದರ ಅರ್ಥವು ಮನುಷ್ಯರ ಒಂದು 
ದೊಡ್ಡ ವಿಭಾಗವು ತನ್ನ ಪ್ರಭುವಿನ ಪರೀಕ್ಷೆಯಲ್ಲಿ ವಿಫಲವಾಯಿತು ಮತ್ತು ಅದರ ಅತ್ಯಂಃ 
ಕೆಟ್ಟ ಪರಿಣಾಮವನ್ನು ಅದು ಪರಲೋಕದಲ್ಲಿ ಅನುಭವಿಸಲಿಕ್ಕಿದೆ 'ಎಂದಾಗಿದೆ. ಇದಕೆ 
. ತದ್ವಿರುದ್ಧವಾಗಿ ಮಿಥೈದ ಎದುರು ಸತ್ಯದ ಮೇಲೆ' ಸ್ಥಿರವಾಗಿ ನಿಂತಂತಹ ಅಲ್ಪಸಂಖ್ಯಾತ 
ವಿಭಾಗವು ಸತ್ಯವನ್ನು ಗೆಲ್ಲಿಸಲಿಕ್ಕಾಗಿ ಪ್ರಾಣ - ಸೊತ್ತುಗಳನ್ನು ಪಣಕ್ಕೊಡ್ಡಿದ್ದರೆ ಅದು 
ಈ ಪರೀಕ್ಷೆಯಲ್ಲಿ ವಿಜಯಿಯಾಯಿತು. ಮತ್ತು ಪರಲೋಕದಲ್ಲಿ ಅದು ತನ್ನ" ಯಶಸ್ಸಿನ 
ಅತ್ಯುತ್ತಮ ಪರಣಾಮವನ್ನು ಅನುಭವಿಸಲಿಕ್ಕಿದೆ. ಇದನ್ನೇ ಮಾನವಕುಲವನ್ನು ಭೂಮಿಗೆ 
ಇಳಿಸುವಾಗೆ ಅಲ್ಲಾಹನು ಸ್ಪಷ್ಟವಾಗಿ ಸಾರಿ ಹೇಳಿರುವನು: 
ಮುಂದೆ ನನ್ನ ಕಡೆಯಿಂದ ಮಾರ್ಗದರ್ಶನವು ನಿಮ್ಮ ಬಳಿಗೆ ಬಂದಾಗ, ಯಾರು 
-ಆ ಮಾರ್ಗದರ್ಶನದಂತೆ ನಡೆಯುವರೋ ಅವರಿಗೆ ಯಾವುದೇ ಭಯ ಮತ್ತು ಚಿಂತೆ 
ಇರಲಾರದು. ಅದನ್ನು ನಿರಾಕರಿಸುವವರೂ ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸುವವರೂ 
ನರಕಾಗ್ನಿಯಲ್ಲಿ ಬೀಳುವವರಾಗಿದ್ದು ಅಲ್ಲಿ ಅವರು ಸದಾ ಕಾಲವೂ ಇರುವರು. 
(ಅಲ್‌ ಬಕರ 38-39) 
- ಈ ವಾಸ್ತವಿಕತೆಯನ್ನು ನೀವು ಮನಗಂಡಾಗ ಸತ್ಯದ ವಾಹಕರ ನೈಜ ಹೊಣೆಯು 
ವಿಥ್ಯವನ್ನು ಅಳಿಸಿ ಅದರ ಸ್ಥಾನದಲ್ಲಿ ಸತ್ಯವನ್ನು ಸಂಸ್ಥಾಪಿಸುವುದು ಅಲ್ಲ. ಬದಲಾಗಿ ಅವರ 
ನೈಜ ಹೊಣೆಯು ಮಿಥ್ಮವನ್ನು ಅಳಿಸಿ ಸತ್ಯವನ್ನು ಸಂಸ್ಥಾಪಿಸಲಿಕ್ಯಾಗಿ ಸೂಕ್ತವೂ, ಸರಿಯೂ, 
ಪರಿಣಾಮಕಾರಿಯೂ ಆದ ರೀತಿಯಲ್ಲಿ ಪ್ರಯತ್ನ ಮಾಡುವುದರಲ್ಲಿ ಯಾವುದೇ ಲೋಪ 
ಮಾಡದಿರುವುದೇ ಆಗಿದೆ ಎಂದು ನಿಮಗೆ ಸರಿಯಾಗಿ ಮನವರಿಕೆಯಾಗುವುದು. ಈ 


ಸ್ನೆಯದ್‌ ಮೌದೂದಿ ಉತ್ತರಿಸುತ್ತಾರೆ 151 


್ರಯತ್ನೆವೇ ಅಲ್ಲಾಹನ ದೃಷ್ಟಿಯಲ್ಲಿ ಅವರ ವಿಜಯ ಅಥವಾ ಸೋಲಿನ ನೈಜ 
ಭಾನದಂಡವಾಗಿದೆ. ಇದರಲ್ಲಿ ಅವರು ಬೇಕು ಬೇಕೆಂದೇ ಯಾವುದೇ ಲೋಪ ಮಾಡದಿದ್ದರೆ 
'ವರು ಅಲ್ಲಾಹನ ಬಳಿ ವಿಜಯಿಯಾಗಿದ್ದಾರೆ. ಲೋಕದಲ್ಲಿ ಮಿಥ್ಯದ ಮೆರೆದಾಟವನ್ನು 
;ವರಿಂದ ನೀಗಿಸಲು ಸಾಧ್ಯವಾಗದಿದ್ದರೂ ಶೈತಾನನ ಪಕ್ಟದ ಬಲವನ್ನು ಅವರಿಂದ 
ಬುರಿಯಲು ಸಾಧ್ಯವಾಗದಿದ್ದರೂ ಸರಿಯೆ. 


ಈ ಧರ್ಮವು ಅಲ್ಲಾಹನ ವತಿಯಿಂದ ಬಂದುದಾಗಿದೆ. ಇದಕ್ಕಾಗಿ ಕೆಲಸ ಮಾಡುವವರು 
॥ಲ್ಲಾಹನಿಗಾಗಿ ಪ್ರಯತ್ನಿಸುವವರಾಗಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವವರು 
ಸಲ್ಲಾಹನ ವಿದ್ರೋಹಿಗಳಾಗಿದ್ದಾರೆ. ಹಾಗಿರುವಾಗ ವಿದ್ರೋಹಿಗಳಿಗೆ ಗೆಲುವು ಮತ್ತು 
ಪ್ಸಾವಂತರಿಗೆ ಸೋಲು ಉಂಟಾಗುವುದಾದರೂ ಹೇಗೆ? ಎಂಬ ಅನುಮಾನವು ಸಾಮಾನ್ಯವಾಗಿ 
$ನರ ಮನಸ್ಸನ್ನು ಕಾಡುತ್ತಿರುತ್ತದೆ. ಆದರೆ ಮೇಲೆ ವಿವರಿಸಿರುವ ವಿಷಯಗಳನ್ನು 
ಮನಿಸಿದಾಗ ನಿಮಗೆ ಈ ಪ್ರಶ್ನೆಯ ಉತ್ತರವು ತಾನಾಗಿಯೇ ಲಭಿಸುತ್ತದೆ. ವಾಸ್ತವದಲ್ಲಿ 
ದು ಪರೀಕ್ಷಾರ್ಥವಾಗಿ ಮನುಷ್ಯರಿಗೆ ನೀಡಲ್ಪಟ್ಟ ಸ್ವಾತಂತ್ರ್ಯದ ಅನಿವಾರ್ಯ ಪರಿಣಾಮವಾಗಿದೆ. 
ಸೊಮಿಯ ಮೇಲೆ ಅಲ್ಲಾಹನ ವಿಧೇಯತೆಯೇ ಆಗಬೇಕೆಂದಿದ್ದರೆ ಯಾರೂ ಯಾವುದೇ 
ಲಸವನ್ನು ಅವನ ಇಚ್ಛೆಗೆ ವಿರುದ್ಧವಾಗಿ ಮಾಡಲು ಸಾಧ್ಯವೇ ಆಗಬಾರದು ಎಂದಿದ್ದರೆ 
೨ವನು ಎಲ್ಲ ಮನುಷ್ಯರನ್ನೂ ಗಿಡ-ಮರಗಳಂತೆ, ಪ್ರಾಣಿ-ಪಕ್ಷಿಗಳಂತೆ, ಪರ್ವತಗಳೆಂತೆ ತನ್ನ 
3ಜ್ಞಾನುವರ್ತಿಗಳಾಗಿಯೇ ಸೃಷ್ಟಿಸುತ್ತಿದ್ದ. ಅದರೆ ಆಗ ಈ ಪರೀಕ್ಲೆಯ ಅವಕಾಶವೇ 
ಉಳಿಯುತ್ತಿರಲಿಲ್ಲ. ಅದರಲ್ಲಿ ವಿಜಯಿಯಾದರೆ ಸ್ವರ್ಗವನ್ನು ದಯಪಾಲಿಸುವ ಮತ್ತು 
ಸೋತರೆ ನರಕಕ್ಕೆ ಹಾಕುವ ಪ್ರಮೇಯವೇ ಬರುತ್ತಿರಲಿಲ್ಲ. ಇದನ್ನು ಬಿಟ್ಟು ಅಲ್ಲಾಹನು 
ಮಾನವಕುಲದ ಮತ್ತು ಆದರ ಪ್ರತಿಯೊಬ್ಬ ಸದಸ್ಕನ ಪರೀಕ್ಷೆ ಮಾಡಲು ನಿರ್ಧರಿಸಿರುವಾಗ 
೨ವರಿಗೆ ಅಗತ್ಕಾನುಸಾರ ಆಯ್ಕೆ ಮತ್ತು ಇಚ್ಛಿಯ ಸ್ವಾತಂತ್ರವನ್ನು 'ದಯಪಾಲಿಸುವುದು 
೨ನಿವಾರ್ಯವಾಗಿತ್ತು. ಅಲ್ಲಾಹನು ಅವರಿಗೆ ಈ ಸ್ವಾತಂತ್ರ್ಯವನ್ನು ದಯಪಾಲಿಸಿದ ಬಳಿಕ 
ಅವನು ಮೇಲಿಂದ ಹಸ್ತಕ್ಟೇಪ ನಡೆಸಿ ವಿದ್ರೋಹಿಗಳನ್ನು ಸೋಲಿಸುವ ಮತ್ತು ನಿಷ್ಠಾವಂತರನ್ನು 
ಸಲ್ಲಿಸುವ ಕಾರ್ಯವನ್ನು ಬಲ ಪ್ರಯೋಗದಿಂದ ಮಾಡುವುದು ಸಾಧ್ಯವಲ್ಲ. ಈ ಸ್ವತಂತ್ರ 
ನಾತಾವರಣದಲ್ಲಿ ಸತ್ಯ-ಮಿಥ್ಯಗಳ ಮದ್ಯೆ: ಏರ್ಪಟ್ಟಿರುವ ಸಂಘರ್ಷದಲ್ಲಿ ಮಿಥ್ಯದ 
ನ್ವೈಜವಾಹಕರು, ಸತ್ಯದ ಬೆಂಬಲಿಗರು ಮತ್ತು ಜನ ಸಾಮಾನ್ಯರು (ಇವರಲ್ಲಿ ಸಾಮಾನ್ಯ 
ಮುಸ್ಲಿಮರೂ ಸೇರಿದ್ದಾರೆ) ಎಲ್ಲರೂ ಈ ಪರೀಕ್ಷಾ ಕೊಠಡಿಯಲ್ಲಿ ತಂತಮ್ಮ ಪರೀಕ್ಸೆಯನ್ನು 
ನೀಡುತ್ತಿರುವರು. ಅಲ್ಲಾಹನ ಕಡೆಯಿಂದ ನಿಷ್ಠಾವಂತರಿಗೆ ಪ್ರೋತ್ಸಾಹ ಮತ್ತು ವಿದ್ರೋಹಿಗಳಿಗೆ 
ನಿರುತ್ತೇಜನ ಖಂಡಿತ ಸಿಗುತ್ತದೆ. ಆದರೆ ಪರೀಕ್ಷೆಯ ಉದ್ದೇಶವೇ ವಿಫಲವಾಗಿ ಬಿಡುವ 
ರೀತಿಯಲ್ಲಿ ಯಾವುದೇ ಹಸ್ತಕ್ಟೇಪ ಮಾಡುವುದಿಲ್ಲ. ಸತ್ಯವನ್ನು ಉತ್ಲಾನಗೊಳಿಸಲಿಕ್ಕಾಗಿ 
ಎಷ್ಟರ ಮಟ್ಟಿಗೆ ಸತ್ಯದ ಬೆಂಬಲಿಗರು ಶ್ರಮಪಡುತ್ತಾರೆಂದು ಪರೀಕ್ಷಿಸಲಾಗುತ್ತದೆ. 


152. ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಜನಸಾಮಾನ್ಯರು ಸತ್ಯದ ಧ್ವಜವಾಹಕರ ಬೆಂಬಲಕ್ಕೆ ನಿಲ್ಲುತ್ತಾ ರೋ ಅಥವಾ ಮಿಥ್ಯ 
ಹರಿಕಾರರಿಗೆ ನೆರವಾಗುತ್ತಾರೋ ಎಂಬುದು ಅವರ ಪರೀಕ್ಸೆಯಾಗಿದೆ. ಮಿಥ್ಯವಾದಿಗಳ 
ಸತ್ಯದಿಂದ ವಿಮುಖರಾಗಿ ಮಿಥ್ಯದ ಬೆಂಬಲದಲ್ಲಿ ಎಷ್ಟು ಹಠಮಾರಿತನವನ್ನು ಪ್ರದರ್ಶಿಸುತ್ತಾ: 
ಮತ್ತು ಸತ್ಕದ ವಿರೋಧದಲ್ಲಿ ನೀಚತೆಯ ಯಾವ ಮಟ್ಟಕ್ಕೆ ತಲುಪುತ್ತಾರೆಂಬುದೇ ಅವಃ 
ಪರೀಕ್ಷೆಯಾಗಿದೆ. ಇದೊಂದು ಬಹಿರಂಗ ಸ್ಪರ್ಧೆ. ಇದರಲ್ಲಿ ಸತ್ಯಕ್ಕಾಗಿ ಹೋರಾಡುವವರ 
ಪೆಟ್ಟು ತಿಂದರೆ ಅದು ಸತ್ಯದ ಸೋಲಿನ ದ್ಯೋತಕವಲ್ಲ. ಅಲ್ಲಾಹನು ತನ್ನ ಧರ್ಮಂ 
ಪತನವನ್ನು ಮೌನವಾಗಿ ವೀಕ್ಲಿಸುತ್ತಿರುವನೆಂಬುದೂ ಇದರ ಅರ್ಥವಲ್ಲ. ನಿಜವಾಗಿ ಇದ 
ಅರ್ಥ ಸತ್ಯಕ್ಕಾಗಿ ಹೋರಾಡುವವರು ಅಲ್ಲಾಹನ ಪರೀಕ್ಷೆಯಲ್ಲಿ ಅತ್ಮಧಿಕ ಅಂಕಗಳನ್ನು 
ಪಡೆಯುತ್ತಾರೆ ಮತ್ತು ಅವರ ಮೇಲೆ ಅನ್ಮಾಯವೆಸಗುವವರು. ತಮ್ಮ ಪರಲೋಕವನ್ನು 
ಅತ್ಯಧಿಕ ಕೆಣಸುತ್ತಾರೆ ಹಾಗೂ ಈ ಸಂಘರ್ಷದ ಮೂಕ ಪ್ರೇಕ್ಷಕರಾಗುವವರು, ಸತ್ಯ 
ಬೆಂಬಲಿಗರಾಗುವುದರಿಂದ ನುಣುಚಿ ಕೊಳ್ಳುವವರು ಅಥವಾ ಮಿಥೈವನ್ನು ಗೆಲ್ಲುವುದನ್ನು 
ಕಂಡು ಅದರ ಜೊತೆ ಸೇರಿಕೊಳ್ಳುವವರು ತಮ್ಮನ್ನು ದೊಡ್ಡ ಅಪಾಯಕ್ಕೆ 
ಸಿಲುಕಿಸಿಕೊಳ್ಳುತ್ತಿದ್ದಾರೆ ಎಂದಾಗಿದೆ. 

ಮುಸ್ಲಿಮ್‌ ಎನಿಸಿಕೊಂಡವರು ಈ ಪರೀಕ್ಸೆಯಿಂದ ಮುಕ್ತರಾಗಿರುವರು" ಎಂದು 
ಭಾವಿಸುವುದು ತಪ್ಪು. ಕೇವಲ ಮುಸ್ಲಿಮ್‌ ಎನಿಸಿಕೊಳ್ಳುವುದೇ ಈ ಪರೀಕ್ಸೆಯಲ್ಲಿ 
ತೇರ್ಗಡೆಯ ಖಚಿತ ಮಾರ್ಗವೆನ್ನುವುದು ಕೂಡಾ ಸರಿಯಲ್ಲ. ಮುಸ್ಲಿಮ್‌ ಸಮುದಾಯದಲ್ಲಿ 
ಧರ್ಮದ ಬಗ್ಗೆ ಅಸಡ್ಡೆ ವ್ಯಾಪಕವಾಗಿ ಅದರಲ್ಲಿ ಧರ್ಮಬಾಹಿರ ಜೀವನ ವ್ಯವಸ್ಥೆಯು 
ಯಶಸ್ಸು ಸಾಧಿಸಿದರೆ ಅದೇನೂ ಬಿಡಿಸಲಾಗದ ಒಗಟಲ್ಲ. ಅದರಿಂದ ಚಿಂತಾಕ್ರಾಂತರಾಗುವ 
ಅಗತ್ಯವೂ ಇಲ್ಲ. ಅಲ್ಲಾಹನ ಈ ಬಹಿರಂಗ ಪರೀಕ್ಷಾ ಕೊಠಡಿಯಲ್ಲಿ ಸತ್ಕನಿಷೇಧಿ, 
ಸತೈವಿಶ್ವಾಸಿ ಕಪೆಟವಿಶ್ವಾಸಿ, ದುರಾಚಾರಿ ಮತ್ತು ಸದಾಚಾರಿಗಳೆಲ್ಲರೂ ಸದಾ ಪರೀಕ್ಷೆಗೆ 
ಒಳೆಗಾಗಿರುವರು. ಇದರಲ್ಲಿ ನಿರ್ಣಾಯಕ ವಿಷಯ ಬಾಯಿ ಮಾತಲ್ಲ, ಚಾರಿತ್ರ್ಯವಾಗಿದೆ. 
ಇದರ ಪರಿಣಾಮವನ್ನು ಜನಗಣತಿಯ ದಾಖಲೆಗಳನ್ನು ನೋಡಿ ತೀರ್ಮಾನಿಸುವುದಲ್ಲ. 
ಪ್ರತಿಯೊಬ್ಬ ವ್ಯಕ್ತಿ, ವರ್ಗ ಮತ್ತು ಜನಾಂಗದ ಜೀವನ ವೃತ್ತಾಂತವನ್ನು ನೋಡಿಯೇ 
ಅದನ್ನು ತೀರ್ಮಾನಿಸಲಾಗುವುದು. (ತರ್ಜುಮಾನುಲ್‌ ಕುರ್‌ಆನ್‌ ಎಪ್ರಿಲ್‌ 1967) 


حدسةہ 


ಶಫಾಅತ್‌ನ ಸರಿಯಾದ ಕಲ್ಪನೆ 


)  ಮೌಲವಿಸಾಹೇಬರೊಬ್ಬರು ಒಂದು ಜಾಹೀರಾತು ಪ್ರಕಟಿಸಿರುವರು. ಅದರಲ್ಲಿ ನೀವು 
'ಮುಲ್‌ತಯುಲಿ' ಮತ್ತು 'ಖಾರಿಜ್‌ ಆಗಿರುವಿರೆಂದು ಫತಾ (ಧರ್ಮನಿಧಿ 
ಹೊರಡಿಸಿರುವರು. ಈ ಫತ್ವಾಕ್ಕೆ ಕಾರಣವೇನೆಂದರೆ ಪ್ರವಾದಿವರ್ಯರು(ಸು 
ಕೆಯಾಮತ್‌ನ ದಿನ ಸಮುದಾಯಬ ಪರವಾಗಿ ಶಫಾಅತ್‌ ಮಾಡುವರೆಂಬುಬನ್ನು 
ನೀವ ನಿರಾಕರಿಸುತ್ತೀರಂತೆ. ಅದನ್ನು ಅವರು ತರ್ಜುಮಾನುಲ್‌ ಕುರ್‌ಆನ್‌ ಸಂಪುಟ: 
26, ಸಂಚಿಕೆ 1-2 ಪುಟ: 30 ರಿಂದ ಉದ್ದರಿಸುತ್ತಾ "ಗ್ರಲಥದವರ ಪೈಕಿ ಅಲ್ಲಾಹ್‌ 
ಮತ್ತು ಪುನರುತ್ಲಾನ ದಿನದ ಮೇಲೆ ವಿಶ್ವಾಸವಡದವರ ವಿರುದ್ಧ ಯುದ್ದ ಹೊಡಿರಿ: 
'ಎಂಬ ಆಯತ್‌ನ ಟಿಪ್ಪೇಕೆಯಿಂದ ಉದ್ದರಿಸುತ್ತಾರೆ ಆ ಟಿಪ್ಪಣಿ ಹೀಗಿದೆ 'ಅಲ್ಲಿ 
ಯಾವುದೇ ಶಿಫಾರಸ್ಸು, ಯಾವುದೇ ಪರಿಹಾರ ಮುತ್ತು ಯಾವ್‌ 
ಮಹಾನುಭಾವರೊಂದಿಗಿನ ಸಂಬಂಧವೂ ಕೆಲಸಕ್ಕೆ ಬಾರದು” ಇದೇ ರೀತಿ 
ತಪ್ಲೀಮಾತ್‌ನಿಂದಲೂ ಇಂತಹುದೇ ಉದ್ದರಣೆಯನ್ನು ಉಲ್ಲೇಖಸಲಾಗಿದೆ. 
ವಯವಿಟ್ಟು ಶಥಾಆತ್‌ನ ಬಗ್ಗೆ ಅಹ್ಲುಸ್ಸುನ್ನತ್‌ನ ಏಶ್ವಾಸವೇನೆಂದು ತಿಳಿಸಿ. 
ಪ್ರವಾದಿಪು ತಮ್ಮ ಸಮುದಾಯದ ಶಿಫಾರಸ್ಸು ಯಾವ ನೆಲೆಯಲ್ಲಿ ಮಾಡುವರು? 
ಅವರು ಇಡೀ ಸಮುದಾಯದ ವತಿಯಿಂದ کہ :دید جن‎ 


೦ ಇತರರ ಕಡೆಗೆ ತಪ್ಪು ಮಾತನ್ನು ಆಪಾದಿಸಿ ಅದನ್ನು ಪ್ರಚಾರ ಪಡಿಸುವ ಮತ್ತು 
೨ವರ ಮಾತುಗಳಿಗೆ, ಅವರ ಇಂಗಿತಕ್ಕೆ ವಿರುದ್ಧವಾದ ಅರ್ಥ ಕಲ್ಪಿಸುವ ಈ ಜನರಿಗೆ 
೨ಲ್ಲಾಹನು ಸರಿಯಾದ ಮಾರ್ಗದರ್ಶನ ನೀಡಲಿ. ನನ್ನ ಮೇಲೆ ಆರೋಪ ಹೊರಿಸಿರುವ 
ಹಿಹಾನುಭಾವರಿಗೆ ಸ್ವಲ್ಪವಾದರೂ ದೇವ ಭಯವಿರುತ್ತಿದ್ದರೆ ಅವರು ಆ ಜಾಹೀರಾತಿನ 
ಕ್ರಕಟನೆಗಿಂತ ಮುಂಚೆ ಪತ್ರ ಬರೆದು 'ಈ ಮಾತಿನ ಅರ್ಥವೇನು? 'ಶಫಾಅತ್‌'ನ ಕುರಿತು 
ನ್ನ ವಿಶ್ವಾಸವೇನು? ಎಂದು ನನ್ನಲ್ಲಿ ವಿಚಾರಿಸಬಹುದಾಗಿತ್ತು. ನನ್ನ ಯಾವ ಮಾತುಗಳನ್ನು 
೨ವರು ಉದ್ದರಿಸಿರುವರೋ ಅವುಗಳ ಪೈಕಿ ಒಂದು ಯಹೂದಿ ಮತ್ತು ಕ್ರೈಸ್ತರ ಶಿಫಾರಸ್ಸಿನ 


154 ಸ್ಥೆಯದ್‌ ಮೌದೊದಿ ಉತ್ತರಿಸುತ್ತಾರೆ 


ಬಗೆಗಿನ ತಪ್ಪು ವಿಶ್ವಾಸವನ್ನು ಅಲ್ಲಗಳೆಯುವಂತಹದಾಗಿದೆ. ಅದರ ನೈಜ ಉದ್ದೇಶ : 
رت‎ ವಿಶ್ವಾಸದಿಂದಾಗಿ ಯಾವ ರೀತಿ ಗ್ರಂಥದವರ ಪರಲೋಕ ವಿಶ್ವಾಸವು ಅಸಿಂಧುವಾಗುತ್ತಃ 
ಎಂಬುದನ್ನು ತಿಳಿಸುವುದಾಗಿದೆ. ಆ ಕಾರಣದಿಂದಲೇ ಅವರು ಪರಲೋಕವನ 
ನಂಬುವುದಿಲ್ಲವೆಂದು ಪವಿತ್ರ ಕುರ್‌ಆನ್‌ನಲ್ಲಿ ಆರೋಪಿಸಲಾಗಿದೆ. ದ್ವಿತೀಯ ಮಾತಿನ 
ಪ್ರವಾದಿ(ಸ) ತಮ್ಮ ಸಂದೇಶ ಪ್ರಚಾರದ ಆರಂಭದಲ್ಲಿ ಬಹುದೇವ ವಿಶ್ವಾಸಿಗಳನ್ನುದ್ದೇಶಿ 
ನೀಡಿದ ಬೋಧನೆಗಳ ಸಾರಾಂಶವನ್ನು ನೀಡಲಾಗಿದೆ. ಎರಡರಲ್ಲೂ ಯಾವುದೇ 3ے‎ 6 
ಶಿಫಾರಸ್ಸಿನ ಕುರಿತು ಇಸ್ಲಾಮ್‌ನ ವಿಶ್ವಾಸವನ್ನು ವಿವರಿಸುವ ಸಂದರ್ಭವಿರಲಿಲ್ಲ 
ಸತ್ಯನಿಷೇಧಿಗಳು ಮತ್ತು ಬಹುದೇವವಿಶ್ಥಾಸಿಗಳ ಬಗ್ಗೆ ವಿವರಿಸುವಲ್ಲಿ ಕೇವಃ 
ಸತ್ಯವಿಶ್ವಾಸಿಗಳಿಗಾಗಿರುವ ಶಫಾಅತ್‌ನ ಕುರಿತು ಏಕೆ ಪ್ರಸ್ತಾಪಿಸಬೇಕು? ಕಾಫಿರ್‌ ಮತ, 
ಮುತ್ರಿಕ್‌ಗಳ ಕುರಿತು ನಾನು ಕುರ್‌ಆನ್‌ನಲ್ಲಿ ಬಂದಿರುವುದನ್ನೇ ಬರೆದಿರುವೆನು. "ಯಾರು 
ಯಾರಿಗೂ ಕಿಂಚಿತ್ತೂ ಉಪಕಾರಕ್ಕೆ ಬಾರದ, ಯಾರಿಂದಲೂ ಪರಿಹಾರಧನ ಸ್ವೀಕರಿಸಲಾಗದ 
ಯಾವ ಶಿಫಾರಸ್ಫೂ ಫಲಕಾರಿಯಾಗದ ಮತ್ತು ಅಪರಾಧಿಗಳಿಗೆ ಎಲ್ಲಿಂದಲೂ ಯಾಃ 
ಸಹಾಯವೂ ಒದಗದ ಆ ದಿನವನ್ನು ಭಯಪದಡಿರಿ” 2123 


ಇನ್ನು ಶಫಾಅತ್‌ನ ಕುರಿತು ಇಸ್ಲಾಮ್‌ನ. ನಂಬಿಕೆಯ ವಿಷಯ. ಅದು ಕುರ್‌ಆನ್‌ 
ಮತ್ತು ಹದೀಸ್‌ನ ಪ್ರಕಾರ ಹೀಗಿದೆ. ಕಿಯಾಮತ್‌ನ ದಿನ ಅಲ್ಲಾಹನ ನ್ಯಾಯಾಲಯದಲ್ಲಿ 
ಅಲ್ಲಾಹನು ಅನುಮತಿ ನೀಡಿದವನು ಮಾತ್ರ ಶಿಫಾರಸ್ಸು ಮಾಡಬಲ್ಲನು. ಯಾರ ಪರವಾ! 
ಅಲ್ಲಾಹನು ಅನುಮತಿ ನೀಡುತ್ತಾನೋ ಅವನ ಪರವಾಗಿ ಮಾತ್ರ ಶಿಫಾರಸ್ಸು ಮಾಡಬಲ್ಲನು 
ಈ ಕೆಳಗಿನ ಆಯತ್‌ಗಳನ್ನು ನೋಡಿರಿ: 


ಅಂದು ರಹ್ಮಾನನು ಯಾರಿಗೆ ಅನುಮತಿ ನೀಡುವನೋ ಮತ್ತು ಯಾರ ಮಾತನ್ನು 
ಕೇಳಲು ಇಚ್ಛಿಸುವನೋ ಅವರ ಹೊರತು ಯಾರ ಶಿಫಾರಸ್ಫೂ ಫಲಕಾರಿಯಾಗದು. 

(20: 109, 

ಅಲ್ಲಾಹನ ಅನುಮತಿಯಿಲ್ಲದೆ ಯಾರ ಶಿಫ್ಞಾರಸ್ಸೂ ಫಲಕಾರಿಯಾಗದು. ಅವನ 
ಸನ್ನಿಧಿಯಲ್ಲಿ ಅವನ ಅನುಮಶಿಯಿಲ್ಲದೆ ಶಿಫಾರಸ್ಸು ಮಾಡುವವರು ಯಾರಿದ್ದಾರೆ? 

(2: 255 

ಈ ನಿಯಮದ ಪ್ರಕಾರ ಖಂಡಿತವಾಗಿಯೂ ಪ್ರವಾದಿ(ಸ) ನಿರ್ಣಾಯಕ ದಿನದಂದು 

ಶಿಫಾರಸ್ಸು ಮಾಡುವರು. ಆದರೆ ಈ ಶಿಫಾರಸ್ಸು ಅಲ್ಲಾಹನ ಅಪ್ಪಣೆಯಂತೆ ಆಗಿರುವುದ: 

ಮತ್ತು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಸತ್ಯರ್ಮಗಳನ್ನು ಮಾಡುವ ಪ್ರಯತ್ನ 


ಸೆಯದ್‌ ಮೌದೂದಿ ಉತ್ತರಿಸುತ್ತಾರೆ 155 


ಸಾಡಿಯೂ ಕೆಲವು ಪಾಪಗಳಲ್ಲಿ ಸಿಲುಕಿ ಹೋದಂತಹ ಸತ್ಯವಿಶ್ವಾಸಿಗಳ ಪರವಾಗಿರುವುದು. 
ಉದ್ದೇಶ ಪೂರ್ವಕವಾಗಿ ವಂಚನೆಗಳನ್ನೂ ವ್ಯಭಿಚಾರಗಳನ್ನೂ ಎಸಗುತ್ತಾ ಅಲ್ಲಾಹನನ್ನು 
ನೆಯಪಡದಂತಹ ಜನರು ಪ್ರವಾದಿವರ್ಯರ(ಸ) ಶಿಫಾರಸ್ಸಿಗೆ ಅರ್ಹರಲ್ಲ. ಹದೀಸ್‌ನಲ್ಲಿ 
ಪ್ರವಾದಿ(ಸ) ಅವರ ಒಂದು ود‎ ಪ್ರವಚನವು ವರದಿಯಾಗಿದೆ. ಅದರಲ್ಲಿ ವಂಚನೆಯ 
ಅಪರಾಧದ ಭೀಕರತೆಯನ್ನು ಕುರಿತು ಪ್ರಸ್ತಾಪಿಸುತ್ತಾ ಪ್ರವಾದಿ(ಸ) ಹೇಳುತ್ತಾರೆ. "ಕಿಯಾಮತ್‌ 
ದಿನದಂದು ಈ ವಂಚಕರು ತಮ್ಮ ಕೊರಳಲ್ಲಿ ತಾವು ವಂಚನೆಯಿಂದ ಗಳಿಸಿದ ಸೊತ್ತನ್ನು 
ಹೊತ್ತುಕೊಂಡ ಸ್ಲಿತಿಯಲ್ಲಿ ಬರುವರು. ಅವರು 'ಯಾ ರಸೂಲಲ್ಲಾಹ್‌! ನನಗೆ ಸಹಾಯ 
ಮಾಡಿರಿ” ಎಂದು ನನ್ನನ್ನು ಕೂಗಿ ಕರೆಯುವರು. ಆದರೆ ನಾನು ಈ ರೀತಿ ಉತ್ತರಿಸುವೆನು 
"ನಾನು ನಿನಗಾಗಿ ಏನನ್ನೂ ಮಾಡಲಾರೆ. ನಾನು ನಿನಗೆ ಅಲ್ಲಾಹನ ಸಂದೇಶವನ್ನು 
ಮುಟ್ಟಿಸಿದ್ದೆ" (ಮಿಷ್ಯಾತ್‌ (ತರ್ಜುಮಾನುಲ್‌ ಕುರ್‌ಆನ್‌ ನವೆಂಬರ್‌, 1950) 


ಗಡ್ಡದ ಕುರಿತು ಒಂದು ಪ್ರಶ್ನೆ 


ಅ ನಾನುಗಡ್ಡ ಬಿಟ್ಟಿದ್ದೇನೆ ನನ್ನ ಕೆಲವೆ ಬಂಧುಗಳಿದ್ದಾರೆ. ಅವರಿಗೆ ಧಾರ್ಮೆಕ ಜ್ಞಾಃ 
ಹೆಚ್ಚಿದೆ ಅವರು ಗಡ್ಡ ಬಿಡುವುದು ಕಡ್ಡಾಯವಲ್ಲವೆನ್ನುತ್ತಾರೆ. ಕುರ್‌ಆನ್‌ನಲ್ಲಿ ء‎ 
ಬಗ್ಗೆ ಯಾವುದೇ ಆಜ್ಞೆಯಿಲ್ಲ. ಗಡ್ಡ ಬೆಳೆಸುವುದು ಪ್ರವಾದಿ(ಸು ಅವರ ಆಗ್ಗಃ 
ಪ್ರೀತಿಯಾಗಿದೆ. ಗಡ್ಡ ಬೆಳೆದಿರುವುದು ಯಾವ ಮಹಾ ಪಾಷ? ಎಂದು ಮುಂಶಾಃ 
ಅವರು ಹೇಳುತ್ತಾರೆ ನಾನು ಅವರಿಗೆ ಹೇಗೆ ಉತ್ತರಿಸಬೇಕೆದು ತಿಳಿಸುವಿರಾ? 


೦ ಗಡ್ಡದ ಕುರಿತು ನೀವು ಕೇಳಿದ ಪ್ರಶ್ನೆಯಿಂದ ನನಗೆ ಓರ್ವ' ಆಂಗ್ಲ ನನ 
ಮುಸ್ಲಿಮನ ಘಟನೆ ನೆನಪಾಯಿತು. ಆತ ಇಸ್ಲಾಮನ್ನು ಸರಿಯಾಗಿ ಕಲಿತು ಅದನ್ನು 
ಸ್ವೀಕರಿಸಿದನು. ಇಸ್ಲಾಮ್‌ ಸ್ವೀಕಾರದ ನಂತರವೇ دہ‎ ಗಡ್ಡ ಬೋಳಿಸುವುದನ್ನು ಬಿಟ್ಟು 
ಬಿಟ್ಟಿ. ನಿಮ್ಮ ಸಂಬಂಧಿಕರಂತೆಯೇ ಧಾರ್ಮಿಕ ಜ್ಞಾನ ಹೆಚ್ಚಿರುವವರು "ಗಡ್ಡ ಬೆಳೆಸುವುದು 
ಇಸ್ಲಾಮ್‌ನಲ್ಲಿ ಏನೂ ಅಗತ್ಯ ಕೆಲಸವಲ್ಲ. ಹಾಗಿರುವಾಗ ನೀವೇಕೆ ಗಡ್ಡ ಬೋಳಿಸುವುದನ್ನು 
ಬಿಟ್ಟು ಬಿಟ್ಟಿರಿ? "ಎಂದು ಪ್ರಶ್ನಿಸಿದರು. "ನನಗೆ ಅಗತ್ಯ ಆನಗತ್ಯಗಳ ವಿಂಗಡನೆ ತಿಳಿದಿಲ್ಲ. 
ಪ್ರವಾದಿ(ಸ) ಅವರು ಇದನ್ನು ಆಜ್ಞಾಪಿಸಿದ್ದಾರೆಂದು ಮಾತ್ರ ನಾನು ತಿಳಿದಿದ್ದೇನೆ. ನಾನು: 
ಪ್ರವಾದಿವರ್ಯರ(ಸ) ಅನುಸರಣೆಯನ್ನು ಸ್ಟೀಕರಿಸಿರುವಾಗ ಅವರ ಆಜ್ಞೆಯನ್ನು ಪಾಲಿಸುವುದು 
ನನ್ನ ಕರ್ತವ್ಯವಾಗಿದೆ. ತನ್ನ ಉನ್ನತಾಧಿಕಾರಿಯ ಆಜ್ಜೆಗಳಲ್ಲಿ ಅಗತ್ಯ ಅನಗತ್ಯವೆಂಬ 
ವಿಂಗಡನೆ ಮಾಡುವುದು ಓರ್ವ ವಿಧೇಯ ಸೇವಕನ ಕೆಲಸವಲ್ಲ." ಎಂದು ಆತ ಉತ್ತರಿಸಿದ್ದ. 
ನೀವು ನಿಮ್ಮ ಬಂಧುಗಳಿಗೆ ಈ ಘಟನೆಯನ್ನು ತಿಳಿಸಿಬಿಡಿರಿ. "ಇದಂತೂ ಪ್ರವಾದಿ(ಸ) 
ಅವರ ಅಗ್ಗದ ಪ್ರೀತಿ, ನೀವು ಯಾವುದಾದರೂ ತುಟ್ಟಿ ಪ್ರೀತಿಯನ್ನು ತೋರಿದ್ದರೆ 
ದಯವಿಟ್ಟು ತಿಳಿಸಿ" ಎಂದೂ ಅವರೊಡನೆ ಹೇಳಿರಿ. ಒಬ್ಬ ನೌಕರನು ತನ್ನ ಯಜಮಾನನ 
ಸುಲಭದ ಆದೇಶಗಳನ್ನೂ ಪಾಲಿಸದಿದ್ದರೆ ಆತ ಕಷ್ಟದ ವಿಷಯಗಳನ್ನು ಪಾಲಿಸುವುದು 
ಹೇಗೆ? ನಮಗೆ ಅಗ್ಗದೆ ಮತ್ತು ತುಟ್ಟಿಯ ಪ್ರೀತಿಯ ವ್ಯತ್ಕಾಸ ಗೊತ್ತಿಲ್ಲ. ನಮಗಂತೂ 
ಪ್ರವಾದಿ(ಸ) ಅವರು ನಡೆದ ಮಾರ್ಗದಲ್ಲಿ ಪೂರ್ಣವಾಗಿ ನಡೆಯಬೇಕಾಗಿದೆ. ಅವರು ನೀಡಿದ 
ಆದೇಶಗಳನ್ನು ಪಾಲಿಸಬೇಕಾಗಿದೆ. 


ಸ್ಥೆಯದ್‌ دم‎ ಉತ್ತರಿಸುತ್ತಾರೆ 157 


ಈ ಕುರಿತು ಇನ್ನೊಂದು ವಿಷಯವನ್ನು ತಿಳಿದಿರಬೇಕು. ಪಾಶ್ಚಾತ್ಮ ಸಂಸ್ಕೃತಿಯ 
್ರಿಭಾವದಲ್ಲಿರುವ- ವರ್ಗಗಳಲ್ಲಿರುವ ಓರ್ವ ವ್ಯಕ್ತಿ ಗಡ್ಡ ಬಿಡುವುದು ಕೇವಲ ಪ್ರವಾದಿ(ಸ) 
ವರ ಆದೇಶದ ಪಾಲನೆ ಮಾತ್ರವಲ್ಲ, ಅದೊಂದು ಜಿಹಾದ್‌ (ಹೋರಾಟ) ಕೂಡಾ ಆಗಿದೆ. 
1ದರಲ್ಲಿ ಹಿಜ್ರತ್‌ನ ಪುಣ್ಯದ ಒಂದಂಶವೂ ಸಿಗಬಹುದು. ಮೊಟ್ಟಮೊದಲು ಅವರಿಗೆ 
'ಮ್ಮ ಅಭಿರುಚಿ ಮತ್ತು ಒಲವಿಗೆ ವಿರುದ್ಧ ಹೋರಾಟ ನಡೆಸಬೇಕಾಗುತ್ತದೆ. ಅದು ಬಹಳ 
ಇಲದ مود‎ ತರಬೇತಿಯ ಮೂಲಕ ಹಾಗೂ ಪರಿಸರದ ಪ್ರಭಾವದ ಮೂಲಕ ಅವರಲ್ಲಿ 
ಸೇರೂರಿರುತ್ತದೆ. ಅನಂತರ ಆ ಹಳೆಯ ಅಭಿರುಚಿಯನ್ನು ಬೇರು ಸಹಿತ ಕಿತ್ತೊಗೆದು ಅದರ 
್ಲಾನದಲ್ಲಿ ಇಸ್ತಾಮೊ ಒಲವನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿ ಅವನ ಮುಖದಲ್ಲಿ ಗಡ್ಡ 
3ಳೆದರೆ ಹೊರಗೆ ಒಂದು ಹೊಸ ಸಂಘರ್ಷ ಆರಂಭವಾಗುತ್ತದೆ. ಅವನ ಪರಿಸರವೇ ಅವನ 
ುರುದ್ದ ಸಂಘರ್ಷಕ್ಕೆ ಇಳಿಯುತ್ತದೆ. ಅವನ ಬಂಧು-ಬಳೆಗ, ಮಿತ್ರ ವೃಂದ, ಪರಿಜೆಯಸ್ಥರು 
ುಲ್ಲರೂ ಅವನನ್ನು ಗೇಲಿ ಮಾಡತೊಡಗುತ್ತಾರೆ. ಅವನಿಗೆ ತಮಾಷೆ ಮಾಡುತ್ತಾರೆ. ಅಣಕದ 
ಖಾತುಗಳನ್ನಾಡಲಾಗುತ್ತದೆ. ಮದುವೆಯ ಮಾರುಕಟ್ಟೆಯಲ್ಲಿ ಅವನ ಬೆಲೆ 
ಇಳಿಮುಖವಾಗುತ್ತದೆ. ನಮ್ಮ ನಿಮ್ಮ ಮಧ್ಯೆ ಇರುವ ಈ ಗೋಡೆಯನ್ನು ಕೆಡವಿ ಹಾಕಿ 
೦ಬ ಬೇಡಿಕೆಯು ಎಲ್ಲ ಕಡೆಯಿಂದ ಬರುತ್ತದೆ. ಚಾರಿತ್ರ್ಯದಲ್ಲಿ ಪಕ್ವತೆಯಿಲ್ಲದ ಯಾವನೂ 
جو‎ ನಿರಂತರ ಅಕ್ರಮಣವನ್ನು ಸಹಿಸಲು ಸಾಧ್ಯವಿಲ್ಲ. ಅಂತರಂಗದಲ್ಲಿ ಬದಲಾವಣೆಯಾಗದೆ 
ವಲ ಕ್ಷಣಿಕ ಪ್ರೇರಣೆ, ಪ್ರಭಾವ ಅಥವಾ ಬಾಹ್ಮ ಒತ್ತಡದಿಂದ ಬಹಿರಂಗದ ಬದಲಾವಣೆ 
3ರಂಭವಾಗಿದ್ದರೆ ಒಂದಿಷ್ಟು ಹೋರಾಟಿ ಮಾಡಿದ ನಂತರ ಅವನು ಸೋಲೊಪ್ಪಿಕೊಳ್ಳುತ್ತಾನೆ. 
ہل‎ ವೇಷಧಾರಿಯಂತೆ ಅವನು ಯಾವ ರೂಪವಿನ್ಯಾಸವನ್ನು ತೊರೆದಿದ್ದನೋ ಅದನ್ನೇ 
ಮುತ್ತೆ ಅಳವಡಿಸಿಕೊಳ್ಳುತ್ತಾನೆ. ಆದರೆ ಬಲಿಷ್ಠ ಚಾರಿತ್ರ್ಯದವನು, ಅಂತರಂಗದಲ್ಲಿ ಸುಭದ್ರ 
ಖುನಾದಿಗಳ ಮೇಲೆ ಕ್ರಾಂತಿಯುಂಟಾದವನು ಸ್ಟೈರ್ಯದಿಂದ ಆ ಎಲ್ಲ ವಿರೋಧಗಳನ್ನೂ 
ಎದುರಿಸುತ್ತಾನೆ. ಅವನ ಸ್ಟೆರ್ಯದಿಂದ ಎರಡು ಮುಖ್ಯ ಪ್ರಯೋಜನಗಳಾಗುತ್ತವೆ. ಪ್ರಸಕ್ತ 
ಕೆತ್ಯಧಿಕ್ಕಾಗಿ ವಾತಾವರಣದ ವಿರುದ್ಧ ಇತರ ರಂಗಗಳಲ್ಲಿ ಹೋರಾಟ ಮಾಡುವ ಸಾಮರ್ಥ್ಯ 
೨ವನಲ್ಲಿ ಉಂಟಾಗುತ್ತದೆ. ಯಾವ ದೃಢ ಚಾರಿತ್ರ್ಯವನ್ನು ಅವನು ಪ್ರದರ್ಶಿಸಿರುವನೋ 
ಅದರ ಪ್ರಭಾವ ಅವನ ಪರಿಸರದ ಮೇಲೆ ಆಗುತ್ತದೆ. ಅವನ ಪ್ರಚಾರ ಕಾರ್ಯದಲ್ಲಿ ಘನತೆ 
ಉಂಟಾಗುತ್ತದೆ. ಅದರಿಂದಾಗಿ ಅವನು ತನ್ನ ಸಮಾಜದ ಇತರ ಸುಧಾರಣಾ ಪಥದಲ್ಲಿರುವ 
ವ್ಯಕ್ತಿಗಳ ಮೇಲೆಯೂ ಪ್ರಭಾವ ಬೀರುತ್ತಾನೆ. 

ಈ ಕಾಲದಲ್ಲಿ ಗಡ್ಡ ಬೋಳಿಸುವುದು ಒಂದು ಪ್ಯಾಶನ್‌ ಮಾತ್ರವಲ್ಲ ಎಂಬುದು 
ಅನೇಕ ಜನರಿಗೆ ತಿಳಿದಿಲ್ಲ. ಅದು ಒಂದು ಸಂಸ್ಕೃತಿ ಮತ್ತು ಒಂದು ಧರ್ಮದ ಸ್ಪಷ್ಟ 


158 ಸ್ಥೆಯಬ್‌ ಮೌದೂದಿ ಉತ್ತರಿಸುತ್ತಾರೆ 


ಸಂಕೇತವಾಗಿದೆ. ಆ ಸಂಕೇತವನ್ನು ತೊರೆಯುವುದು ಆ ಸಂಸ್ಕೃತಿ ಮತ್ತು ಧರ್ಮವನ 
ತೊರೆಯುವುದರ ಘೋಷಣೆಯಾಗಿದೆ. ಗಡ್ಡ ಬೆಳೆಸುವುದು ಪ್ರಸಕ್ತ ಪರಿಸ್ತಿತಿಯಲ್ಲಿ ಇಸ್ಲಾಮನ 
ಒಂದು ಸಂಸ್ಕೃತಿ ಮತ್ತು ಧರ್ಮದ ನೆಲೆಯಲ್ಲಿ ಸ್ವೀಕರಿಸಿರುವುದರ ಸಂಕೇತವಾಗಿದೆ. 4 
ತೊರೆಯುವಿಕೆ ಮತ್ತು ಸ್ವೀಕಾರವು ನೈಜವೂ ಸುಭದ್ರವೂ ಆಗಬೇಕಾದರೆ ಮನುಷ್ಯ 
ಮನಸ್ಸಿನಿಂದ رھد‎ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಧರ್ಮವು ಬೇರು ಸೆಹಿತ ಕಿತ್ತೆಸೆಯಲ್ಪಟ 
ಆ ಸ್ಥಾನದಲ್ಲಿ ಇಸ್ಲಾಮಿ ಸಂಸ್ಕೃತಿ ಮತ್ತು ಧರ್ಮವು ಚೆನ್ನಾಗಿ ಬೇರೂರಬೇಕು. ಯಾರ 
ನೈತಿಕ ಒತ್ತಡ ಹೇರಿ ಆಧುನಿಕತೆಯ ಸೋಂಕು ತಾಗಿದ ಯುವಕರನ್ನು ಗಡ್ಡ ಬೆಳಿಸುವಂ: 
ಮಾಡುತ್ತಾರೋ ಅವರು ಅಂತರಂಗದಲ್ಲಿ ಕ್ರಾಂತಿಯಾಗದಿದ್ದರೂ ಬಾಹ್ಮ ಕ್ರಾಲತಿಯಿ೦ಃ 
ಕ್ಲಿಪ್ರ ಮಾರ್ಪಾಟು ಮಾಡಬಯಸುತ್ತಾರೆ. ಅವರು ತಮ್ಮ ತಿಳಿಗೇಡಿತನವನ್ನಷ್ಟೆ. 
ಪ್ರದರ್ಶಿಸುತ್ತಾರೆ. ಈ ಮಾರ್ಪಾಟು ನಿಜವಾಗಿ ಗಾಢವಾದ ಆಂತರಿಕ ಕ್ರಾಂತಿಯ 
ಪರಿಣಾಮವಾಗಿದ್ದರೆ, ಅದರ ಜತೆಗೆ ಧರ್ಮನಿಷ್ಠೆಯ ಗುಣನಡತೆಯ ಇತರ ಕುರುಹುಗಳು 
ಕಾಣಿಸತೊಡಗಿದರೆ ಮತ್ತು ವಾತಾವರಣದ ಮೇಲೆ ಆಗುವ ಇಸ್ಲಾಮೇತರ ಪ್ರಭಾವಃ 
ವಿರುದ್ಧ ದಿಟ್ಟವಾಗಿ ಹೋರಾಡಿದರೆ ಅದನ್ನು ಒಂದು ಸಾಮಾನ್ಯ ವಿಷಯ ಮತು 
ಪ್ರವಾದಿಯ ಅಗ್ಗದ ಪ್ರೀತಿ ಎನ್ನುವುದು ಖಂಡಿತ ಸಮಂಜಸವಲ್ಲ. 
 (ತರ್ಜುಮಾನುಲ್‌ ಕುರ್‌ಆನ್‌ ಸಪ್ರಂಬರ್‌.ಅಪ್ಟೋಬರ್‌ 1943 


ಹದೀಸ್‌ನ ಕೆಲವು ವಿಧಿಗಳು 
ಕುರ್‌ಆನ್‌ಗೆ ಏರುದ್ಧವೆಂಬ ತಪ್ಪು ಕಲ್ಪನೆ 


) ನಾವುನಮಾಯ್‌ನ ಸಿದ್ದತೆ ಮಾಡುವಾಗ ವರೂ ಮಾಡಿ ಕೊಳ್ಳಬೇಕೆಂದು ಷವತ್ರ 
ಕುರ್‌ಆನ್‌ನಿಂಬ ತಿಳಿದು ಬರುತ್ತದೆ. ಪ್ರತಿಯೊಂದು ನಮಾರ್‌ಗೂ ಹೊಸ ವುರಖೂ 
ಮಾಡಿಕೊಳ್ಳೆಬೇಕೆಂಬುದೇ ಇದರ ತಾತ್ರರ್ಯವಾಗಿದೆ. ನಮಾರು್‌ ಮಾಡಿ ಮುಗಿಸಿದ 
ಕೂಡಲೇ ವುರೂವಿನ ಅವಧಿ ಕೊನೆಗೊಳ್ಳುತ್ತದೆ. ಇನ್ನೊ೦ದು ನಮಾರು್‌ಗೆ ಹೊಸ 
ವುರೂ ಮಾಡಿಕೊಳ್ಳುವುದು ಕಡ್ಡಾ ಯವಾಗಿದೆ. ಆದರೆ ಜನರು ಒಂದೇ 
ವರಖಬೂಮಿನಿಂದ ಅನೇಕ ನಮಾಯ್‌ಗಳನ್ನು ಏಕೆ ನಿರ್ವಹಿಸುತ್ತಾ ರೆಂದು ತಿಳಿಯದಾಗಿದೆ. 
ಅದೇ ರೀತಿ ಪದಿತ್ರ ಕುರ್‌ಆನ್‌ನಲ್ಲಿ ಪ್ರಸ್ತಾ ಪಿಸಲಾಗಿರುವ ವುರುಖೂವಿನ ವಿಧಿಗಳಲ್ಲಿ 
ಬಾಯಿ ಮುಕ್ಕಳಿಸುವುದು ಮತ್ತು ಮೂಗಿಗೆ ನೀರು ಹಾಕುವುದರ ಪ್ರಸ್ತಾಪವಿಲ್ಲ. 
ಆದೇ ರೀತಿ ವರೂ ಭರಿಗದಾಗುವ ವಷಯಗಳ ಪಟ್ಟಿಯನ್ನೂ ಅದರಲ್ಲಿ ನೀಡಲಾಗಿಲ್ಲ. 
ಹೀಗಿರುವಾಗ ಬಾಯಿ ಮುಕ್ಕಳಿಸುವುದು ಇತ್ಯಾದಿ ಹಾಗೂ ಕೆಲವು ವಿಷಯಗಳನ್ನು 
ವರಖೂಗೆ ಭಂಗ ತರುವಂತಹದೆಂದು ಸಾರುವುದು ಕುರ್‌ಆನ್‌ನ ಬೊಧನೆಗಳಿಗೆ 
ಎಏರುದ್ದವಲ್ಲವೇ? 
ہج‎ ನಮಾಯ್‌ನ ಕುರಿತು ಕುರ್‌ಆನ್‌ ವಿವರಿಸುತ್ತದೆ ಅದರಂತೆ ಕೇವಲ ಅಪಾಯಕಾರಿ 
ಯುದ್ದ ಯಾತ್ರೆಗಳಲ್ಲಿ ಮಾತ್ರ ನಮಾರಭ್‌ ಕಪ್ರ್‌ ಮಾಡಬಹುದಾಗಿದೆ. ಹಾಗಾದರ 
ಸಾಮಾನ್ನ ಶಾಂತಿಯುತ ಪ್ರಯಾಣದ ವೇಳೆ ಕ್‌ ಮಾಡುವುದು ಹುರ್‌ಆನ್‌ಗೆ 
ವಿರುದ್ದವಲ್ಲವೇ? 


೦ ವುರೂವಿನ ಕುರಿತು ಕುರ್‌ಆನ್‌ನಲ್ಲಿ ಬಂದಿರುವ ಆಜ್ಞೆ ನಮಾರು್‌ಗಾಗಿ 
ಎದ್ದಾಗ ವುರಖೂ ಮಾಡಿರೆಂದೇ ಆಗಿದೆ. ಆದರೆ ಪ್ರವಾದಿ(ಸ) ಅವರು ಈ ಅಜ್ಞೆಯ ಇಂಗಿತ 
ವೇನೆಂಬುದನ್ನು ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಕುರ್‌ಆನ್‌ನಲ್ಲಿ; ಬರೇ ಮುಖ 
ತೊಳೆಯುವ ಪ್ರಸ್ತಾಪವಿದೆ. ಆದರೆ ಪ್ರವಾದಿ(ಸ) ಅವರು ಮುಖ ತೊಳೆಯುವ ಸರಿಯಾದ 
ಕ್ರಮ ಮತ್ತು ಅದರ ತಾತ್ತರ್ಯವನ್ನು ಕಲಿಸಿದರು. ಅದರಲ್ಲಿ ಬಾಯಿ ಮುಕ್ಕಳಿಸುವುದು 
ಮತ್ತು ಮೂಗಿಗೆ ನೀರು ಹಾಕುವುದು ಕೂಜಾ ಸೇರಿದೆ ಎಂದು ಅವರು ನಮಗೆ ತಿಳಿಸಿದರು. 


160 ಸ್ಟ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ಪವಿತ್ರ ಕುರ್‌ಆನ್‌ನಲ್ಲಿ ಕೇವಲ ತಲೆಸವರುವ ಆಜ್ಞೆಯಿದೆ. ಆದರೆ ತಲೆ ಸವರುವುದರಲ್ಲಿ 
ಕಿವಿಸವರುವುದು ಕೂಡಾ ಸೇರಿದೆಯೆಂದು ಪ್ರವಾದಿ(ಸ) ನಮಗೆ ಕಲಿಸಿಕೊಟ್ಟರು. جال‎ 
ಆರಂಭಿಸುವಾಗ ನೀವು ವುರಖೂ ಮಾಡುವ ಕೈಗಳನ್ನು ಮೊದಲು ತೊಳೆದು ಕೊಳ್ಳಿರಿ ಎಂದೂ 
ಪ್ರವಾದಿ(ಸ) ಕಲಿಸಿ ಕೊಟ್ಟರು. ಈ ವಿಷಯಗಳನ್ನು ಪವಿತ್ರ ಕುರ್‌ಆನ್‌ನಲ್ಲಿ ತಿಳಿಸಲಾಗಿಲ್ಲ, 
ಪವಿತ್ರ ಕುರ್‌ಆನ್‌ನ ಆಜ್ಞೆಯನ್ನು ವ್ಯಾಖ್ಯಾನಿಸುತ್ತಾ ಪ್ರವಾದಿ(ಸ) ಅವರು ನಮಗೆ ಇದನ್ನು 
ಕಲಿಸಿರುವರು. ಗ್ರಂಥದ ಜತೆಗೆ ಪ್ರವಾದಿಯನ್ನು ಕಳುಹಿಸುವ ಉದ್ದೇಶವು ಗ್ರಂಥದ 
ಉದ್ದೇಶವನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿ ಅದನ್ನು ಕಾರ್ಯರೂಪಕ್ಕೆ ತಂದು ತೋರಿಸುವುದಾಗಿದೆ. 

"ಈ ಕುರ್‌ಆನ್‌ನನ್ನು ನಿಮ್ಮ ಮೇಲೆ ನಾವು ಅವತೀರ್ಣಗೊಳಿಸಿರುವುದು ನಿಮ್ಮ 
ಮೇಲೆ ಅವತೀರ್ಣಗೊ೦ಡುದನ್ನು ನೀವು ಜನರಿಗೆ ವಿವರಿಸಿಕೊಡಲಿಕ್ಕಾಗಿದೆ.'" 


ಎಂಬ ಕುರ್‌ಆನ್‌ ವಾಕ್ಕದಲ್ಲಿ ಇದೇ ವಾಸ್ತವಿಕತೆಯನ್ನು ವಿವರಿಸಲಾಗಿದೆ. ಅರ್ಥಾತ್‌: 
ನಾವು ಈ ಬೋಧನೆಯನ್ನು ಜನರಿಗೆ ನೇರವಾಗಿ ಕಳುಹಿಸಿ ಕೊಡುವ ಬದಲು ನಿಮ್ಮ ಕಡೆಗೆ 
ಅವತೀರ್ಣಗೊಳಿಸಿರುವುದೇಕೆಂದರೆ ಅದರಲ್ಲಿ ಜನರಿಗೆ ಇರುವ ಆಜ್ಞೆಗಳನ್ನು ನೀವು ಅವರ 
ಮುಂದೆ ಸ್ಪಷ್ಟಪಡಿಸುವುದಕ್ಕಾಗಿ. 

ಈ ವಿಷಯವನ್ನು ನೀವು ಚೆನ್ನಾಗಿ ಅರಿತರೆ ನಿಮಗೆ ಒಂದೇ ವುರೂವಿನಿಂದ ಅನೇಕ 
ನಮಾರು್‌ಗಳನ್ನು ಮಾಡುವುದು ಹೇಗೆ ಸಿಂಧುವಾಗುತ್ತದೆಂಬ ಪ್ರಶ್ನೆಯ ಉತ್ತರವನ್ನು 
ಗ್ರಹಿಸುವಲ್ಲಿ ತೊಂದರೆ ಉಂಟಾಗದು. ನಿಜವಾಗಿ ಒಂದು ವುರಖೂವಿನ ಸಿಂಧುತ್ವದ 
ಕಾಲಾವಧಿ ಎಷ್ಟೆಂಬುದನ್ನೂ ಮತ್ತು ಯಾವುದರಿಂದೆಲ್ಲಾ ಈ ಅವದಿ 
ಕೊನೆಗೊಳ್ಳುತ್ತದೆಂಬುದನ್ನೂ ಪ್ರವಾದಿ(ಸ) ಅವರು ನಮಗೆ ಕಲಿಸಿ ಕೊಟ್ಟರು. ಪ್ರವಾದಿ(ಸ) 
ಅದನ್ನು ನಮಗೆ ತಿಳಿಸದಿರುತ್ತಿದ್ದರೆ ಒಬ್ಬ ವ್ಯಕ್ತಿ ವುರಖೂ ಮಾಡಿದನಂತರ ಮೂತ್ರ ಶಂಕೆ 
ಮಾಡಿ ಅಥವಾ ವುರುೂ ಭಂಗವಾಗುವ ಇನ್ನಾವುದೇ ಕ್ರಿಯೆ ಅವನಿಂದ ಆದ ಬಳಿಕವೂ 
ಅವನು ನಮಾರ್‌ಗಾಗಿ ನಿಂತು ಬಿಡುತ್ತಿದ್ದನು. ಅಥವಾ ನಮಾರ್‌ನ ಮಧ್ಯೆ ಅಥೋವಾಯು 
ವಿಸರ್ಜನೆಯಾಗಿಯೂ ಅವನು ನಮಾರು್‌: ಮುಂದುವರಿಸುತ್ತಿದ್ದನು. ನಮಾರು್‌ಗೆ ವರೂ 
ಮಾಡಿಕೊಳ್ಳಬೇಕೆಂದು ಮಾತ್ರ ಪವಿತ್ರ ಕುರ್‌ಆನ್‌ನಲ್ಲಿ ತಿಳಿಸಲಾಗಿದೆ. ಆದರೆ ಆ ವುರೂ 
ಎಲ್ಲಿಯ ತನಕ ಉಳಿದಿರುತ್ತದೆ ಅಥವಾ ಯಾವ ವಿಷಯಗಳಿಂದ ಭಂಗವಾಗುತ್ತದೆಂದು 
ಅದರಲ್ಲಿ ತಿಳಿಸಲಾಗಿಲ್ಲ. ಈಗ ತಾನೆ ವುರಖೂ ಮಾಡಿಕೊಂಡು ಬಂದ ಒಬ್ಬ ವ್ಯಕ್ತಿಯು 
ಅಧೋವಾಯು ಹೊರಡುವುದರಿಂದ ವುರುೂ ಭಂಗವಾಗುವುದು ಹೇಗೆಂಬುದನ್ನು ಯಾವ 
ವ್ಯಕ್ತಿಯೂ ಸ್ವಯಂ ತಿಳಿದುಕೊಳ್ಳುವುದು ಅಸಾಧ್ಯವಾಗಿತ್ತು. مم‎ ಭಂಗವಾಗುವ 
ಕಾರಣಗಳಾವುವು ಎಂದು ಪ್ರವಾದಿ(ಸ) ಅವರು ಸ್ಪಷ್ಟವಾಗಿ ತಿಳಿಸಿರುವಾಗ ಆ ಕಾರಣಗಳಾವುವೊೂ 
ಸಂಭವಿಸದೆ ಇರುವ ತನಕ ವುರೂ ಉಳಿದಿರುತ್ತದೆ-ಅದಕ್ಕೆ ಎಷ್ಟು ಗಂಟೆಗಳು ಕಳೆದಿದ್ದರೂ 
ಸರಿಯೆ. ಅವುಗಳ ಪೈಕಿ ಯಾವುದಾದರೂ ಕಾರಣ ಸಂಭವಿಸಿದರೆ مجنع‎ ಭಂಗವಾಗುವುದು. 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 161 


ವ್ಯಕ್ತಿಯು ಈಗ ತಾನೆ ವುರುೂ ಮಾಡಿದ್ದು ಅವನ ಆಂಗಗಳು ಇನ್ನೂ ಒದ್ದೆಯಾಗಿಯೇ 
ಇದ್ದರೂ ಸರಿಯೆ. . ; 

ಕುರ್‌ಆನ್‌ನಲ್ಲಿ ಈ ಆಜ್ಞೆಯು 'ನೀವು ನಮಾರ್‌ಗಾಗಿ ನಿಂತಾಗ ವುರುೂ 
ಮಾಡಿಕೊಳ್ಳಿರಿ" ಎಂಬ ಪದಗಳಲ್ಲಿ ಬಂದಿರುವುದರಿಂದ ಪ್ರತಿಯೊಂದು ನಮಾರು್‌ಗೆ ಹೊಸ 
ವರೂ ಅಗತ್ಯವೆಂಬ ನಿಮ್ಮ ವಾದವನ್ನು ಒಪ್ಪಿಕೊಂಡರೆ ಅಂತಹುದೇ ವಾದದಿಂದ 
ಪ್ರತಿಯೊಬ್ಬ ಸ್ಥಿತಿವಂತ ಮುಸ್ಲಿಮನು ಪ್ರತಿವರ್ಷ ಹಜ್ಜ್‌ ಮಾಡುವುದು ಕುರ್‌ಆನ್‌ನ 
ಪ್ರಕಾರ ಕಡ್ಡಾಯವಾಗುತ್ತದೆ ಮತ್ತು ರುಕಾತ್‌ ಜೀವನದಲ್ಲಿ ಒಮ್ಮೆ ನೀಡಿದರೆ ಸಾಕು 
ಎಂದು ಕೂಡಾ ಸಮರ್ಥಿಸಬಹುದು. ಪ್ರವಾದಿ(ಸ) ಅವರ ವಿವರಣೆಯ ಹೊರತು 
ಕುರ್‌ಆನ್‌ಗೆ ಪ್ರತಿಯೊಬ್ಬನೂ ಮನಬಂದಂತೆ ಅರ್ಥ ಕಲ್ಪಿಸಿಕೊಳ್ಳಬಹುದು. ಯಾರ 
ಅಭಿಪ್ರಾಯವೂ ಇನ್ನೊಬ್ಬ ವೃಕ್ತಿಯ ಪಾಲಿಗೆ ಪ್ರಮಾಣವೆನಿಸಲಾರದು. 

ವುರಖೂವಿನ ವಿಷಯದಲ್ಲಿ ನೀವು ಮಾಡಿದ ತಪ್ಪನ್ನೇ ಕಸ್ಟ್‌ನ ಕುರಿತು ಪ್ರಶ್ನಿಸುವಲ್ಲಿಯೂ 
ಮಾಡಿರುವಿರಿ. ಪವಿತ್ರ ಕುರ್‌ಆನ್‌ನ ತಾತ್ಸರ್ಯವನ್ನು ನಿರ್ಣಯಿಸುವಲ್ಲಿ ಪ್ರವಾದಿವರ್ಯರ(ಸ) 
ವಿವರಣೆ-ವ್ಯಾಖ್ಯಾನಗಳನ್ನು ಕಡೆಗಣಿಸುವುದು ಒಂದು ದೊಡ್ಡ ಮೂಲಭೂತ ತಪ್ಪಾಗಿದೆ. 
ಅವುಗಳಲ್ಲಿರುವ ಅನೇಕ ಕೇಡುಗಳ ಪೈಕಿ ಕೆಲವನ್ನು ಉದಾಹರಣೆಗಾಗಿ ಮೇಲೆ 
ಪ್ರಸ್ತಾಪಿಸಿರುವೆನು. ಕುರ್‌ಆನ್‌ನಲ್ಲಿ ಕೇವಲ ಭಯದ ವಾತಾವರಣದಲ್ಲಿ ಕಸ್ಟ್‌ನ ಪ್ರಸ್ತಾಪವಿದೆ. 
ಅಂತಹ ಪರಿಸ್ಥಿತಿಯಲ್ಲಿ ಇಮಾಮ್‌ನ ಹೊರತು ಇತರರಿಗೆ ಕೇವಲ ಒಂದು ರಕಅತ್‌ 
ನಮಾರಖ್‌ ಮಾಡಿದರೆ ಸಾಕಾಗುತ್ತದೆ. ಅದರೆ ಈ ಆದೇಶದಲ್ಲಿ ಶಾಂತಿ ಕಾಲದ ಕಸ್ಟ್‌ 
. ನಮಾರಖ್‌ನ ನಿರಾಕರಣೆಯಿಲ್ಲ, ಈ ಎರಡನೆಯ ವಿಧಿಯು ನಮಗೆ ಪ್ರವಾದಿ(ಸ) ಮೂಲಕ 
ದೊರೆಯುತ್ತದೆ. ಪ್ರಯಾಣದ ವೇಳೆ رع‎ ಮತ್ತು ಮಗ್ರಿಬ್‌ನ ನಮಾರು್‌ ಪೂರ್ಣವಾಗಿ 
ನಿರ್ವಹಿಸಬೇಕು. ಆದರೆ ರಖುಹರ್‌, ಅಸರ್‌" ಮತ್ತು ಇಶಾಗಳ ಕಡ್ಡಾಯ ನಮಾರುನ್ನು 
ಕೇವಲ ಎರಡೆರಡು ರಕಅತ್‌ ನಿರ್ವಹಿಸಬೇಕು. ಈ ಕಸ್ಟ್‌ ಕ್ರಮವನ್ನು ಕುರ್‌ಆನ್‌ಗೆ 
ವಿರುದ್ಧವೆಂದು ವಾದಿಸುವವನು ಎರಡು ದೊಡ್ಡ ತಪ್ಪುಗಳನ್ನು ಮಾಡುತ್ತಾನೆ. ಒಂದು 
ಆದೇಶವು ಕುರ್‌ಆನ್‌ನಲ್ಲಿ ಇಲ್ಲದಿರುವುದು ಮತ್ತು ಅದು ಕುರ್‌ಆನ್‌ಗೆ ವಿರುದ್ಧವಾಗಿರುವುದು " 
ಸಮಾನವಾಗಿವೆ ಎಂದು ಅವನು ತಿಳಿಯುತ್ತಾನೆ. ವಾಸ್ತವದಲ್ಲಿ ಇವೆರಡರ ಮಧ್ಯೆ ದೊಡ್ಡ 
ಅಂತರವಿದೆ. ಎರಡನೆಯದಾಗಿ ಅವನು ಪ್ರವಾದಿ(ಸ) ಅವರ ಮಾಧ್ಯಮವನ್ನು ಬದಿಗಿರಿಸಿ 
ನೇರವಾಗಿ ಕುರ್‌ಆನನ್ನು ತೆಗೆದು ಕೊಳ್ಳೆಬಯಸುತ್ತಾನೆ. ನಿಜವಾಗಿ ಕುರ್‌ಆನ್‌ ನೇರವಾಗಿ 
ಬಂದುದಲ್ಲ. ಅದು ಪ್ರವಾದಿ(ಸ) ಅವರ ಮೂಲಕವೇ ಬಂದಿದೆ. ಪ್ರವಾದಿ(ಸ) ಕುರ್‌ಆನ್‌ನ 
ಉದ್ದೇಶವನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವ೦ತಾಗಲು ಅಲ್ಲಾಹನು ಅವರ ಮಾಧ್ಯಮವನ್ನೂ 
ನಿಶ್ಚಯಿಸಿ ಕೊಂಡನು. ಅಲ್ಲಾಹನು ಈ ಮಾಧ್ಯಮವನ್ನು ಕೈಗೊಂಡಿರುವುದು ವ್ಯರ್ಥವೆಂದು 
ಆವ್ಯಕ್ತಿ ಹೇಳುತ್ತಾನೆಯೇ? . | (ತರ್ಜುಮಾನುಲ್‌ ಹಿರ್‌ಆನ್‌ ಫೆಬ್ರವರಿ 1953) 


ವ್ಯಾಪಾರದ ರುಕಾತ್‌‏ رد لہ اعت 


ಇಬ್ಬರು ಪಾಲುದಾರಿಕೆಯಲ್ಲಿ ವ್ಯಾಪಾರ ಆರಂಭಿಸುತ್ತಾರೆ ಒಬ್ಬನು ಬಂಡವಾಳ 
ಹೂಡುತ್ತಾನೆ ಮತ್ತು ಶ್ರಮವನ್ನೂ ವಹಿಸುತ್ತಾನೆ. ಇನ್ನೊ ಬ್ರನು ಕೇವಲ ಶ್ರಮದಲ್ಲಿ 
ಪಾಲುದಾರನಾಗುತ್ತಾನೆ. ಲಾಭದ ಎತರಣೆ ಹೇಗೆ ಆಗುತ್ತದೆಂದರೆ ಒಟ್ಟು ಲಾಭದ 
ಮೂರು ಪಾಲು ಮಾಡಿ ಒಂದು ಪಾಲು ಬಂದಬಾಳಕ್ಕೆ ಕೊಡುತ್ತಾರೆ ಮತ್ತೆರಡು 
ಪಾಲನ್ನು ಇಬ್ಬರು ಸಮನಾಗಿ ಹಂಚಿಕೊಳ್ಳುತ್ತಾರೆ ಈ ವ್ಯಾಪಾರದ ರುಕಾತ್‌ನ 
ಕುರಿತು ಎರಡು ಪ್ರಶ್ನೆಗಳೇಳುತ್ತವೆ ಅವುಗಳಿಗೆ ಉತ್ತರಿಸಿ: 


(1 ಒಂದು ವೇಳೆ ಒಟ್ಟು ಬಂಡವಾಳದ ರುಕಾತ್‌ ತೆಗೆಯುವುದಾದರೆ ಎರಡನೆಯ 
ಹಾಲುದಾರಿ "ವ್ಯಾಪಾರಜ್‌ ಬಂಡವಾಳವು ಕೇವಲ ಮೊದಲನೆಯ 

: ಹಾಲುದಾರನಬ್ದಾ ಗಿದ್ದು ಅದು ಅವನ ಒಡೆತನಕ್ಕೆ ಸೇರಿದೆ. ಅದಣ್ಣಿ ಅವನಿಗೆ ಪ್ರಶ್ಛೇಕವಾಗಿ 
ಲಾಭವೂ ಸಿಗುತ್ತಿ ಬೆ. ಆದುದರಿಂದ ಬಂಜವಾಳಜ ರುಕಾತನ್ನು ಬಂಡವಾಳ 
ಹೂಡಿದವನೇ 'ನೀಡಬೇತು " ಎಂದು ಆಕ್ಷೇಪಬೆತ್ತ ಬಹುದು. ಎರಡನೆಯ ಪಾಲುದಾರನ 
ಈ کہ وت‎ ಸರಿಯೇ? 


(2) ವ್ಯಾಪಾರದಲ್ಲಿ ಲಾಭ್‌-ನಷ್ಟಗಳೆರಜೂ ಆಗಬಹುಜು. ರುಕಾತ್‌ಗಿ 
ಸೆ೦ಬಂಭವಬರುವುದು ಲಾಭ-ನಪ್ರದೊಂದಿಗಲ್ಲ ಬದಲಾಗಿ ಬಂಡವಾಳದೊಂದಿಗೆ. 
ವ್ಯಾಪಾರದಲ್ಲಿ ನಷ್ಟವಾದರೂ ಉಳಿದಿರುವ ಬಂಡವಾಳದ ಮೇಲೆ ಯುಕಾತ್‌ 
ನೀಡಲಾಗುತ್ತದೆ. ಒ೦ದು ವೇಳೆ ನಷ್ಟವಾದ ವರ್ಷದಲ್ಲಿ ರುಕಾಶ್‌ ತೆಗೆಯುವುದಾದರೆ 
ಎರಜನೆಯ ಪಾಲುದಾರನ ಹಾಲಿನ ಮೂರನೆಯ ಒಂದಂಶ ಮೊತ್ತ ವನ್ನು ಅವನ 
ಮುಂದಿನ ವರ್ಷದ ಲಾಭದಿಂದ ತೆಗೆಯಬೇಕಾಗುವುದು. ಮುಂದಿನ ವರ್ಷದ ರುಕಾತ್‌ನ 
ಮೂರನೆಯ ಒಂದಂಶವನ್ನೂ ಅವನು ಕೊಡಬೇಕಾಗುವುದು. ಇಂತಹ ಪರಿಸ್ಲಿ ತಿಯಲ್ಲಿ 
ಎರಡನೆಯ ಪಾಲುದಾರನಿಗೆ ಇದು ರುಕಾತ್‌ ಆಗಿರದೆ ಬಂಡವಾಳ ಹೂಡಿದವನ 
ಬಂಡವಾಳದ ರುಕಾತ್‌ನ್‌ ಒಂದಂಶವನ್ನೂ ಕೊಡುವ ತೆರಿಗೆ (72x) ಆಗುತ್ತದೆ. 
ಈ ಪರಿಸ್ಥಿತಿಯು ರುಕಾತ್‌ನ ನೈಜ ಉದ್ದೇಶಕ್ಕೆ ವಿರುದ್ದವಲ್ಲವೇ? 


ಸ್ಥೆಯದ್‌ ಮೌಮೂದಿ ಉತ್ತರಿಸುತ್ತಾರೆ 163 


೦ ನಿಮ್ಮ ಎರಡೂ ಪ್ರಶ್ನೆಗಳ ಉತ್ತರ ಈ ಕೆಳೆಗಿನಂತಿದೆ. 


(1) ಎರಡನೆಯ ಪಾಲುದಾರನ ಆಕ್ಷೇಪವು ಸರಿಯಲ್ಲ. ವ್ಯಾಪಾರ ಆರಂಭಿಸಿದಾಗ 
ಡಿದ ಬಂಡವಾಳಕ್ಕೆ ಮಾತ್ರ ರುಕಾತ್‌ ಅನ್ವಯವಾಗುವುದಲ್ಲ. ವ್ಯಾಪಾರದ ಒಟ್ಟು 
'ಲ್ಕದ ಮೇಲೆ ರುಕಾತ್‌ ಅನ್ವಯವಾಗುತ್ತದೆ. ಇಡೀ ವ್ಯಾಪಾರದಿಂದ ಮೊದಲು 
ಕಾತ್‌ ತೆಗೆಯುವುದೇ ಸರಿಯಾದ ಕ್ರಮ. ಅನಂತರ ನಿಶ್ಚಿತ ಅನುಪಾತಕ್ಕೆ ಅನುಗುಣವಾಗಿ 
وخ‎ ಇಬ್ಬರೊಳೆಗೆ ವಿತರಣೆಯಾಗಬೇಕು. 


(2) ಯಾವುದಾದರೂ ವ್ಯಾಪಾರದ ಸರಕಿನ ಮೌಲ್ಯವು ರುಕಾತ್‌ ಅನ್ವಯವಾಗುವ 
ಸ್ಥ ಪ್ರಮಾಣಕ್ಕಿಂತ ಹೆಚ್ಚಾಗಿದ್ದರೆ ಅದರಿಂದ ರುಕಾತ್‌ ತೆಗೆಯಬೇಕು. ಇದುವೇ 
ಪಾರದ ಸರಕಿನ ರುಕಾತ್‌ನ ನಿಯಮ. ಯಾರು ಅದರಲ್ಲಿ ಕೇವಲ ಶ್ರಮದ 
ಖದಾರನಾಗಿರುವನೋ ಅವನ ಶ್ರಮವು ಆ ವ್ಯಾಪಾರದ ಮೌಲ್ಮ ವೃದ್ಧಿಯಲ್ಲಿ ತನ್ನದೇ 
| ಪಾತ್ರ ವಹಿಸಿರುತ್ತದೆ. ಆ ಮೌಲ್ಮ ವೃದ್ಧಿಯು ಕೇವಲ ಆರಂಭದಲ್ಲಿ ಹೂಡಿದ ಮೂಲ 
'ಡವಾಳದ ಪರಿಣಾಮವಲ್ಲ. ಆದ್ದರಿಂದ ಆ ರುಕಾತ್‌ನ ಎರಡು ಪಾಲು ಬಂಡವಾಳ 
)ಡಿದವನು ಸಂದಾಯ ಮಾಡಬೇಕು ಮತ್ತು ಒಂದು ಪಾಲು ಶ್ರಮದ ಪಾಲುದಾರನು 
انمت‎ (ತರ್ಜುಮಾಸುಲ್‌ ಕುರ್‌ಆನ್‌ ಜನವರಿ1953) 


ಮೊಮ್ಮಗನು ವಾರಸು 
ಹಕ್ಕಿನಿಂದ ವಂಚಿತನಾಗುವುದು 


ಅ ತಾಶನ ಜೀವಮಾನದಲ್ಲೇ ಯಾರದಾದರೂ ತಂದೆ ತೀರಿ ಕೊಂಡರೆ ಮೊಮ್ಮ? 
ವಾರಿಸು ಹಕ್ಕಿನಲ್ಲಿ ಯಾವುದೇ ಪಾಲು ದೊರೆಯುವುದಿಲ್ಲ. ಇದು ಪ್ರಖ 
ಧಾರ್ಮಿಕ ہت‎ ಇದರ ಪ್ರಕಾರವೇ ಈಗಿನ ಸರಕಾರದಲ್ಲಿ ತೀರ್ಪ ವಿಧಿಸಲ್ಪಡುತ್ತ 

. ಈ ಬಕ್ಣೆ ಇರುವ ವಿಭಿನ್ನ ವಿಚಾರಕೋನಗಳು ಯಾವುವು? ಆ یھ‎ ನಿ 
ಅಭಿಪ್ರಾಯದಲ್ಲಿ ಯಾವುದು ಇಸ್ಲಾಮ ಸ್ಫೂರ್ತಿಗೆ ಹತ್ತಿ ರನಾಗಿದೆ? ನಿಮ್ಮ ವಃ 
ಕೋನವು ನಾನು ಪ್ರಸ್ತಾ ಪಿಸಿದ್ದೇ ಆಗಿದ್ದರೆ ಅನಾಥರ ಸಂರಕ್ಷ ಣೆಯ ಕುರಿತು چت‎ 
ಕಾಳಜಿ ವಹಿಸುವ ಇಸ್ಲಾಮ ವ್ಯವಸ್ಥೆಯು ಓರ್ವ ಅನಾಥನ್ತು ಆತನ ತಂದೆಯ 
ತಾತನಿ ಉಪಸ್ನಿ ತಿಯಲ್ಲಿ ಕಳಕೊಂಡ ಕಾರಣಕ್ಕಾಗಿ ತಾತನ ಸೊತ್ತಿನಲ್ಲಿ ರುವ ವಾಃ 
ಪಕ್ಳಿನಿಂದ ವಂಚತಗೊಳಿಸುತ್ತದೆ ಎಂಬ ಆರೋಪದಿಂಜ ಪಾರಾಗುವುದು ಹೇ 


೦ ತಾತನ ಉಪಸ್ಥಿತಿಯಲ್ಲಿ ಯಾವ ಮೊಮ್ಮಗನ ತಂದೆ ತೀರಿಕೊಂಡನೋ ಅಃ 
ತಾತನ ಆಸ್ತಿಯ ವಾರಸುದಾರನಾಗುವುದಿಲ್ಲ. ಅವನ ಪಿತೃ ಸೋದರರೇ ಆಃ 
ವಾರಸುದಾರರಾಗುತ್ತಾರೆ ಎಂಬುದು ಇಸ್ಲಾಮೊ ಕರ್ಮಶಾಸ್ತ್ರ ಪಂಡಿತರ ಒಮ್ಮ: 
ಅಭಿಪ್ರಾಯ. ನನಗೆ ಈ ಒಮ್ಮತಾಭಿಪ್ರಾಯಕ್ಕೆ ಬೆಂಬಲವಾಗಿ ಕುರ್‌ಆನ್‌ ಅಥ 
ಹದೀಸ್‌ನಿಂದ ಯಾವುದೇ ಪುರಾವೆ ದೊರೆತಿಲ್ಲವಾದರೂ ಹಿಂದಿನಿಂದ ಇಂದಿನ ತ 
ಸಮುದಾಯದಲ್ಲಿ ಈ ವಿಷಯದ" ಬಗೆಗೆ ಒಮ್ಮತವಿದೆ ಎಂಬುದೇ ಒಂದು ಬಲ 
ಪುರಾವೆಯಾಗಿದೆ. ಆದ್ದರಿಂದ ಅದರ ವಿರುದ್ಧ ಅಭಿಪ್ರಾಯ ಪ್ರಕಟಿಸುವುದು ಕಷ್ಟ. 
ವಿಷಯವು ಬುದ್ಧಿಗೆ ನಿಲುಕುವಂತಹದೂ ಅಗಿದೆ. ಏಕೆಂದರೆ" ಮೊಮ್ಮಗನು ತನ್ನ ತಂದೆ 
ಮೂಲಕ ಮಾತ್ರ ತನ್ನ ತಾತನ ಸೊತ್ತಿನಲ್ಲಿ ಹಕ್ಕುದಾರನಾಗುತ್ತಾನೆಯೇ ವಿನಾ ತನ್ನ ಸ್ಪ 
ಸೆಲೆಯಲ್ಲಲ್ಲ. ಅದೇ ರೀತಿ ಸೊಸೆಯು ತನ್ನ ಪತಿಯ ಮೂಲಕವೇ ಮಾವನ ಆಸ್ತಿಯ 
ಪಾಲು ಪಡೆಯುತ್ತಾಳೆಯೇ ಹೊರತು ತನ್ನ ಸ್ವಂತ ನೆಲೆಯಲ್ಲಲ್ಲ. ಒಬ್ಬನ' ಪುತ್ರನು ಆ: 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 165 


ನೆಮಾನದಲ್ಲೇ ತೀರಿಕೊಂಡರೆ ಮತ್ತು ಅವನು ಮದುವೆಯೂ ಆಗಿರದಿದ್ದರೆ ಅವನ 
ಖು ಅನೂರ್ಜಿತಗೊಳ್ಳುತ್ತದೆ೦ಬುದನ್ನು ನೀವೇ ಒಪ್ಪಿಕೊಳ್ಳುವಿರಿ. ತಂದೆ ಸತ್ತಾಗ ಅವನ 
ಯಲ್ಲಿ ಅವನ ತೀರಿ ಕೊಂಡ ಮಗನ ಪಾಲನ್ನು ಪ್ರತ್ಯೇಕಿಸಿ ತೆಗೆದು ಅವನ 
3ಸುದಾರರಾದ ತಾಯಿ ಮತ್ತು ಸೋದರರಿಗೆ ಹಂಚಬೇಕೆಂದೂ ಯಾರೂ ಹೇಳುವುದಿಲ್ಲ. 
'ನ ವಾರಸು ಹಕ್ಕು ಅವನು ಸತ್ತ ಕೂಡಲೇ ಅನೂರ್ಜಿತಗೊಳ್ಳುವುದೆಂಬುದನ್ನು ಎಲ್ಲರೂ 
سر‎ ಅದೇ ರೀತಿ ಆ ತೀರಿಕೊಂಡ ಮಗನಿಗೆ ಪತ್ನಿಯಿದ್ದರೆ ಆಕೆ ಕೂಡಾ ತನ್ನ 
'ವನಿಂದ ವಾರಸು ಹಕ್ಕಿಗೆ ಅರ್ಹಳಲ್ಲ ಎಂದು ನೀವೇ ಒಪ್ಪಿಕೊಳ್ಳುವಿರಿ-ಆಕೆಗೆ ಮರು 
ಸುವೆಯಾಗಿದ್ದರೂ ಆಗದಿದ್ದರೂ ಸರಿಯೆ. ಹಾಗಿರುವಾಗ ಅವನ ಮಗನು ಇದ್ದಾಗ 
ತ್ರ ಅವನ ಪಾಲು ಅನೂರ್ಜಿತಗೊಳ್ಳದಿರಲು ಕಾರಣವಾದರೂ ಏನಿದೆ? 


ಇನ್ನು ಅನಾಥರ ಸಂರಕ್ಷಣೆಯ ಪ್ರಶ್ನೆ. ಶರೀಅತ್‌ನ ಪ್ರಕಾರ ಅವನ ತಂದೆಯ 
ದರರು ಅವನ ವಲೀ ಆಗಿರುವರು. ಅವನ ಪಾಲನೆ ಪೋಷಣೆಯ ಹೊಣೆ ಅವರ 
:0ಿದೆ. ಅಲ್ಲದೆ ಶರೀಅತ್‌ನಲ್ಲಿ ವಸೀಯತ್‌ ಅರ್ಥಾತ್‌: ಉಯಿಲಿನ ಆದೇಶವನ್ನೂ 
ಸಲಾಗಿದೆ. ಏಕೆಂದರೆ ಸಾಯುವವನೊಬ್ಬನು ಸೊತ್ತು ಬಿಟ್ಟು ಹೋಗುವುದಾದರೆ ಮತ್ತು 
3ನ ಕುಟುಂಬದಲ್ಲಿ ಅದರಲ್ಲಿ ಪಾಲಿಗೆ ಅರ್ಹರಾದವರು ಯಾರಾದರೂ ಉಳಿದಿದ್ದರೆ 
3ರ ಹೆಸರಿಗೆ ಉಯಿಲು ಮಾಡಬಹುದಾಗಿದೆ. ಅವನು ತನ್ನ ಪೂರ್ಣ ಸೊತ್ತಿನ 
£ರನೆಯ ಒಂದಂಶದ ತನಕ ಉಯಿಲು ಮಾಡಬಹುದಾಗಿದೆ. ಒಂದು ವೇಳೆ ಅವನಿಗೆ 
ನಥ ಮೊಮ್ಮಗನಿದ್ದರೆ ವಿಧವೆ ಸೊಸೆಯಿದ್ದು ಅವರು ಆಶ್ರಯವಿಲ್ಲದವರಾಗಿದ್ದರೆ, ವಿಧವೆ 
ಿಗೆಯಿದ್ದರೆ ಅಥವಾ ಬಡವರಾದ ಸೋದರ ಸೋದರಿಯರಿದ್ದರೆ ಅವರ ಪರವಾಗಿ 
ಯಿಲು ಮಾಡುವ ಅವಕಾಶ ಕಲ್ಪಿಸಲಾಗಿದೆ. ಈ ಅವಕಾಶವನ್ನು ಇರಿಸಿರುವುದು ಕಾನೂನು 
ಸಾರ ವಾರಸು ಹಕ್ಕು ಪಡೆಯದೆ ಇರುವ ಕುಟುಂಬದ ಬಡವರ್ಗದ ಜನರಿಗೆ ನೆರವಾಗುವ 
ವಸ್ಥೆ ಮಾಡಲಿಕ್ಕಾಗಿಯೇ ಆಗಿದೆ. ۔‎ (ತರ್ಜುಮಾನುಲ್‌ ಕುರ್‌ಆನ್‌: ಮಾರ್ಚ್‌ 1952) 


[oa 


. ಪಶ್ಚಾತ್ತಾಪ ಮತ್ತು ಪ್ರಾಯಶ್ಚಿತ್ತ 


೪ ಕೂರುವ ವಳುವಶಿಷ್ಟಾಚಾರಗಳಿಂದ ಹಿಡಿದು ಜೇವನದ ದೊಡ್ಡ ದೊಡ್ಡ ಸಮಸ್ಸೆ, 
ತನಕ ಎಲ್ಲ ವಿಷಯಗಳಲ್ಲಿ ಶರೀಅತ್‌ ನಿಯಮಗಳನ್ನು ಹಾಲಿಸುವಂತಹ ಒಂ 
ವಾತಾವರಣದಲ್ಲಿ ನಾನು ಬೆಳೆದಿದ್ದೇನೆ ಈಗ ನಾನು ಕಾಲೇಜಿನಲ್ಲಿ ಶಿಕ್ಷ 
ಪಡೆಯುತ್ತಿದ್ದೇನೆ ವಾತಾವರಣದ ಈ ಹಾತ್‌ ಬದಲಾವಣೆಯಿಂದಾಗಿ ಒಂ. 
ವಿಚಿತ್ರ ಸಂಘರ್ಷದಲ್ಲಿ ಸಿಲುಕಿರುವನು. ಕೆಲವು ಇಸ್ಲಾಮ್‌ ವಿರೋಧಿ ಶ್ರೆಯೆಗೇ 
ನನ್ನಿಂದ' ಸಂಭವಿಸಿವೆ ಇಂತಹ ಯಾವುದಾದರೂ ಕಾರ್ಯ ಆದಾಗ ನನ್ನ ಆ 
ಸಾಕ್ಷಿಯು ನನ್ನನ್ನು ಹಳಿಯುತ್ತದೆ. ನಾನು ಪ್ರಾತ್ತಾಪ ಪಟ್ಟು ಅಲ್ಲಾಹನ ಕ 
ಮರಳುತ್ತೇನೆ. ಆದರೆ ಕೆಟ್ಟ ಸಹವಾಸ ಮತ್ತು ಪ್ರೈತಾನನ ಪ್ರಲೋಭನೆಯಿಂವ 
ಅದೇ ಕ್ರಿಯೆ ನನ್ನಿಂದ ಪುನಃ ಪುನಃ ಆಗುತ್ತಿರುತ್ತದೆ. ಈ ರೀತಿ ಪದೇ ಪ 
ಪಶ್ಚಾತ್ತಾಪ ಪಟ್ಟು ಅದನ್ನು ಮುರಿದಿದ್ದೇನೆ ಈಗ ನಾನು ನನ್ನನ್ನು ಸುಭಾಃ 
ಕೊಂಡಿರುವೆನು ಇನ್ನು ಆ ಪಾಪಕಾರ್ಯದಲ್ಲಿ ಸಿಲುಕುವ ಅಪಾಯ وج‎ 
ಇಲ್ಲವೆಂದೇ ಕಾಣುತ್ತದೆ. ಆದರೆ ಪುನಃ ಪುನ ಪಶ್ಚಾತ್ತಾಪ ಮುರಿದು ಮಾಡಿದ ہ‎ 
ಪಾಪಗಳು ಕ್ಷ ಮಿಸಲ್ಪಡುವವೇ ಎಂಬ ಅನುಮಾನ ನನ್ನನ್ನು ಕಾಡುತ್ತಿರುತ್ತದೆ. : 
ರೀತಿ ಪಶ್ಚಾತ್ತಾಪವನ್ನು ಮುರಿಯುವುದಕ್ಕೆ ಏನಾದರೂ ಪ್ರಾಯಪ್ಸಿ ತ್ರವಿದೆಯೆ 
ಇಂತಹ ಪಶ್ಚಾತ್ತಾಪ ಮುರಿಯುವಿಕೆಗೆ ಪರಿಹಾರವೇನು? 


೦ ಪಾಪಕ್ಕೆ ಪರಿಹಾರ ಪಶ್ಚಾತ್ತಾಪ ಮತ್ತು ಸುಧಾರಣೆಯಾಗಿದೆ. ಒಬ್ಬ ವ್ಯಕ್ತಿಯ 
ಪಶ್ಚಾತ್ತಾಪ ಪಟ್ಟು ಅದನ್ನು ಎಷ್ಟೇ ಸಲ ಮುರಿದಿದ್ದರೂ ಪುನಃ ಪಶ್ಚಾತ್ತಾಪ فدہ‎ 
ಸುಧಾರಣೆಯ ಹೊಸ ಪ್ರಯತ್ನವನ್ನೂ ಮಾಡಬೇಕು. ಇದರ ಉದಾಹರಣೆ ಬೆಟ್ಟಿವ 
ಏರಲು ಪ್ರಯತ್ನಿಸುವ ವ್ಯಕ್ತಿಯಂತಿದೆ. ಅವನು ಪದೇ ಪದೇ ಜಾರಿ ಬೀಳುತ್ತಾನೆ. ಅದ 
ಅವನು ಎಷ್ಟು ಸಲ ಜಾರಿಬಿದ್ದರೂ ಪುನಃ ಪುನಃ ಏರುವ ಪ್ರಯತ್ನ ಮಾಡುತ್ತಿರುವು 
ಅವನು ಉದ್ದಿಷ್ಟೆ ಗುರಿಯನ್ನು ತಲುಪುವ ವಿಧಾನವಾಗಿದೆ. ಯಾವ ವ್ಯಕ್ತಿ ಜಾರಿಬಿದ್ದ ಮೇ 
ಮತ್ತೆ ಎದ್ದು ಏರುವ ಪ್ರಯತ್ನ ಮಾಡುವುದಿಲ್ಲವೋ ಅವನೆಂದೂ ತನ್ನ ಗುರಿಯ 


. ಸ್ಲೆಯದ್‌ ಮೌದೂದಿ ಉತ್ತರಿಸುತ್ತಾರೆ . 161 


ತಲುಪಲಾರನು. ಇದೇ ರೀತಿ ನೈತಿಕ ಉನ್ನತಿಗೆ ಏರಬಯಸುವವನು ಪ್ರತಿಯೊಂದು ತಪ್ಪಿನ 
ನಂತರ ಪಶ್ಚಾತ್ತಾಪ ಪಟ್ಟು, ತನ್ನನ್ನು ಸುಧಾರಿಸಿಕೊಂಡು ಸನ್ಮಾರ್ಗದಲ್ಲಿ ಸ್ಥಿ ರವಾಗಿರಲು 
ಪ್ರಯತ್ನ ಮಾಡುತ್ತಿರಬೇಕು. ಆಗ ಅಲ್ಲಾಹನು ಅವನ ಪಾಪಗಳಿಗಾಗಿ ಅವನನ್ನು 
ಹಿಡಿಯಲಾರನು. ಅವನು ಚಾರಿತ್ರದ ಉನ್ನತಿಗೆ ಏರುವುದರಿಂದ ಅವನನ್ನು ವಂಚಿಸಲಾರನು. 
ಆದರೆ ಪಾಪ ಕೃತ್ಯವೆಸಗಿ ಅದರಲ್ಲೇ ಬಿದ್ದು ಕೊಂಡಿರುವವರು ಅದರ ಕೆಟ್ಟ ಪರಿಣಾಮದಿಂದ 
ಸುರಕ್ಲಿತರಾಗಲಾರರು. 


ನಿಮ್ಮ ತಪ್ಪುಗಳ `ಬಗ್ಗೆ ನಿಮ್ಮ ಮನದಲ್ಲಿ ಖೇದ ಮತ್ತೆ ಪಶ್ಚಾತ್ತಾಪದ - ಭಾವನೆ 
ಇರಲೇಬೇಕು. ಜೀವನ ಪರ್ಯಂತ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸುತ್ತಲೂ ಇರಬೇಕು. 
ಆದರೆ ಈ ಖೇದ ಮತ್ತು ಪಶ್ಚಾತ್ತಾಪವು ನಿಮ್ಮನ್ನೆಂದೂ ನಿಮ್ಮ ಪ್ರಭುವಿನ ಕೃಪೆಯಿಂದ 
ನಿರಾಶನಾಗಿ ಮಾಡಬಾರದು. ಏಕೆಂದರೆ ಇಂತಹ ನಿರಾಶೆಯು ಅಲ್ಲಾಹನ ಬಗೆಗೆ ಅಶುಭ 
ನಿರೀಕ್ಷೆಯಾಗಿದೆ. ಅಲ್ಲದೆ ಶಿಕ್ಷೆಯಿಂದ ರಕ್ಟಣೆ ಹೊಂದುವ ಆತೆ ಉಳಿಯದಿರುವಾಗ 
ಮನುಷ್ಯನನ್ನು ಶೈತಾಸ್‌ ವಂಚಿಸಿ ಪಾಪಗಳ ಸುಳಿಯಲ್ಲಿ ಶಾಶ್ವತವಾಗಿ ಇರಿಸುವ ಭಯವೂ 
ಇದೆ. 

ಪಶ್ಚಾತ್ತಾಪವನ್ನು ದೃಢಪಡಿಸಲು ಮತ್ತು ಪಶ್ಚಾತ್ತಾಪ ಮುರಿಯುವುದರಿಂದ ತಡೆಯಲು 
ಒಂದು ಪರಿಣಾಮಕಾರಿ ಉಪಾಯವೆಂದರೆ ಐಚ್ಛಿಕ ನಮಾರು್‌, ಐಚ್ಛಿಕ ಉಪವಾಸ ಮತ್ತು 
ಐಚ್ಛಿಕೆ ದಾನ ಧರ್ಮಗಳನ್ನು ಹೆಚ್ಚೆಚ್ಚು ಮಾಡುತ್ತಿರಬೇಕು. ಇವು ಪಾಪಗಳ ಪ್ರಾಯಶ್ಚಿತ್ತ್ರವೂ 
ಆಗುತ್ತವೆ. ಅಲ್ಲಾಹನ ಕರುಣೆಯನ್ನು ತನ್ನೆಡೆಗೆ ಒಲಿಸಿಕೊಳ್ಳವ ವಿಧಾನವೂ ಆಗಿದೆ. ಅಲ್ಲದೆ 
ಅದು ಪಾಪದ ಒಲವಿನಿಂದ ಮನಸ್ಸನ್ನು ತಡೆ ಹಿಡಿಯಲು ಬೇಕಾಗುವಷ್ಟು ಅವನನ್ನು 
ಬಲಶಾಲಿಯಾಗಿಯೂ ಮಾಡುತ್ತದೆ. 

ಪಶ್ಚಾತ್ತಾಪದ ಜತೆಗೆ ಒಬ್ಬ ವ್ಯಕ್ತಿ ಆಣೆಯನ್ನೂ ಹಾಕಿದ್ದರೆ ಮತ್ತು ಅದನ್ನು 
ಮುರಿದರೆ ಅದಕ್ಕೆ ಪ್ರಾಯಶ್ಚಿತ್ತ (ಕಫ್ಪಾರ) ಮಾಡುವುದು ಕಡ್ಡಾಯವಾಗಿದೆ. ಅಣೆಯನ್ನು 
ಮುರಿಯುವುದರ ಪ್ರಾಯಶ್ಚಿತ್ತ ಹತ್ತು ಮಂದಿ ದರಿದ್ರರಿಗೆ ಉಣ ಬಡಿಸುವುದು ಅಥವಾ 


ಮೂರು ದಿನಗಳ ಉಪವಾಸವ್ರತ ಆಚರಿಸುವುದಾಗಿದೆ. 
(ತರ್ಜುಮಾನುಲ್‌ ಕುರ್‌ಆನ್‌: ಜೂನ್‌ಜುಲ್ಲೆ 1952) 


ನಾದಿ 


ہے ہے 
"ನೈಜ ಪಶ್ತಾತ್ತಾಪ‏ 


ಅ ಈ ಹಿಂದೆ ಮಹಾ ಪಾಷಗಳಲ್ಲಿ ہم ےت‎ ಅನಂತರ ಪಶ್ಚಾತ್ತಾಪ ಪಟ್ಟ 
ಮರಳಿದೆ. ಇನ್ಲಾಮಎ ಆಂದೋಲನದಿಂದ ಪ್ರಭಾವಿತನಾಗಿ ಓರ್ವ ಪ್ರಜ್ಞಾವಂತ 
ಮುತ್ಲಿಮ್‌ ಆಗಿರುವನು. (ಅಲ್ಲಾಹನಿಗೆ ವಂದನ) ಆದರೆ ರಾತ್ರಿ ಹಗಲೆನ್ನದೆ ನನ್ನ 
ಪಾರತ್ರಿಕ ಗತಿಯ ಬಗ್ಗೆ ಚಿಂತಿತನಾಗಿರುವೆನು. ಪರಲೋಕದ ಬದಲು ಈ ಲೋಕದಲ್ಲೇ 
ನನ್ನ ಕರ್ಮಗಳ ಫಲವನ್ನು ಅನುಭವಿಸ ಬಯಸುತ್ತೀನೆ. ಆದರೆ ಇಲ್ಲಿ ಇಸ್ಲಾಮ ಶಿಕ್ರಾ 
ಪದ್ಧತಿ ಜಾರಿಯಲ್ಲಿಲ್ಲವೆಂಬುದು ವಎಷಾದನೀಯ, ಈಗ ತಾವು ನನಗೆ ನೆರವಾಗಿ 
ನನಗೊಂದು ಸೂಕ್ಷ ಮಾರ್ಗೋಪಾಯವನ್ನು ತೋರಿಸಿ. 


೦ ಒಬ್ಬ ಸತ್ಯವಿಶ್ವಾಸಿ ಮನಃ ಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಒಂದು ಪಾಪ 
ಕೃತ್ಯದಿಂದ ಮರಳಿದರೆ ಹಾಗೂ ಮತ್ತೆಂದೂ ಆ ಪಾಪ ಕಾರ್ಯವನ್ನು ಪುನರಾವರ್ತಿಸದಿದ್ದರೆ 
ಅಲ್ಲಾಹನು ಅಂತಹ ಪಾಪವನ್ನು ಖಂಡಿತ ಮನ್ನಿಸುತ್ತಾನೆ. ಪಶ್ಚಾತ್ತಾಪದ ಜತೆಗೆ ವ್ಯಕ್ತಿಯು 
ಅಲ್ಲಾಹನ ಮಾರ್ಗದಲ್ಲಿ ಏನಾದರೂ ವೆಚ್ಚ ಮಾಡಿದರೆ ಅಥವಾ ಅಲ್ಲಾಹನು ತನ್ನ 
ಕರುಣೆಯಿಂದ ನನ್ನ ಪಾಪವನ್ನು ಮನ್ನಿಸಿಯಾನು ಎಂಬ ನಿರೀಕ್ಷೆಯಿಂದ ಏನಾದರೂ ತ್ಯಾಗ 
ಮಾಡಿದರೆ ಇದು ಪಶ್ಚಾತ್ತಾಪ ಸ್ವೀಕಾರದಲ್ಲಿ ಹೆಚ್ಚು ಸಹಾಯಕವಾಗುವುದು. ಅಲ್ಲಾಹನು 
ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ನಿಮಗೆ ಸ್ಥಿರ ಚಿತ್ತತೆಯನ್ನು ದಯಪಾಲಿಸಲಿ. 

(ತರ್ಜುಮಾನುಲ್‌ ಕುರ್‌ಆನ್‌ ಸೆಪ್ರಂಬರ್‌. 1962) 


ಕನಸಿನಲ್ಲಿ ಪ್ರವಾದಿ ದರ್ಶನ 


"ಯಾರು ನನ್ನನ್ನು ಕನಸಿನಲ್ಲಿ ನೋಡಿದನೋ ಅವನು ನನ್ನನ್ನೇ ನೋಡಿದಂತೆ 
ಏಕೆಂದರೆ ಶೈತಾನನು ನನ್ನ ವೇಷದಲ್ಲಿ ಪ್ರತ್ಯಕ್ಷನಾಗಲಾರ"' ಎಂದು ಪ್ರವಾದಿ(ಸ) 
ಹೇಳಿರುವರು. 

ಈ ಹದೀಸ್‌ನ ಸರಿಯಾದ ತಾತ್ಛರ್ಯವೇನು? ಪ್ರವಾದಿ(ಸ) ಅವರನ್ನು ಯಾವ 
ರೊಪದಲ್ಲಿ ಕನಸಿನಲ್ಲಿ ಕಂಡರೂ ಅದು ಅವರನ್ನೇ ಕಂಡದ್ದೆಂದು ಪರಿಗನಸಲಾಗುವುದೇ? 
ಪ್ರವಾದಿವರ್ಯರನ್ನು(ಸಿ ಐರೋಷ್ಠ ಉಡುಗೆಯಲ್ಲಿ ಕಂದರೂ ಅವರನ್ನು ಕಂಡಂತೆಯೇ 
ಎಂದು ಪರಿಗಣಿಕಲಾಗುವುದೇ? ಇಂತಹ ಕನನು ಮನುಷ್ಠನ ಜೀವಮಾನದ ಮೇಲೆ 
ಏನಾದರೂ ಪ್ರಭಾವ ಬೀರುತ್ತದೆಯೇ? 


೦ ಈ ಹೆದೀಸ್‌ನ ಸರಿಯಾದ ತಾತ್ಸರ್ಯವೇನೆಂದರೆ ಪ್ರವಾದಿ(ಸ) ಅವರನ್ನು 
ಸನಲ್ಲಿ ಅವರ ಮೂಲ ರೂಪದಲ್ಲಿ ನೋಡಿದವನು ವಾಸ್ತವದಲ್ಲಿ ಅವರನ್ನು 
ಡಿದಂತೆಯೇ ಆಗಿದೆ. ಏಕೆಂದರೆ ಶೈತಾನನು ಅವರ ರೂಪ ಧರಿಸಿ ಬಂದು ಯಾರನ್ನೂ 
'ಚಿಸಲು ಸಾಧ್ಯವಿಲ್ಲ. ಈ ವ್ಯಾಖ್ಯಾನವನ್ನು ಹ. ಮುಹಮ್ಮದ್‌ ಬಿನ್‌ ಸೀರೀನ್‌(ರ) 
ರು ನೀಡಿರುವರು. ಇಮಾಮ್‌ ಬುಖಾರಿ(ರ) ಅವರು ತಮ್ಮ 'ಕಿತಾಬುತ್ತಾಬೀರ್‌'ನಲ್ಲಿ 
3ರ ಈ ಮಾತನ್ನು ಉದ್ದರಿಸಿರುವರು” "ನೋಡುವವನು ಅವರನ್ನು ಅವರ ರೂಪದಲ್ಲಿಯೇ 
"تع‎ ಅಲ್ಲಾಮಾ ಇಬ್ದು ಹಜರ್‌(ರ) ಅವರು ಈ ರೀತಿ ವರದಿ ಮಾಡಿರುವರು 
ಭಾರಾದರೂ ನಾನು ಕನಸಿನಲ್ಲಿ ಪ್ರವಾದಿ(ಸ) ಅವರನ್ನು ಕಂಡಿರುವೆನು ಎಂದು ಹೇಳಿದರೆ, 
تج[‎ ರೂಪದಲ್ಲಿ ಕಂಡಿದ್ದೀರಿ ಎಂದು ಅವರು ವಿಚಾರಿಸುತ್ತಿದ್ದರು. ಆತ ಅವರ ರೂಪಕ್ಕೆ 
ಸುಗುಣವಲ್ಲದ ಯಾವುದಾದರೊಂದು ರೂಪವನ್ನು ಹೇಳಿದರೆ "ನೀನು 
ವಾದಿವರ್ಯರನ್ನು(ಸ) ಕಂಡಿಲ್ಲ" ಎಂದು ಹೇಳುತ್ತಿದ್ದರು. ಹಾಕಿಮ್‌ ಅವರು ವರದಿ 
ಇಡಿರುವಂತೆ ಹಣಬ್ಸ್‌ ಅಬ್ದಾಸ್‌(ರ) ಅವರೂ ಹೀಗೆಯೇ ಮಾಡುತ್ತಿದ್ದರು. ನಿಜವಾಗಿ 
ದೀಸ್‌ನ ಪದಗಳೂ ಈ ತಾತ್ತರ್ಯವನ್ನೇ ಅನುಮೋದಿಸುತ್ತವೆ.” ಈ ಹದೀಸ್‌ ಹಲವು 


170 ಸ್ಥೆಯಬ್‌ ಮೌದೂದಿ ععمنہ‎ 


ವರದಿಗಾರರಿಂದ ವಿಭಿನ್ನ ಪದಗಳಲ್ಲಿ ವರದಿಯಾಗಿವೆ. ಅವುಗಳ ತಾತ್ಸರ್ಯ *ಶೈತಾಃ 
ಪ್ರವಾದಿವರ್ಯರ(ಸ)" ವೇಷದಲ್ಲಿ ಬರಲಾರ" ಎಂದೇ ಆಗಿದೆ. “ಶೈತಾನನು ಯ 
ರೀತಿಯಲ್ಲೂ ಪ್ರವಾದಿ(ಸ) ಅವರನ್ನು ನೋಡುತ್ತಿರುವಂತೆ ಜನರನ್ನು ವಂಚನೆಗೆ 
ಪಡಿಸಲಾರನೆಂಬುದು ಇದರ ತಾತ್ವರ್ಯವಲ್ಲ. 


ಇದರ ಜತೆಗೆ ಇನ್ನೊಂದು ವಿಷಯವನ್ನೂ ತಿಳಿದಿರಬೇಕು. ಒಬ್ಬನು ಪ್ರವಾದಿ 
ಅವರನ್ನು ಕನಸಿನಲ್ಲಿ ಕಂಡು ಅವರಿಂದ ಏನಾದರೂ ಆಜ್ಞೆ ಅಥವಾ ನಿಷೇಧವನ್ನು ಕೇಳಿ 
ಅಥವಾ ಧರ್ಮಕ್ಕೆ ಸಂಬಂಧಿಸಿ ಏನಾದರೂ ವಿಧಿಯನ್ನು ಅವರಿಂದ ಪಡೆದರೆ ಆತನು € 
ಕುರ್‌ಆನ್‌ ಮತ್ತು ಸುನ್ನತ್‌ಗೆ ಅನುಗುಣವಾಗಿದೆಯೇ ಎಂಬುದನ್ನು ಖಚಿತ ಪಡಿಸಿಕೊಳ 
ತನಕ ಅದನ್ನು ಅನುಸರಿಸುವಂತಿಲ್ಲ. ಅಲ್ಲಾಹನು ಮತ್ತು ಪ್ರವಾದಿ(ಸ) ನಿಮಗೆ ಧಮ 
ವಿಷಯವನ್ನು ಕನಸು, ದಿವ್ಯ ಪ್ರೇರಣೆ ಮತ್ತು ಅಂತರ್ಜಾನಗಳ ವಶಕ್ಕೆ ಒಪ್ಪಿಸಿಲ್ಲ. ಸ 
ಮಿಥ್ಮ ಹಾಗೂ ಸರಿ-ತಪ್ಪುಗಳನ್ನು ಒಂದು ಸ್ಪಷ್ಟ ಗ್ರಂಥ ಮತ್ತು ಪ್ರಾಮಾಣಿಕ ಸುನ್ನತ್‌ 
ಇರಿಸಲಾಗಿದೆ. ಅವುಗಳನ್ನು ಎಚ್ಚರಿಕೆಯ ಅವಸ್ಥೆಯಲ್ಲೇ ಪೂರ್ಣ ಪ್ರಜ್ಞೆಯೊಂದಿಗೆ ನೊ 
ಸನ್ಮಾರ್ಗವನ್ನು ಕಂಡು ಕೊಳ್ಳಬಹುದಾಗಿದೆ. ಒಂದು ವೇಳೆ ಯಾವುದಾದರೂ ಕನಸು, - 
ಪ್ರೇರಣೆ ಅಥವಾ ಅಂತರ್ಜಾನವು ಕುರ್‌ಆನ್‌ ಮತ್ತು ಸುನ್ನತ್‌ಗೆ ಅನುಗುಣವಾಗಿ 
ಪ್ರವಾದಿ(ಸ) ಅವರ ದರ್ಶನವನ್ನು ಕನಸಿನಲ್ಲಿ ಮಾಡಿಸಿದುದಕ್ಕೆ ಅಲ್ಲಾಹನಿಗೆ ಕೃತಃ 
ಸಲ್ಲಿಸಿರಿ. ಒಂದು ವೇಳೆ ಅದು ಕುರ್‌ಆನ್‌, ಸುನ್ನತ್‌ಗೆ ವಿರುದ್ಧವಾಗಿದ್ದರೆ ಅದ 
ತಿರಸ್ಕರಿಸಿರಿ ಮತ್ತು ಇಂತಹ ವೈಚಾರಿಕ ಗೊಂದಲಗಳಲ್ಲಿ ಬೀಳುವುದರಿಂದ ಅಲ್ಲಾಃ 
ಅಭಯ ಯಾಚಿಸಿರಿ. 


ಈ ಎರಡು ವಿಷಯಗಳನ್ನು ತಿಳಿಯದೆ ಅನೇಕ ಜನರು ಪಥಭ್ರಷ್ಟರಾಗಿದ್ದಾ 
ಈಗಲೂ ಆಗುತ್ತಿದ್ದಾರೆ. ಕನಸಿನಲ್ಲಿ ಪ್ರವಾದಿ(ಸ) ಒಬ್ಬ ವ್ಯಕ್ತಿಯನ್ನು ಅಥವಾ ಅವ 
ಕಟ್ಟಿಕೊಂಡ ಪಂಥವನ್ನು ಅನುಮೋದಿಸಿದುದಾಗಿ ಕಂಡ ಕಾರಣ ಒಂದು ದುಷ್ಟ ಪಂ 

ಅನುಯಾಯಿಗಳಾಗಿ ಬಿಟ್ಟ ಅನೇಕ ಜನರನ್ನು ನಾನು ಬಲ್ಲೆ. ಕನಸಿನಲ್ಲಿ ಯಾವುದೇ ರೂಃ 
ವ್ಯಕ್ತಿಯನ್ನು ಪ್ರವಾದಿ(ಸ) ಅವರ ಹೆಸರಲ್ಲಿ ಕಂಡರೆ ಅದು ಪ್ರವಾದಿಯ ದಶಃ 
ಮಾಡಿದಂತಲ್ಲ ಎಂಬ ವಾಸ್ತವಿಕಕೆಯು ಅವರಿಗೆ ತಿಳಿದಿದ್ದರೆ ಅವರು ಈ ೭ 
ಪಥಬಭ್ರಷ್ಟರಾಗುತ್ತಿರಲಿಲ್ಲ. ಒಂದು ವೇಳೆ ಪ್ರವಾದಿವರ್ಯರ(ಸ) ದರ್ಶನವೇ ಕನಸಿನ 
ಆದರೂ ಯಾವುದೇ ಧಾರ್ಮಿಕ ವಿಧಿಯನ್ನು ಅಂತಹ ಕನಸಿನಿಂದ ಪಡೆಯುವಂತಿ 
ಎಂಬುದೂ ಅವರಿಗೆ ತಿಳಿಯದೆ ಹೋಗಿದೆ. 


ಸ್ಲೆಯದ್‌ ಮೌದೂದಿ ಉತ್ತರಿಸುತ್ತಾರೆ 171 


ಕೆಲವರು ಒಂದು ಸಂಶಯವನ್ನು ಮುಂದಿರಿಸುತ್ತಾರೆ. ಶೈತಾನನ ವಂಚನೆಯಿಂದ 
ಸುರಕ್ಷಿತವಾಗಿರಲು ವ್ಯಕ್ತಿಯೊಬ್ಬನು ಪ್ರವಾದಿ(ಸ) ಅವರನ್ನು ಕನಸಿನಲ್ಲಿ ಅವರ ನೈಜ 
ರೂಪದಲ್ಲಿ ಕಂಡಿರಬೇಕೆಂಬ ಶರ್ತವಿದ್ದರೆ ಇದರಿಂದ ಕೇವಲ ಪ್ರವಾದಿವರ್ಯರನ್ನು(ಸ) 
ಅವರ ಜೀವಮಾನದಲ್ಲಿ "ಕಂಡವರಿಗೆ ಮಾತ್ರ ಪ್ರಯೋಜನವಾದೀತು. ಅವರ ನಂತರದ 
ಕಾಲದವರು. ತಾವು ಕನಸಿನಲ್ಲಿ ಕಂಡಿರುವುದು ಪ್ರವಾದಿವರ್ಯರನ್ನೇ(ಸೆ) ಎಂಬುದನ್ನು 
ಖಚಿತ ಪಡಿಸಿಕೊಳ್ಳುವ ವಿಧಾನವಾದರೂ ಏನು? ಅವರಿಗೆ ಈ ಹದೀಸ್‌ನಿಂದ ಯಾವ 
ರೀತಿಯ ಆಶ್ವಾಸನೆ ದೊರೆಯುತ್ತ ದೆ? ಇದಕ್ಕೆ ಉತ್ತರವೇನೆಂದರೆ ಪ್ರವಾದಿಯ ನಂತರದ 
ಕಾಲದವರು ತಾವು ಕನಸಿನಲ್ಲಿ ಕಂಡದ್ದು ಪ್ರವಾದಿವರ್ಯರನ್ನೇ(ಸ) ಎಂಬುದನ್ನು ಖಚಿತ 
ಪಡಿಸಿ ಕೊಳ್ಳುವುದು ಅಸಾಧ್ಯ. ಆದರೆ ಸ್ವಪ್ನದಲ್ಲಿ ಕಂಡದ್ದು ಕುರ್‌ಆನ್‌ ಮತ್ತು ಹದೀಸ್‌ಗೆ 
ಅನುಗುಣವಾಗಿದೆಯೇ ಇಲ್ಲವೇ ಎಂಬುದನ್ನು ಖಚಿತ ಪಡಿಸಿಕೊಳ್ಳಬಹುದು. ಅದು 
ಕುರ್‌ಆನ್‌ ಸುನ್ನತ್‌ಗೆ ಅನುಗುಣವಾಗಿದ್ದರೆ ಕನಸಿನಲ್ಲಿ ಪ್ರವಾದಿ ದರ್ಶನವಾಗಿರುವ 
ಸಾಧ್ಯತೆಯೇ ಹೆಚ್ಚು. ಏಕೆಂದರೆ ಶೈತಾನನು ಜನರಿಗೆ ಸನ್ಮಾರ್ಗದರ್ಶನ ಮಾಡಿಸಲಿಕ್ಕಾಗಿ 
ವೇಷ ಪಲ್ಲಟ ಮಾಡಲಾರನೆಂಬುದು ಖಚಿತ. (ತರ್ಜುಮಾನುಲ್‌ ಕುರ್‌ಆನ್‌ ಜುಲ್ಣೆ 1956) 


کت 
ಪತ್ನಿ ಮತ್ತು ಹೆತ್ತವರ ಹಕ್ಕುಗಳು‏ 


ತ ನಾನು ನಿಮ್ಮ ಪುಸ್ತಕಗಳನ್ನು ಓದಿದ್ದೇನೆ ಅದರಿಂದ ಮನ್ಸಾನಲ್ಲಿದ್ದ ಅನೇಕ 
کی2‎ ನಿವಾರಣೆಯಾಗಿವ. ಆದರೆ ಒಂದು ವಿಷಯ ಮೊದಲಿನಿಂದಲೇ ನನ್ನ 
ಮನಸ್ಸನ್ನು ಚುಚ್ಚುತ್ತಿದೆ ಒಂದೆಡೆ ಇಸ್ಲಾಮ್‌ನಲ್ಲಿ ಮಹಿಳೆಯ ಸ್ಥಾನ ಮಾನವನ್ನು 
ಉನ್ನತಗೊಳಿಸಲಾಗಿದೆ. ಇನ್ನೊ ೦ದೆಡೆ ಪತ್ನಿ ಯೆಂಬ ನೆಲೆಯಲ್ಲಿ ಕೆಲವು ವಿಷಯಗಳಲ್ಲಿ 
ಅವಳನ್ನು ಕೀಳಾಗಿ ಕಾಣಲಾಗಿದೆ. ಉದಾ: ಆಕೆಗೆ ಮೂರು ಸವತಿಯರನ್ನು ಸಹಿಸುವಂತಹ 
ಪರಸಿ ತಿಯನ್ನು ನಿರ್ಮಿಸಲಾಗಿದೆ فو‎ ದತ್ತ ವಾಗಿಯೇ ಮಹಿಳೆಯರಲ್ಲಿ ಅಸೂಯೆಯ 
ಗುಣವಿದೆ ಒಂದೆಡೆ ಪತ್ನಿಯನ್ನು ಪತಿಯ ಅಧಿಕಾರ ವ್ಯಾಪ್ತಿಯಲ್ಲಿರಿಸಲಾಗಿದೆ 
ಇನ್ನೊಂದೆಡೆ ಮಗನು ಹೆತ್ತವರನ್ನು ಅನುಸರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. 
ಈ ರೀತಿ ಪತಿಯು ತನ್ನ ಹೆತ್ತವರ ಪ್ರೇರಣೆಯಿಂದ ಪತ್ನಿಯ ಒಂದು ಧರ್ಮಸನ್ಮ ತ 
ಬಯಕೆಯನ್ನೂ ಹತ್ತಿಕ್ಕಬಹುದು. ಈ ವಿಷಯಗಳಲ್ಲಿ ಪತ್ನಿಗೆ ಮೂರು ಕಾಸಿನ 
ಗೊಂಚೆಯಷ್ಟು ಬೆಲೆಯೂ ಇಲ್ಲದಂತಾಗಿದೆ. ನಾನು ಓರ್ವ ಮಹಿಳೆಯಾಗಿ 
ಸಹಜವಾಗಿಯೇ ಕ್ರೀಯರ ಭಾವನೆಯನ್ನು ಪ್ರಪಿನಿಧಿಸುತ್ತಿ ರದೆನು ದಯವಿಟ್ಟು ಈ 
و‎ ನನಗೆ ತೃಪ್ತಿಕರ ಉತ್ತರ ನೀಡಿರಿ. 


೦ ನೀವು ಎರಡು ಕಾರಣಗಳ ಮೇಲೆ ಕುಟುಂಬ ಜೀವನದಲ್ಲಿ ಸ್ತ್ರೀಯ ಸ್ಥಾನವನ್ನು 
ಕೆಳಗಿರಿಸಲಾಗಿದೆ ಎಂದು ಭಾವಿಸಿರುವಿರಿ. ۱ 

1. ಪುರುಷನಿಗೆ ನಾಲ್ಕು ಮಂದ ಸ್ತ್ರೀಯರನ್ನು ವಿವಾಹ ಮಾಡಿಕೊಳ್ಳುವ ಅನುಮತಿ. 

2. ಪತಿಯನ್ನು ಆತನ ಹೆತ್ತವರಿಗೆ ಅಧೀನಗೊಳಿಸಿರುವುದು. ಇದರಿಂದಾಗಿ ಅನೇಕಸಲ 
ಆತನು ತನ್ನ ಪತ್ನಿಯ ಆಶೆ-ಆಕಾಂಕ್ಲೆಗಳನ್ನು ತಂದೆ-ತಾಯಿಗಳ ಸಂತೃಪ್ತಿಗಾಗಿ ಹೊಸಕಿ 
ಹಾಕುತ್ತಾನೆ. 

ಈ ಪೈಕಿ ಮೊದಲ ಕಾರಣದ ಕುರಿತು ನೀವು ವಿಚಾರ ಮಾಡಿದರೆ ಒಂದು ವಿಷಯ 
ನಿಮಗೆ ಸುಲಭವಾಗಿ ಮನವರಿಕೆಯಾದೀತು. ಮೂವರು ಸವತಿಯರನ್ನು ಸಹಿಸಿಕೊಳ್ಳುವುದು 
مہ ھا‎ ಎಷ್ಟು ಕಷ್ಟಕರವೋ ಅದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಕಷ್ಟಕರ ಆಕೆಯ 
ಪಠಿಗೆ ಅನೇಕ ಪ್ರೇಯಸಿಯರು ಮತ್ತು ಅನೈತಿಕ ಸಂಬಂಧ ಹೊಂದಿದವರು ಇರುವುದಾಗಿದೆ. 


ಮೌದೂದಿ ಉತ್ತರಿಸುತ್ತಾರೆ 173‏ -تہ 


ಇದನ್ನು ತಡೆಯಲಿಕ್ಕಾಗಿಯೇ ಇಸ್ಲಾಮ್‌ ಪುರುಷರಿಗೆ ಬಹುಪತ್ನಿತ್ವದ ಅನುಮತಿ ನೀಡಿದೆ. 
ಅನೈತಿಕ ಸಂಬಂಧದ ಬಗ್ಗೆ. ಓರ್ವ ಪುರುಷ ಎಷ್ಟು ಧೈರ್ಯವಂತನಾಗಿರುತ್ತಾನೋ 
ಮದುವೆಯ ವಿಷಯದಲ್ಲಿ ಅವನು ಅಷ್ಟು ಧೈರ್ಯ ಹೊಂದಿರುವುದು ಸಾಧ್ಯವೇ ಇಲ್ಲ. 
ಏಕೆಂದರೆ ಮದುವೆಯಿಂದ ಅವನ ಮೇಲಿನ ಹೊಣೆಗಾರಿಕೆಗಳು ಹೆಚ್ಚುತ್ತವೆ. ತರತರದ 

" ಸಮಸ್ಯೆಗಳು: ಅದರಿಂದ ಉಂಟಾಗುತ್ತವೆ. ಇದು ನಿಜವಾಗಿ ಸ್ತ್ರೀಯರ ಲಾಭಕ್ಕಾಗಿಯೇ 
ಇರಿಸಲಾದ ಒಂದು ವ್ಯವಸ್ಥೆಯಾಗಿದೆ. ಇದು ಪುರುಷರಿಗೆ ನೀಡಿರುವ ಅನುಚಿತ 
ರಿಯಾಯಿತಿಯಲ್ಲ. ಇನ್ನೊ೦ದು ವಿಧಾನವನ್ನು ಇಂದು ಪಶ್ಚಿಮದ ಸಮಾಜವು 
ಪ್ರಯೋಗಿಸುತ್ತಿದೆ. ಅಲ್ಲಿ ಒಂದೆಡೆ ಧರ್ಮ ಸಮ್ಮತ ಸವತಿಯರನ್ನು ನಿವಾರಿಸಲಾಗಿದೆ. 
ಇನ್ನೊಂದೆಡೆ ಧರ್ಮಬಾಹಿರ ಸವಶಿಯರಿಂದ ಅವರನ್ನು ರಕ್ಷಿಸಲು ಯಾವ ವ್ಯವಸ್ಥೆಯೂ 
ಇಲ್ಲ, ಅವರನ್ನು ಸಹಿಸಲು ಸಾಧ್ಯವಿಲ್ಲದಿದ್ದರೆ ಪತಿಯಿಂದ ವಿಚ್ಛೇದನ ಪಡೆಯಲಿಕ್ಕಾಗಿ 
ನ್ಯಾಯಾಲಯದಲ್ಲಿ تد‎ ಹೂಡಬೇಕು. ಇದರಿಂದ ಸ್ತ್ರೀಯ ಸಂಕಷ್ಟ ಕಡಿಮೆಯಾಗಿದೆಯೆಂದು 
ನೀವು ಭಾವಿಸುತ್ತೀರಾ? ಒಂಟಿ ಸ್ತ್ರೀಯಾದರೆ ಒಂದು ವೇಳೆ ಈ ಅನೈತಿಕ ಸವಶಿಯರಿಂದ 
ರಕ್ಷಣೆ ಹೊಂದಲಿಕ್ಕಾಗಿ ಪತಿಯಿಂದ ವಿಚ್ಛೇದನ ಪಡೆಯಬಹುದು ಆದರೆ ಇದು ಮಕ್ಕಳಿರುವ 
ಸ್ತ್ರೀಗೆ ಸುಲಭಸಾಧ್ಯವೇ? [ 


ನೀವು ಪ್ರಸ್ತಾಪಿಸಿರುವ ಎರಡನೆಯ ಆಕ್ಷೇಪದ ಕುರಿತು ಹೇಳುವುದಾದರೆ ಪ್ರಾಯಶಃ 
ನಿಮಗಿನ್ನೂ ಮಕ್ಕಳಾಗಿಲ್ಲ. ಒಂದು ವೇಳೆ ಮಕ್ಕಳಿದ್ದರೂ ನಿಮ್ಮ ಮಗನಿಗೆ ಇನ್ನೂ 
ಮದುವೆಯಾಗಿರಲಿಕ್ಕಿಲ್ಲ. ಈ ವಿಷಯವನ್ನು ನೀವು ಕೇವಲ ಸೊಸೆಯ ದೃಷ್ಟಿಕೋನದಿಂದ 
ನೋಡುತ್ತಿರುವಿರಿ. ನಿಮ್ಮ ಮನೆಗೆ ಒಬ್ಬ ಸೊಸೆ ಬಂದಾಗೆ ಮತ್ತು ನೀವು ಈ ವಿಷಯದ 
ಬಗ್ಗೆ ತಾಯಿಯೆಂಬ ನೆಲೆಯಲ್ಲಿ ಯೋಚಿಸಿದಾಗ ಈ ಸಮಸ್ಯೆಯು ನಿಮಗೆ ಚೆನ್ನಾಗಿ 
ಮನವರಿಕೆಯಾದೀತು. ಅಗ ಪತ್ನಿಯ ಹಕ್ಕುಗಳೆಷ್ಟು ಮತ್ತು ತಂದೆ-ತಾಯಿಗಳ ಹಕ್ಕುಗಳೆಷ್ಟು 
ಎಂಬುದು ನಿಮಗೆ ತಿಳಿದೀತು. ಪ್ರಾಯಶಃ ಈಗ ನೀವು ಯಾವ ಹಕ್ಕುಗಳ ಬಗ್ಗೆ سوہ‎ 
ವ್ಯಕ್ತಪಡಿಸಿರುವಿರೋ ಅವುಗಳನ್ನೇ ನೀವೂ ಬೇಡಬಹುದು. 
' (ತರ್ಜುಮಾನುಲ್‌ ಕುರ್‌ಆನ್‌ ನವೆಂಬರ್‌. 1956) 


[od 


3388 ವಾಸ್ತವಿಕತೆ 


ಅ ಪುತ್ರ ಕುರ್‌ಆನ್‌ನಲ್ಲಿ ಅನೇಕ ಕಡೆ ಉಲ್ಲೇಖಗೊಂಡಿರುವ ಮತ್ತು ಸಾಮಾನ್ಯ 
ಭಾಷೆಯಲ್ಲಿ ಬಳಕೆಯಲ್ಲಿರುವ 'ಶೈೆತಾನ್‌" ಎಂಬ ಪದದ ವ್ಯಾಖ್ದೆ ಏನು? ಶೈತಾನ್‌ 
ಎಂದರೆ ಮಾನವರಾದ ನಮ್ಮ دہ‎ ಸೃಷ್ಟಿಯೇ? ಅದಕ್ಕೂ ನಮ್ಮ ೦ತೆಯೇ ಜೇವನ, 
ಮರಣ, ವಂಶಾಭಿವೃದ್ಧಿ ಗಳಿವೆಯೇ? ನಾವು ದುಡಿಯುವ, ತಿನ್ನುವ ಕುಡಿಯುವ 
ಕೆಲಸದಲ್ಲಿ ನಿರತರಾಗಿರುವಂತೆ ಅದೂ ನಿರತವಾಗಿರುತ್ತದೆಯೇ? ಅದಕ್ಲಿ ಮನುಷ್ಯನನ್ನು 
ವಂಚಿಸುವ ಯಾವ ರೀತಿಯ ಸಾಮರ್ಥ್ಯವಿದೆ? ಅದು ಮನುಷ್ಠ ಶರೀರದೊಳಗೆ 
ಪ್ರವೇಶಿಸುವ ಸಾಮರ್ಥ್ಯ ಹೊಂದಿದೆಯೇ? ಈ ಲೀತಿ ಅದು ಮನುಷ್ಯನ ನರನಾಡಿಗಳ 
ಮತ್ತು ಭಾವ-ವಿಕೌರಗಳೆ ಮೇಲೆ ನಿಯಂತ್ರಣ ಸಾಧಿಸಿ ಬಲವಂತವಾಗಿ ಅವನನ್ನು 
ತಪ್ಪು ದಾರಿಯಲ್ಲಿ ಹಚ್ಚಿ ಬಿಡುತ್ತದೆಯೇ? ಹಾಗಲ್ಲದಿದ್ದರೆ ಅದು ವಂಚಿಸುವುದು 
ಹೇಗೆ? ಅಥವಾ ಇದು ವಿನಾಶಕಾರಿ ಪ್ರವೃತ್ತಿಯುಳ್ಳ ಪ್ರತಿಯೊಬ್ಬ ವ್ಯಕ್ತಿಗೆ 
ಪ್ರಯೋಗವಾಗುವ ಅರಬಿಯ ಒಂದು ಪಾರಿಭಾಷಿಕ ಪದವೇ? ಅಥವಾ ಮನುಷ್ಯನ 
ಆಂತರಿಕ ಒಲವನ್ನು ಸೂಚಿಸುವ ಕುರ್‌ಆನ್‌ 'ನಫ್ಸ್‌ ಅಮ್ಹಾರ"' ಅಥವಾ 'ನಫ್ಸ್‌ 
ಲವ್ರಾಮಃ' ಎಂಬ ಪದಗಳಿಂದ ಸೂಚಿಸಿದ ಕೆಡುಕಿನತ್ತ ಪ್ರೇರೇಪಿಸುವ ಚಿತ್ರವೇ? 
ಶೈೆತಾನನ ಆಕ್ರಮಣವು ಬಹಳ ಅಪಾಯಕಾರಿಯಾಗಿರುವುದರಿಂದ ಅದರಿಂದ ರಕ್ಷಣೆ 
ಹೊಂದಲಿಕ್ಕಾಗಿ ಈ ಪ್ರಶ್ನೆ ಕೇಳಲಾಗುತ್ತಿದೆ. 


೦ ಕುರ್‌ಆನ್‌ ಮತ್ತು ಹದೀಸ್‌ನ ಹೊರತು ಶೈತಾನ್‌ನ ಕುರಿತು ತಿಳಿಯುವ ಯಾವ 
ಜ್ಞಾನ ಮೂಲವೂ ನಮ್ಮ ಬಳಿ ಇಲ್ಲ. ಕುರ್‌ಆನ್‌ ಮತ್ತು ಹದೀಸ್‌ಗಳಿಂದ ತಿಳಿದು 
ಬರುವಂತೆ ಶೈತಾನ್‌ ಕೇವಲ ಒಂದು ಶಕ್ತಿ ಅಥವಾ ಮನುಷ್ಯನ ಯಾವುದೇ ಒಲವಿನ 
ಹೆಸರಲ್ಲಿ. ಶೈತಾನ್‌ ಎಂಬುದು ಜಿನ್ನ್‌ ವರ್ಗಕ್ಕೆ ಸೇರಿದೆ. ಅದು ಮನುಷ್ಯ ವರ್ಗದಂತೆಯೇ 
ಒಂದು ಪ್ರತ್ಯೇಕ ಸೃಷ್ಟಿಯಾಗಿದೆ. ಅದರ ಪ್ರತಿಯೊಬ್ಬ ವ್ಯಕ್ತಿಯೂ ಮಾನವನಂತೆ ಒಂದು 
ವ್ಯಕ್ತಿತ್ವವನ್ನು (Pೀrsn೩liy)) ಹೊಂದಿದ್ದಾನೆ. ಅದರ ದುಡಿಮೆ, ಕಸುಬು ಮತ್ತು 
ವಂಶಾಭಿವೃದ್ದಿಯ ಕುರಿತು ನಮಗೆ ಹೆಚ್ಚೇನೂ ತಿಳಿದಿಲ್ಲ. ನಮ್ಮ ಶರೀರದ ಮೇಲೆ 


ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 175 


ಖುಂತ್ರಣ ಸಾಧಿಸಿ ನಮ್ಮಿಂದ ಬಲವಂತವಾಗಿ ಯಾವುದೇ ಕೆಲಸ ಮಾಡಿಸುವ ಅಧಿಕಾರವನ್ನು 
ಸಕ್ಕ ನೀಡಲಾಗಿಲ್ಲ. ಅದು ನಮ್ಮನ್ನು ಪ್ರೇರೇಪಿಸುವ, ಕೆಟ್ಟ ಕೆಲಸಗಳಿತ್ತ ಒಲಿಸುವ, 
ಶಯ ಮತ್ತು ವೈಚಾರಿಕ ಗೊಂದಲಗಳಲ್ಲಿ ಸಿಲುಕಿಸುವ ಕಾರ್ಯವನ್ನಷ್ಟೇ ಮಾಡಬಲ್ಲುದು. 
ವು ಬೇಕಿದ್ದರೆ ಅದರ ಪ್ರೇರೇಪಣೆ ಮತ್ತು ಉತ್ತೇಜನವನ್ನು ತಿರಸ್ಕರಿಸಿ ನಮ್ಮಿಷ್ಟದ 
ರ್ಗದಲ್ಲಿ ಸಾಗಬಹುದು. (ತರ್ಜುಮಾನುಲ್‌ ಕುರ್‌ಆನ್‌ ಆಗಸ್ಟ್‌ 1959) 


ನನ್ನಿಂದ ಯಾವುದಾದರೂ ಕೆಡುಕು ಸಂಭವಿಸಿದ ನಂತರ ನಾನು ಆತ್ಮ ವಿಮರ್ಶೆ 

” ನಡೆದಾಗಲೆಲ್ಲಾ ಹೊರಗಿನಿಂದ ಯಾವುದೇ ಶಕ್ತಿ ನನ್ನನ್ನು ಕೆಟ್ಟ ಹೆಜ್ಜೆ ಇಡುವಂತೆ 
ಮಾಡಿರಲಿಲ್ಲ, ನನ್ನ ಸ್ಪ ಅಸ್ತಿತ್ವವೇ ಅದಕ್ಕೆ ಹೊಣೆಯಾಗಿದೆ ಎಂಬುದು ನನಗೆ 
ಮನವರಿಕೆಯಾಯಿತು. ನನ್ನ ಕಾಮನೆಗಳು ನನ್ನ ವಿಚಾರದ ಮೇಲೆ ಪ್ರಬಲಗೊಂಡಾಗ' 
ಮತ್ತು ನನ್ನ ಆತ್ಮದ ಮೇಲೆ ನನ್ನ ಸ್ಟೇಟ್ಛೆಯು ನಿಯಂತ್ರಣ ಸಾಧಿಸಿದಾಗ ನಾನು 
ಪಾಪ ಕಾರ್ಯವನ್ನು ಎಸಗುತ್ತೇನೆ. ಹೊರಗಿನಿಂದ ಯಾವುದೇ ಶಕ್ತಿ ನನ್ನೊಳಗೆ 
ಪ್ರವೇಶ ಮಾಡಿ ನನ್ನನ್ನು ತಪ್ಪು ದಾರಿಗೆ ಒಯ್ಯುವುದಿಲ್ಲ. ಆದರೆ ನಾವು ಕುರ್‌ಆನ್‌ನ 
ಅಧ್ಧಯನ್‌ ಮಾಡುವಾಗ ನಮಗೆ ತಿಳಿದು ಬರುವುದೇನೆಂದರೆ ನಮ್ಮ ಈ ವೈಚಾರಿಕ 
ಮತ್ತು ಕ್ರಿಯಾತ್ಮಕ ಪಥಭ್ರಷ್ಪತೆಗಳಿಗೆ ಶೈೆತಾನ್‌ ಪ್ರೇರಣೆ ನೀಡುತ್ತಾನೆ. ಆತನಿಗೆ 
ಅವನದೇ ಆದ ಒಂದು دج ےہ‎ ಮಾನವನ ಈ ಶತ್ರು ಒಮ್ಮೆ ಹೊರಗಿನಿಂದ 
ಮತ್ತೊಮ್ಮೆ ಮಾನವನೊಳಗೆ ಪ್ರವೇಶಿಸಿ ಅವನನ್ನು ಕೆಟ್ಟ ದಾರಿಗೆ ಒಯ್ಯುತ್ತಾನೆ. ಈಗ 
ನಾನು ವಿಚಾರಿಸ ಬಯಸುವುದೇನೆಂದರೆ ನೀವು ಕೂಡಾ ಶೈತಾನನ್ನು ಒಂದು ಪ್ರತ್ಯೇಕ 
ಅಸ್ತಿತ್ತವೆಂದೂ ಅದು ಮನುಷ್ಯರನ್ನು ಪುಸಲಾಯಿಸಿ ದಾರಿ ಗೆಡಿಸುತ್ತದೆಂದೂ 
ನಂಬುತ್ತೀರಾ? 


ಅ ಶೈತಾನ್‌ನ ಕುರಿತು ಕುರ್‌ಆನ್‌ ಹೇಳುವುದೇನೆಂದರೆ ಅದು ಜಿನ್ನ್‌ ವರ್ಗಕ್ಕೆ 
ರಿದ ಒಂದು ವ್ಯಕ್ತಿಯಾಗಿದೆ. ಈ ವರ್ಗಕ್ಕೆ ಸೇರಿದವರಲ್ಲಿ ಕೂಡಾ ಮನುಷ್ಯರಂತೆ 
ಮಿನ್‌ (ಸತ್ಯವಿಶ್ವಾಸಿ) ಮತ್ತು ಕಾಫಿರ್‌ (ಸತ್ಯನಿಷೇಧಿ)ಗಳಿದ್ದಾರೆ. ಜಿನ್ನ್‌ ಶೈತಾನ್‌ಗಳು 
 ಸತ್ಯನಿಷೇಧಿಗಳ ಪೈಕಿಯೇ ಇದ್ದಾರೆ. ಜಿನ್ನ್‌ಗಳನ್ನು ಅಗ್ನಿಯಿಂದ ಸೃಷ್ಟಿಸಲಾಗಿದೆಯೆಂದೂ 
ರ್‌ಆನ್‌ ತಿಳಿಸುತ್ತದೆ. ಮೂಲವಸ್ತು ಮತ್ತು ಶಕ್ತಿ (£ಗೀr್ರy)ಯ ಕುರಿತು ನಮ್ಮ 
?ವಳಿಕೆಯನ್ನೂ ಪ್ರಾಥಮಿಕವಾಗಿವೆ. ಶಕ್ತಿಯು ವಸ್ತುವಿನ ರೂಪ ತಾಳಿದ ನಂತರದ 
ತಿಯ ಕುರಿತು ನಾವು ಸ್ವಲ್ಪ ಹೆಚ್ಚು ತಿಳಿದಿದ್ದೇವೆ. ಆದರೆ ಭೌತಿಕ ವಸ್ತುವಿನ ರೂಪ 
3ہ‎ ಇರುವ ಕೇವಲ ಶಕ್ತಿಯಾಗಿಯೇ ಇರುವಾಗ ಅದು ಏನೆಲ್ಲ ಮಾಡಬಲ್ಲುದು 
ಂಬುದು ನಿಮಗಿನ್ನೂ ತಿಳಿದಿಲ್ಲ. ಅನೇಕ ವಿಧದ ಅಸ್ತಿತ್ವಗಳು ಈ ವಿಶ್ವದಲ್ಲಿ ಕೇವಲ 
$ಯ ರೂಪದಲ್ಲೇ ಇರಲು ಏಕೆ ಸಾಧ್ಯವಿಲ್ಲ? ಇವುಗಳಲ್ಲಿ ಕೆಲವು ವಿಧದ ಅಸ್ತಿತ್ವಗಳಲ್ಲಿರುವ 


176 ಸ್ಥೆಯದ್‌ ಮೌದೂದಿ ಉತ್ತರಿಸುತ್ತಾರೆ 


ವ್ಯಕ್ತಿಗಳು ಪ್ರಜ್ಞೆ ಇಚ್ಛೆ, ಚಲನೆ ಮತ್ತು ಕ್ರಿಯೆಯ ಸಾಮರ್ಥ್ಯದೊಂದಿಗೆ ತಮ್ಮದೆ € 
ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿರಬಾರದೇಕೆ? ಶೈತಾನ್‌ ಇಂತಹುದೇ ಒಂದು ಸೃಷ್ಟಿಯಾಗಿ; 
ನಮ್ಮಂತೆ ಈ ಭೂಮಿಯಲ್ಲಿ ವಾಸಿಸುತ್ತವೆಯೆಂಬುದು ನನ್ನ ನಂಬಿಕೆ. 
ಇನ್ನು ನಮ್ಮ ಚಿತ್ರದೊಂದಿಗೆ ಅದರ ಸಂಪರ್ಕ (೦೦೧೩೦!) ಮತ್ತು ಅದು ನಮ್ಮ 
ಪ್ರವೇಶಿಸಿ ಒಳಿತು-ಕೆಡುಕಿನ ಸಂಘರ್ಷದಲ್ಲಿ ಕೆಡುಕಿನ ಒಲವುಗಳನ್ನು ಬೆಂಬಲಿಸ 
ಪ್ರಕ್ರಿಯೆಯ ವಿಷಯ. ಇದು ಕೂಡಾ ನಂಬಲಸಾಧ್ಯವಾದ ಅಥವಾ ಅಸಂಬದ್ಧವ 
ವಿಷಯವೇನಲ್ಲ. ನಮ್ಮ ಆತ್ಮದ ಕುರಿತು ಕೂಡಾ ನಮ್ಮ ತಿಳುವಳಿಕೆಯು ಬಃ 
ಕಡಿಮೆಯಾಗಿದೆ. ಅದರ ರಚನೆಯ ಕುರಿತು ನಮಗಿರುವ ಸಂಶಯಗಳು ಇಸ 
ಪರಿಹಾರವಾಗಿಲ್ಲ.ನಾವು ನಮ್ಮೊಳಗೆ ಒಂದು ಸಂಘರ್ಷದಲ್ಲಿ ಏರ್ಪಟ್ಟಾಗ ಹಾಗೂ ಒಳ 
ಮತ್ತು ಕೆಡುಕುಗಳ ಪೈಕಿ ಯಾವುದನ್ನು ಆರಿಸಬೇಕೆಂಬ ತೀರ್ಮಾನ ಇನ್ನೂ ಮಾಡಿರದ 
ಒಂದು ಅದೃಶ್ಯ ಬಾಹ್ಮ ಪ್ರೇರಕವು ನಮ್ಮ ಕೆಡುಕಿನ ಒಲವನ್ನು ಬಲಪಡಿಸುವುದು ಮ 
ಅದೇ ರೀತಿ ಇನ್ನೊಂದು ಅಗೋಚರ ಬಾಹ್ಯ ಪ್ರೇರಕವು (ದೇವಚರ) ನಮ್ಮ ہف‎ 
ಒಲವನ್ನು ಬಲಪಡಿಸುವುದು ಸಾಧ್ಯವಿದೆ. ಆದರೆ ಅದರ ಕೆಲಸ ಮತ್ತು ಕಾರ್ಯವಿಧಾನವ 
ಅರಿಯುವುದು ನಮಗೆ ಸಾಧ್ಯವಿಲ್ಲ. ಇಂತಹ ಸಂಘರ್ಷದ ಸಂದರ್ಭಗಳಲ್ಲಿ ನಃ 
ಅಂತರ್ಯವನ್ನು ಗಮನವಿಟ್ಟು ಅವಲೋಕಿಸಿದರೆ ಒಂದು ಬಾಹ್ಮ ವಸ್ತುವೂ ನಃ 
ಆಂತರಿಕ ಕ್ರಿಯೆಗಳೊಂದಿಗೆ ಸೇರಿಕೊಂಡು ಕೆಲಸ ಮಾಡುತ್ತದೆಂದು ಭಾಸವಾಗುತ್ತ 
ಒಟ್ಟಿನಲ್ಲಿ ಯಾವುದಾದರೂ ಅಭೌತಿಕ ಅಸ್ತಿತ್ವವು ನಮ್ಮ ದೇಹೇಚ್ಛೆಗಳೊಂದಿಗೆ ಸಂಪ 
ಬೆಳಸಿ ಅವುಗಳನ್ನು ಪ್ರಾಭಾವಿತಗೊಳಿಸುವುದೇನೂ ಅಸಾಧ್ಯ ಅಥವಾ ಕಲ್ಪನಾತೀತ ವಿಷಯವಃ 
ಈ ವಿಶ್ವದಲ್ಲಿ ನಾವು ಕಾಣುತ್ತಿರುವ ವಸ್ತುಗಳ ಹೊರತು ಬೇರಾವ ಅಸ್ತಿತ್ತಗಳೂ ಇಲ್ಲ 
ಇಲ್ಲ. ಎಂದು ನಾವು ಮೊದಲೇ ತೀರ್ಮಾನಿಸಿಕೊಂಡಿದ್ದರೆ ಅದು ಬೇರೆ ಮಾತು. 
(ತರ್ಜುಮಾನುಲ್‌ ಕುರ್‌ಆನ್‌ ನವೆಂಬರ್‌ 19: 


ಹಾದಿ 


